ಮಾನವಿಕ ಕರ್ಣಾಟಕ 


ಸಂಪುಟಿ ೪ ಸಂಚಿಕೆ ೨ 


ಮೈ ಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೭೪ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ' 
ಅನುವಾದಿತ ಲೇಖನಗಳನ್ನು "ಮಾನವಿಕ ಕರ್ಣಾಟಕ 'ದಲ್ಲಿ ಪ್ರಕಓಸಲಾಗು ' 


ವುದು. ಲೇಖನ ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರು 
ಗಳನ್ನೂ ಲೇಖನದ ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ 
ಪ್ರಕಾಶಕರ ಸಮ್ಮತಿಯನ್ನೂ ಲೇಖನದೊಂದಿಗೆ ಕಳುಹಿಸಬೇಕು. 


— 


s ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರ 


ಬೇಕು; ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ | 


ತಮ್ಮ ಸಂಕ್ರಿಸ್ತ್ರ ಪರಿಚಯವನ್ನು ಕಳಂಹಿಸಿಕೊಡಬೇಕು. 


೩ ಲೇಖನಕ್ಕೆ ಆವಶ್ಯಕವಾದ ಚಿತ್ರಗಳಿದ್ದರೆ ಅವನ್ನು ಚಿತ್ರಕಾರರಿಂದ : 
ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದಂ ಸಾಧ್ಯವಾಗದಿದ್ದರೆ ' 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು; ' 


ಅವುಗಳಲ್ಲಿ ಬದಲಾವಣೆಗಳೇನಾದರೂ ಆವಶ್ಯನಿದ್ಧ ರಿ ಅವನೂ ಸೂಚಿಸಬೇಕು. 
[e ಟು ಚ್ಚ 


೪ ಸ್ವೀಕೃತನಾಗದ ಲೇಖನವನ್ನು ಹಿಂದಕ್ಕೆ ಸಡೆಯಬಯಸುವವರು 
ಈ ಬಗ್ಗೆ ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚೆ ಚೀಟ ಕಳುಹಿಸಿಕೊಡಬೇಕು. 

೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ್ಚವನ್ನು ಲೇಖಕರೇ ವಹಿಸಿಕೊಳ್ಳ ಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕ 
ರಿಂದ ಬರುವ ನಿಜಾರಪ್ರಚೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವು 
ಗಳನ್ನು ಪ್ರಕಟಿಸುವ, ಬಿಡುವ ಅಥವಾ ಸೂಕ್ತ ಬದಲಾವಣೆಯೊಂದಿಗೆ ಪ್ರಕಟಿಸುವ 
ಸ್ವಾತಂತ್ರ್ಯ ಸಂಪಾದಕರಿಗೆ ಸೇರಿದೆ. 


೭ ಮಾನವಿಕ ನಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ 


ಪುಸ್ತಕಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು ಅವುಗಳ ಎರಡೆರಡು 


ಪ್ರತಿ ಕಳುಹಿಸಿಕೊಡಬೇಕು. 


೮ ಲೇಖನಗಳನ್ನೂ ನಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರ 
ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ, ಮಾನಸ ಗಂಗೋತ್ರಿ, 
ವೆ ಸೂರು-೫೭೦೦೧೨ ಎಂಬ ನಿಳಾಸಕ್ಕೆ ಕಳಂಹಿಸಬೇಕು. 


ಪಾಲ್‌ ಗಾಗಿ (೧೮೪೮-೧೯೦೩) 


[ರೇಖಾಚಿತ್ರ : ಪಿ. ಆರ್‌ ತಿಪ್ಪೇಸ್ವಾವಿಂ 


EL CL NCSU cd 


ಮಾನವಿಕ ಕರ್ಣಾಟಕ 


“ಸಂಪುಟ ೪ ಸಂಚಿಕೆ ೨ 


೧೪ 


ಫೆಬ್ರುವರಿ ಸಂಚಿಕೆ 


ಮೈ ಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೭೪ 


MANAVIKA KARNATAKA, Kannada quarterly of the University 
of Mysore. Volume 4, Number 2, February 1974. Edited by H. EE: 
Krishnaswamy Iyengar and Dr. A. V. Narasimha Murthy 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ. ಮಾ. ನಾಯಕ 


ಈ 


ಸಂಪಾದಕರು 
ಎಚ್‌. ಎಸ್‌. ಕೃಷ್ಣಸ್ವಾಮಿ ಅಯ್ಯಂಗಾರ್‌ 
ಡಾ. ಎ.ವಿ. ನರಸಿಂಹಮೂರ್ತಿ 


ಪ್ರಕಾಶಕರು 
ಡಾ. ಪ್ರಭುಶಂಕರ 
ಡೈರೆಕ್ಟರ್‌ ಪ್ರಸಾರಾಂಗ, ಮೈಸೂರು ವಿಶ್ವ ನಿದ್ಯಾ ನಿಲಯ 


ಮುದ್ರಕರು 
ಎಚ್‌. ನರಸಣ್ಣ 


ಡೈರೆಕ್ಟರ್‌, ಮೈ ಸೂರು ನಿಶ್ಚನಿದ್ಯಾನಿಲಯ ಮುದ್ರಣಾಲಯ 


ಡಿಢಿಇಂಊಆ೧ಣ ೧ ೫ 9 ೫ ಆ ೦ 


ಜ ಚ ಟಿ 


೧೫ 


೧೬ 


ನಿಷಯಸೂಚಿ 


ಪಾಲ್‌ ಗಾಗಿ ಪಿ. ಆರ್‌. ತಿಪ್ಪೇಸ್ವಾಮಿ 
ವ್ಯಕ್ತಿತ್ವ : ಸಂಘಟನೆ ಮತ್ತು ವಿಕಾಸ ಬಿ. ಕೃಷ್ಣನ್‌ 
ದಕ್ಷಿಣ ಕನ್ನಡದ ಶಿಲ್ಪಸಂಪತ್ತು ಪಿ. ಗುರುರಾಜ ಭಟ್‌ 
ಸೋವಿಯೆತ್‌ ಒಕ್ಕೂಟದಲ್ಲಿ ಶಿಕ್ಷಣ ಎನ್‌. ಎಸ್‌. ವೀರಪ್ಪ 
ಬೀದರ್‌ ಜಿಲ್ಲೆಯ ಶಂಸನಗಳು ಬಾ. ರಾ. ಗೋಪಾಲ್‌ 
ಪ್ರಾಚೀನ ಭಾರತದಲ್ಲಿ ನಿಯೋಗಪದ್ಭ ತ್ರಿ ಬಿ. ಚನ್ನಕೇಶವ 
ಶಾಸನಗಳ ಮೊರಸುನಾಡು ದೇವರ ಕೊಂಡಾರೆಡ್ಡಿ 
ಅಂಗವಿಕಲತೆ ಮಾವಿನಕುಳಿ ಶ್ರೀನಿವಾಸ: 
ತಿಪ್ಪೂರು ಶಾಸನ ಡಿ. ಎಸ್‌. ಜಯಪ್ಪಗೌಡ 
ಉದ್ಯೋಗ ಮತ್ತು ಪ್ರತಿಷ್ಠೆ: ಒಂದು ಅಧ್ಯಯನ ಎಸ್‌. ಎ. ಹನುಮಂತರಾವ್‌ 
ಅಮೆರಿಕದಲ್ಲಿ ಭಾರತೀಯರು ಎನ್‌. ಪ್ರಭುಸ್ವಾಮಿ 
ಪ್ಲೇಟೋ ಮತ್ತು ಶಾಂಕರ ವೇದಾಂತ ವಿ. ಎನ್‌. ಶೇಷಗಿರಿರಾವ್‌ 
ಶಿಕ್ಷಣದ ಅರ್ಥಗಳು ಎ. ಎಸ್‌. ಸೀತಾರಾಂ 


ಗುಲಾಮಗಿರಿಯ ವಿರುದ್ಧ ಹೋರಾಡಿದ 
ವಿಲಿಯಂ ಲಾಯ್ಡ್‌ ಗ್ಯಾರಿಸನ್‌ .' 
ಆದಿಕದಂಬರ ಕಾಲದಲ್ಲಿ ವೈಷ್ಣ ವಪಂಥ 
ಪ್ರಚಲಿತವಾಗಿತ್ತೆ ? ಪಿ. ಗಂಗಾಧರ್‌ 
ಪುಸ್ತಕಲೋಕ 


ಸಾಕ್ಷರತೆ ಮತ್ತು ವಯಸ್ಕರ ಶಿಕ್ಷಣ (ಕೆ. ಬಸವಯ್ಯ ಮತ್ತು ಟಿ. ಆರ್‌. ನಾಗಪ್ಪ)-- 
ಎನ್‌. ಎಸ್‌. ವೀರಪ್ಪ ; ನಿರಕ್ಷರತೆ ಮತ್ತು ಅದರ ನಿವಾರಣೆ (ಟಿ. ಆರ್‌. ನಾಗಪ್ಪ ಮತ್ತು 


" ಸಿ. ಕೃಷ್ಣ)--ಎನ್‌. ಎಸ್‌. ವೀರಪ್ಪ; ಶಿಕ್ಷಣ ಮತ್ತು ಸಂಸ್ಕೃತಿ (ಆಯ್‌. ಎಸ್‌. 


ಬಿದರಿ)---ಎನ್‌. ಎಸ್‌. ವೀರಪ್ಪ 


೨೧ 
೨೩ 
೩೩ 


' ೪೧ 


೪೯ 
೫೩ 
೬೧ 
೬೬ 
೭೫ 
೮೧ 
೮೫ 


ಗೊರೂರು ರಾಮಸ್ವಾಮಿ ಅಯ್ಕಂಗಾರ್‌ ೯೩ 


೧೦೫ 
೧೦೭ 


ಪಿ. ಆರ್‌. ತಿಹೆ ಶ್ರೀಸ್ವಾ ನು 


ಪಾಲ್‌ ಗಾಗಿ 


ಪಾಲ್‌ ಗಾಗಿಯ ಜೀವನ ಎಲ್ಲ ರೀತಿಯಲ್ಲಿಯೂ ಸಾಹಸಮಯ, ವೈಚಿತ್ರ್ಯಪೂರ್ಣ. ಎಷ್ಟೋ ನಾ ನಾಟಕ 

ಕಾರರಿಗೆ ಮೂಲ ಸಾಮಗ್ರಿಯಾಗುವಷ್ಟು ಅದ್ಭು ತಗಳಿಂದ ತುಂಬಿದ ವ್ಯಕ್ತಿತ್ವ ಆತನದು. ನ ಬಗ್ಗೆ 
ಅನೇಕ ಕಾದಂಬರಿಗಳೂ ರಮ್ಯ ಜೀವನಚಿತ್ರ ಗ ಒಂದು ಚಲನಚಿತ್ರವೂ ಹೊರಬಿದ್ದಿವೆ. ಗಾಗಿ 
ಅನೇಕ ನ್ಯಾಯಮೂರ್ತಿಗಳ ದ್ಯ ಪ್ಟಿಯಲ್ಲಿ ದೋಷಪೂರ್ಣ ವ್ಯಕ್ತಿಯಾದರೂ ಸಹಾನುಭೂತಿಪರರ 
ದೃಷ್ಟಿ ಯಲ್ಲಿ' ದುರಂತಜೀವನಕ್ಕೆ ಪಕ್ಕಾದ ಮೇಧಾವಿ ಅವನು. ದೈ ಹಿಕ ಹಾಗೂ ಮಾನಸಿಕ ವೇದನೆಗಳಿಗೆ 
ಹಾದ ಅವನು ಆದರ್ಶ ಕಥಾನಾಯಕನಾಗಿರುವುತೆಯೇ ಆ ಯುಗದ ಅಪೂರ್ವ ಹಾಗೂ ಅಪ್ರ ತಿಮ 
ಕಲಾಸಾಧಕನೂ ಹೌದು. 


ಎರಡನೆಯ ಫ್ರೆಂಚ್‌ ಕ್ರಾಂತಿಯ ಸಮಯದಲ್ಲಿ ಈತ ಪ್ಯಾರಿಸಿನಲ್ಲಿ ಜನಿಸಿದ (೧೮೪೮. ಆದರೆ ಆ 
ಕ್ರಾಂತಿಯ ಪ್ರತಿಕ್ರಿಯೆಯ ಫಲವಾಗಿ, ಸ್ವತಂತ್ರ ಪತ್ತಿ ಶ್ರಿಕೋದ್ಯಮಿಯಾದ ಆತನ ತಂದೆ ಗಡಿಪಾರಾಗಬೇಕಾ 
ಯಿತು. ಗಾಗಿಯ ತಾಯಿಗೆ ಪೆರು ದೆ: ಶದ ಅಧ್ಯಕ್ಷ ಒಬ್ಬ ಬಂಧು. ಗಾಗಿಯ ಮಾತಾಪಿತ್ಮಗಳು ಪೆರುವಿಗೆ 
ಪ್ರಯಾಣ ಮಾಡಿದಾಗ ಇವನಿಗೆ ಮೂರು ವರ್ಷ 'ಗಾಗಿಯ ತಂದೆ ಸಮುದ್ರ ಯಾನದಲ್ಲಿ ತೀರಿಹೋದ. 
ಲಿಮಾ ಎಂಬಲ್ಲಿ ಅವನ ತಾಯಿ ನಾಲ್ಕು ವರ್ಷಗಳ ಕಾಲ ನೆಲಸಿದಳು. ಗಾಗಿ ತನ್ನ ಹದಿನೇಳನೆಯ 
ವಯಸ್ಸಿನ ವ್ರ ವರೆಗೂ ಫ್ರಾನ್ಸಿನ ಮರ್ಚೆ ಟ್‌ "ಮರೀನಾದಲ್ಲಿ ನೌಕಾಶಿಕ್ಸ. ಣ ಪಡೆದು ಅಟ್ಲಾ ಟಿಕ್‌ ಸಾಗರದ 
: ರಯೋ ಮತ್ತು ಲಾಹಾಗಳ ನಡುವೆ ಅತ್ತಿ ೦ದಿತ್ತ ಸಮುದ್ರ ಯಾನಮಾಡಿದ. ತಾಯಿ "೧೮೭೦ರಲ್ಲಿ ತೀರಿ 
"ಕೊಂಡಾಗ ಸ ಸಮುದ್ರಯಾನ ತೊರೆದು ಪ್ಕಾರಿಸ್ಸಿನ ದಳ್ಳಾ ಳಿಯೊಬ್ಬನಲ್ಲಿ ಕೆಲಸಕ್ಕೆ ಸೇರಿಕೊಂಡ. 


"ಗಾಗಿ ಹನ್ನೊಂದು ವರ್ಷಗಳ ಕುಲ .ವ್ಯಾ ಪಾರೋದ್ಯ ಮದಲ್ಲಿ ಯಶಸ್ಸು ಗಳಿಸಿದ. ೧೮೩೩ರಲ್ಲಿ 
ಷ್‌ ಯುವತಿಯೊಬ್ಬ ಳನ್ನು ಲಗ್ನವಾಗಿ ತನ್ನ ಮಡದಿ ಮಕ್ಕ ಳೊಂದಿಗೆ ಸುಖಪ್ರದ ಜೀವನ ಸಾಗಿಸ 
ದ. ಅಪರೂಪಕ್ಕೆ “ಭಾನುವಾರಗಳಲ್ಲಿ ಅವನು EF ಚಿತ್ರಬಿಡಿಸತೊಡಗಿದ. ೧೮೭೬ 

ಕಲಾ ಲಾಪ್ರದರ್ಶ ನೆ ತನ್ನ ದೊಂದು ಪ್ರಕೃತಿಕಲಾಕೃತಿಯೊಂದನ್ನು ಕಳಿಸಿಕೊಡುವ ಪ್ರೇರಣೆ 
ಯಿತು. ಆದರೆ, ಆಜತಮಯ ಕಟ್ಟು ಕಟ್ಟ ಲೆಗಳು ಆತನಿಗೆ ಸರಿಬೀಳದೆ, ಕಲಾಪ್ರದರ್ಶನಗಳಲ್ಲ, 
ಲೆಗಳಲ್ಲಿ ಮೇಲಿಂದ ಮೇಲೆ ಸುಳಿದಾಡತೊಡಗಿದ. ಆಗ ತಿರಸ್ಕಾರ ಹಾಗೂ ಪರಿಹಾಸ್ಯ ಕ್ಕೀಡಾಗಿದ್ದ 
ಮುಳ ಕೃತಿಗಳಿಂದ ಆಕರ್ಷಿತನಾಗಿ ತಾನು ಮೆಚ್ಚಿದವುಗಳ ನ್ನು ಕೊಂಡುಕೊಂಡ. ಯುವಕ 
ದರಿಗೆ ಮಾರ್ಗದರ್ಶಿಯ್ಯೂ ಸಹಾಯಕನೂ ಆಗಿದ್ದ ಕ್ಯಾಮಲ್‌ ಪಿಸಾರೋ ಎಂಬವನ ದೃಷ್ಟಿಗೂ 
ಬೀಳ ಛದಿರಲಿಲ್ಲ. ಪಿಸಾರೋ ಇವನನ್ನು ಸಿಜೇನ್‌ ಮತ್ತು 'ಜಗಾಂಗೆ ಪರಿಚಯಿಸಿದನಲ್ಲದೆ ಕಲಾಪ್ರ ದರ್ಶನ 
ಲಿ ಇವನ ಕೃತಿಗಳ ಪ್ರದರ್ಶನಕ್ಕೆ ಹ ಮಾಡಿಕೊಟ್ಟ. ಇವನಿಗೆ ಚಿತ್ರಕಲೆಯಲ್ಲಿ ವಿಶೇಷ ಆಸಕ್ತಿ 
ಬೆಳೆಯಿತು: ೧೮೮೩ರಲ್ಲಿ ಇವನ ಅದೃಷ್ಟ ಕುದುರಿ ಇದ್ದಕ್ಕಿದ್ದಂತೆಯೇ ಉದ್ಯೋಗವನ್ನು ತೊರೆಯಲು 
ನಿರ್ಧರಿಸಿದ. ಅನಂತ ಂತರ ಪ್ರತಿನಿತ ವೂ ಕ್ಯ ಚಿತ್ರ “ರಚಿಸತೊಡಗಿದ. ತನ್ನ ಮಕ್ಕಳು ಮತ್ತು 


ಹ 


ಮಡದಿಯೊಂದಿಗೆ ಪಿಸಾರೋ ವಾಸವಾಗಿದ್ದ ರೆಯಾನ್‌ಗೆ ತೆರಳಿದನಾದರೂ ಅಲ್ಲಿ ಕಾಲಹಾಕುವುದು 


ಓಟ್‌ | [AN 
MT 
ಪ್ರ 


| 


ಮಾನವಿಕ ಕರ್ಣಾಟಕ 


ಕಾಲ ಇದ್ದ. ಆದರೆ ಅಲ್ಲೂ ನಿರಾಶೆಯೇ ಕಾದಿತ್ತು. ವಾಣಿಜ್ಯ ಕೇಂದ್ರವೊಂದರ ಪ್ರ ತಿನಿಧಿಯಾಗಿಯಾಗಲಿ 


ಕಲಾವಿದನಾಗಿಯಾಗಲಿ ಗಾಗಿ ಯಶಸ್ವಿಯಾಗಲಿಲ್ಲ. ಅವನ ಕಲಾಕೃತಿಗಳ ಪ್ರದರ್ಶನವೊಂದನ್ನು 


ಕೇವಲ ಐದು ದಿನಗಳಲ್ಲಿ ಕೊನೆಗೊಳಿಸಬೇಕಾಯಿತು. 
ನಿರುತ್ಸಾಹಿಯೂ ದರಿದ್ರನೂ ಆದ ಗಾಗಿ ಕೋಪನ್‌ಹೇಗೆನ್‌ನಲ್ಲಿ ಸಂಸಾರವನ್ನು ಬಿಟ್ಟು, 


೧೮೮೫ರ ಬೇಸಗೆಯಲ್ಲಿ ಪ್ಯಾರಿಸ ಸಿಗೆ ಬಂದು. ನೆಲಸಿದ. ಅಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಭಿತ್ತಿಪತ್ರಗಳನ್ನು ' 


ಅಂಟಿಸುವ ಕೆಲಸಕ್ಕೆ ಸೇರಿದ. ಆದರೆ, ಅವನ ಅನಾರೋಗ್ಯದಿಂದಾಗಿ ಆ ಕೆಲಸ ಸಾಗದೆ ಆಸ್ಪತ್ರೆಯಲ್ಲಿ 
ವಾರಗಟ್ಟಲೆ ಕಾಲಕಳೆಯಬೇಕಾಯಿತು. ಆದರೆ ಏನೇ ಆದರೂ ಅವನು ಕಲೆಯನ್ನು ತೊರೆಯಲಿಲ್ಲ. 
೧೮೮೬ರ ಮೊದಲ ದಿನಗಳಲ್ಲಿ ಬ್ರಿಟನ್ನಿನ "ಪಾಂಟವೆನ್‌' ಎಂಬ ಪುಟ್ಟ ಹಳ್ಳಿಗೆ ತೆರಳಿದ. ಅಲ್ಲಿ ಶಾಂತಿಯೂ 


ಚಿತ್ರರಚನೆಗೆ ಹೊಸ ವಿಷಯಗಳೂ ಹೋಟಲಿನಲ್ಲಿ ಸಾಲದ ಸೌಲಭ್ಯವು ವೂ ದೊರೆತುವು. ಅದೇ ವರ್ಷದ ' 


ಕೊನೆಯಲ್ಲಿ ಪ್ಯಾರಿಸಿಗೆ ಮರಳಿದಾಗ ಅವನು ವಿನ್‌ಸೆಂಟ್‌ ವ್ಯಾನ್‌ ಗೋನನ್ನು ಸಂದರ್ಶಿಸಿದ. ಇವನನ್ನು 
ವ್ಯಾನ್‌ ಗೋ ತುಂಬ ಮೆಚ್ಚಿ ಕೊಂಡ, 


ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವ ಉತ್ಕಟೇಚ್ಛೆಯಿಂದ ಗಾಗಿ ಮಾರ್ಟಿನೀಕ್‌ಗೆ ಹೋಗಿ 
ಸೆಲಸಲು ನಿಶ್ಚಯ ಮಾಡಿದ. ಆ ದ್ವೀಪಕ್ಕೆ ಹೋಗುವ ಸೌಲಭ್ಯವನ್ನು ಕಲ್ಪಿಸಿಕೊಳ್ಳಲು ಅವನು 
ಲು ND ಸಾಮಾನ್ಯ ಕೂಲಿಗಳೊಡನೆ ಕೆಲಸ ಮಾಡಬೇಕಾದ ಸಂದರ್ಭವೂ ಬಂತು. 
ಅಪೂರ್ವ ಸೌಂದರ್ಯದಿಂದ ಕೂಡಿದ ಮಾರ್ಟಿನೀಕ್‌ ದ್ವಿ ಪದಿಂದ ಆಕರ್ಷಿತನಾಗಿ ತನ್ನ "ಇಂಪ್ರೆಷನಿಸ್ಟ್‌' 
ಕೃತಿಗಳಿಗೆ ಹು ಉಷ್ಣವಲಯದ ವರ್ಣಗಳಿಂದ ಮೆರುಗು ಕೊಟ್ಟ. ಆದರೆ ಅಲ್ಲಿಯ ವಾಯುಗುಣ 
ಅವನಿಗೆ ಒಗ್ಗಲಿಲ್ಲ. ಸ್ವದೇಶಕ್ಕೆ ಮರಳಲು ನಾವಿಕನಾಗಿ ಕೆಲಸ ಮಾಡುತ್ತ, ೧೮೮೭ರಲ್ಲಿ ಪ್ಯಾರಿಸಿಗೆ 
ಬಂದು ಖಾಯಿಲೆ ಮಲಗಿದ. ಮತ್ತೆ ಪಾಂಟವೆನ್‌ಗೆ ತೆರಳಿ ಅಲ್ಲಿ ವ್ಯಾನ್‌ ಗೋನ ತರುಣ ಮಿತ್ರ 


| 
ತ 
KF 


ಎಮಿಲ್‌ ಬಾರ್ದಾರ್ಡಾನನ್ನು ಸಂದರ್ಶಿಸಿದ. ಅವನ ಪ್ರಭಾವದಿಂದಾಗಿ ಅಂದಿನಿಂದ ಕ್ರಮವಾಗಿ 


`ಇಂಪ್ರೆಷನಿಸಂ ಶೈಲಿಯನ್ನು ಬಿಟ್ಟು ಪ್ರೌಢ ಶೈಲಿಯ ಕಡೆಗೆ ಜಾರಿದ. 


ವಿನ್‌ಸೆಂಟ್‌ ವ್ಯಾನ್‌ ಗೋನ ಒತ್ತಿಯದ ಹಾಗೂ ಅವನ ಸೋದರ ತಿಯೋವಿನ ಹಣದ ನೆರವಿ 
ನಿಂದಾಗಿ ಗಾಗಿ ೧೮೮೮ರಲ್ಲಿ ವ್ಯಾನ್‌ ಗೋ ಇದ್ದ ಆರೆಲ್ಲ್‌ಗೆ' ಬಂದ. ಆದರೆ ಅಲ್ಲಿ ಅವರಿಬ್ಬರ ವಿಚಿತ್ರ 


ಸ್ವಭಾವದಿಂದಾಗಿ ಹಾಗೂ ವಿರುದ್ಧ ಅಭಿಪ್ರಾ 'ಯಗಳಿಂದಾಗಿ ಆ "ಮಿತ್ರರಲ್ಲಿ ಜಗಳಗಳಾಗುತ್ತಿದ್ದುವು. | 
ವ್ಯಾನ್‌ ಗೋ ಅರೆ ಹುಚ್ಚಿನಿಂದಾಗಿ ನರಗಳ ದೌರ್ಬ ೯ಲ್ಯಕ್ಕೆ ತುತ್ತಾಗಿ ಒಮ್ಮೆ ಗಾಗಿಗೆ ಪ್ರಾಣಭಯ 


ವನ್ನು ್ಲಿಂಟುಮಾಡಿದ. ಆ ಕ್ಹಣವೇ ಅವನು ಹಿಂದಿರುಗಿ ಅಲ್ಲಿಂದ ಬ್ರಿಟನ್ನಿಗೆ ಬಂದ. 


ಗಾಗಿಯ ನವೀನ ಕಲಾ ಪದ್ಧತಿ ಅನೇಕ ತರುಣ ಕಲಾವಿದರ ಗಮನ ಸೆಳೆಯಿತು. ಕ್ರಮೇಣ ಅವನನ್ನು 

ಅನುಸರಿಸುವ ಪುಟ್ಟ ಗುಂಪೊಂದು ಕಲೆಯಿತು. ಆದರೆ ಇದರಿಂದ ಯಾವ ಲೌಕಿಕ ಉದೆ ಮ್ನೇಶವೂ ಸಾಧಿತ 

ವಾಗದೆ ೧೮೯೦ರಲ್ಲಿ ತಾಹಿತಿಯಲ್ಲಿಯ ನಿಸರ್ಗದಲ್ಲಿ ಬೆಳೆದ ತಾಳೆಯ ಮರಗಳ ಹಾಗೂ ಉಷ್ಣ ವಲ 
ಯದ ರವಿಯ ಸೊಬಗಿನ ಕನಸ ನ್ನು ಕುಣುತ್ತ ಮರಳಿದ 


ಗಾಗಿ ತಾಹಿತಿಯ ಕಾನನದ ನಡುವೆ ಸೇರಿ ಅವಿಶಾ ಕ್ರಿಂತವಾಗಿ ಚಿತ್ರ ಬರೆಯತೊಡಗಿದ. ಆನಂದ 
ದಾಯಕ ಹಾಗೂ ಪ್ರಶಾಂತ ವಾತಾವರಣದಿಂದಾಗಿ ಅವನ ಪ್ರತಿಭೆಗೆ ರೆಕ್ಕೆ ಮೂಡಿತು. ಆಕೃತಿಗಳನ್ನು 
ಸ್ಪಷ್ಟಪಡಿಸುವ ಹಾಗೂ ಸ್ವಚ್ಛಂದವಾಗಿ ವರ್ಣಗಳನ್ನು ಬಳಸುವ ಆಸೆ ಅವನದಾಗಿತ್ತು. ಅವುಗಳ 
ಜೊತೆಗೆ ಅವನ ಮಹತ್ವಾ ಕಾಂಕೆ ಯಿಂದಾಗಿ ಅವನ ಕೃತಿಗಳಿಗೆ ಮತ್ತಷ್ಟು ಕಳೆ ಬಂತು. ಅವನ 
ನವೀನ ಕಲೆ ಬರೀ ವಸ್ತು ನಲ್ಲಿಲದೆ' ಭಾವನಾತ್ಮಕ ವಸ್ಸು ಗಳಲ್ಲೂ ಸೇರಿಕೊಂಡಿತು. 


ಕೆಲವು RY ಅವನು ತಾಹಿತಿಯಲ್ಲಿ ಕಳೆದ ಮೇಲೆ, ಅಸಹನೀಯ ಪರಿಸಿ ಿತಿಯಿಂದಾಗಿ 
ಮತ್ತೊಮ್ಮೆ ಉತ್ಸಾಹಭಂಗವಾಯಿತು. ದಾರಿದ್ರ ೨ ಮತ್ತು ಹಸಿವು ಅವನ ನಿತೃದ ಅತಿಥಿಗಳಾದುವು. 


""' ದುಸ್ತರವೆನಿಸಿತು. ಶ್ರೀಮತಿ ಗಾಗಿ ತನ್ನ ಸಂಬಂಧಿಕರಿದ್ದ ಡೆನ್‌ಮಾರ್ಕಿನಲ್ಲಿ ಜೀವನ ಸುಖಮಯವಾಗ 
ಬಹುದೆಂದು ಅಲ್ಲಿಗೆ ಹೋಗಲು ಒತ್ತಾಯಪ ಡಿಸಿದಳು. ಕೊನೆಗೆ ಕೋಪನ್‌ಹೇಗನ್‌ನಲ್ಲೂ ಸ್ವಲ್ಪ | 


Oy 


hol 
NNN 


Md 


(ಮರಚ್ಚು) 


ಲೆ 


ಕ್ರಿಸ್ತ, ಶಿಲುಬೆಯ ಮೆ 


ಪಾಲ್‌ ಗಾಗಿ ೩ 


ಕಟ್ಟಕಡೆಗೆ ನಿರಾಶನಾಗಿ ಮನೆಗೆ ಹಿಂದಿರುಗಲು ಅಪೇಕ್ಷಿಸಿದ. ೧೮೯೩ರಲ್ಲಿ ಫ್ರೆಂಚ್‌ ಸರ್ಕಾರ ಅವನನ್ನು 
ಸ್ವಸ್ಥಳಕ್ಕೆ ಕಳುಹಿಸಿಕೊಟ್ಟಿತು. ಪ್ಯಾರಿಸಿನಲ್ಲಿ ಅವನಿಗಾಗಿ ಅನಿರೀಕ್ಷಿತ ಸುದ್ದಿಯೊಂದು ಕಾದಿತ್ತು. 
ಆರ್ಲಿಯನ್ಸ್‌ನಲ್ಲಿದ್ದ ಅವನ ಚಿಕ್ಕಪ್ಪ ತೀರಿಕೊಂಡ. ಅವನ ಆಸ್ತಿಗೆ ಗಾಗಿ ಉತ್ಪ ್ರ ರಾಧಿಕಾರಿಯಾದ. ಅವನು 
ಆ ಆಸ್ತಿಯನ್ನೆ ಲ ದುಂದು ಮಾಡಿ ಕಳೆದ. ವಿಶಾಲವಾದ ಕಲಾಪ್ರದರ್ಶನವನ್ನು ತೆರೆದನಾದರೂ ಅದು 
ಅಷ್ಟೇನೂ ಯಶಸ್ಸು ಕೊಡಲಿಲ್ಲ. ದೊಡ್ಡ ಸ್ಟುಡಿಯೋ ಒಂದನ್ನು ಬಾಡಿಗೆಗೆ ತೆಗೆದುಕೊಂಡ. ಅಲ್ಲಿ 
ಇಂಡೊನೇಷ್ಟ ಯುವತಿಯೊಬ್ಬಳೊಂದಿಗೆ  ಮಾಸಿಸತೊಡಗಿದ. ಸತ್ಕಾರಗಳನ್ನು ನೀಡುತ್ತ, 
ಕೋಪನ್‌ಹೇಗೆನ್‌ ಮುಂತಾದ ಕಡೆಗಳಿಗೆ ಪ್ರವಾಸಮಾಡಿದ: ಇವರ ವಿಚಿತ್ರ ಜೋಡಿಯ ಬಗ್ಗೆ 
ಅಲ್ಲಿಯ ನಾವಿಕರಾಡಿದ ಕುಹಕ ನುಡಿಗಳಿಂದ ಉಂಟಾದ ಹೋರಾಟದಲ್ಲಿ ಗಾಗಿಯ ಹಿಮ್ಮಡಿ ಕಿತ್ತು 
ಹೋಯಿತು. 

ನಿದ್ರೆ ಇಲ್ಲದ ರಾತ್ರಿಗಳಲ್ಲಿ ಗಾಗಿಯ ಹೃದಯ ನೊಂದಿತು. ಉಷ್ಣವಲಯದ ಜೀವನದತ್ತ 
ತಿರುಗಿ ಪ್ರೀತಿಯ ಕನಸು ಕಾಣುತ್ತಿತ್ತು. ದಕ್ಷಿಣ ಸಮುದ್ರಗಳಲ್ಲಿ ಅವನು ಹಸಿವು ಖಾಯಿಲೆಗಳಿಂದ 
ಬಳಲಿ ಕಷ್ಟಪಟ್ಟ ಅನುಭವಗಳಾಗಿದ್ದಾಗ್ಕೂ ಮತ್ತೆ ಅಲ್ಲಿಗೇ ಕೊನೆ ಎಂಬಂತೆ ಹೋಗಲು ನಿರ್ಧರಿಸಿದ. 
ಬಹಿರಂಗ "ಹರಾಜಿನಲ್ಲಿ ತನ್ನ ದೆಲ್ಲವನ್ನೂ ಮಾರಲು ಹಾಕಿದ. ಅನೇಕ ಚಿತ್ರಗಳು ಅತ್ಮಲ್ಪಬೆಲೆಗೆ ಹೋಗ 
ಬಾರದೆಂದು ಮತ್ತೆ ಅವುಗಳನ್ನು ವಾಪಸು ಪಡೆದ. 

ಹಿಂದೊಮ್ಮೆ ತಾಹಿತಿಯಲ್ಲಿ ಅನುಭವಿಸಿದಂತೆಯೇ ಮತ್ತೆ ಅವನಿಗೆ ಕಷ್ಟ ತದ ಲು ವಿಧಿ 
ಕಾದಿತ್ತು. ಸಲದ "ಹೊರೆ ಹೆಚ್ಚಾಗುತ್ತ ಬಂತು. ಅವನ ಪ್ರೀತಿಯ ಮಗುವಿನ ಸಾವಿನ ಸುದ್ದಿ ಬಂತು. 
೧೮೯೮ರಲ್ಲಿ ಗುಡ್ಡಗಳಲ್ಲಿ ಅವಿತುಕೊಳ್ಳಲು ಹೋಗಿ ಕೊನೆಗೆ ಆತ್ಮಹತ್ಯಕ್ಕೂ ಪ್ರಯತ್ನಿಸಿ ವಿಫಲನಾದ. 
ಸಾವು ಅವನ ಪಾಲಿಗೆ ಅಗ ಕರುಣೆ ತೋರಿತು. ಅದೇ ವೇಳೆಗೆ ಪ್ಯಾರಿಸಿನಲ್ಲಿ ಆಂಬ್ರೋ ವಾಲ್ಗಾರ್ಡ್‌ 
ಎಂಬ ಕಲಾವ್ಯಾಪಾರಿ ಗಾಗಿಯ ಕೃತಿಗಳನ್ನು ಕೊಂಡು, ಅವನ ಜೀವನಕ್ಕೆ ನೆರವು ನೀಡುವುದಾಗಿ ಮುಂದೆ 

ಬಂದ. ವ್ಯವಹಾರ ಸರಿಬೀಳದೆ ಗಾಗಿ ಅವನೊಂದಿಗೆ ಜಗಳವಾಡಿದ. ೧೯೦೧ರಲ್ಲಿ ಅನೇಕ ಕೃತಿಗಳನ್ನು 

ಮಾರಿ ತ ತಾಹಿತಿಯನ್ನು ತೊರೆದು ಹಿವಾ ಓವ ಎಂಬ ದ್ವೀಪದ ಸ ಮಾಪಕ್ಕೆ ಬಂದು ನೆಲಸಿದ. 

ಗಾಗಿ ತನ್ನ ಆರೋಗ್ಯ ಉತ್ತಮ ಸ್ವಿತಿಗೆ ಬಂದಲ್ಲಿ ತಾನು ಫ್ರಾನ್ಸಿಗೆ ಹಿಂದಿರುಗಿ ಹೆಚ್ಚು ಆಸಕ್ತಿ 
ಯಿಂದ ಚಿತ್ರ ಬಿಡಿಸಬೇಕೆಂದು ನಿಶ್ಚ ಯಿಸಿದ. ಆದರೆ ಹೃದಯಬೇನೆ ಹಾಗೂ ಪಾದದ ಇಸಜಿನ ನೋವು 
ಅವನ ಆಸೆಗೆ ಎಡೆಕೊಡಲಿಲ್ಲ. ಅವನು ಚಿತ್ರ ರಚನೆಯಲ್ಲಿ ತೊಡಗಿದ್ದಾ ಗಲೆಲ್ಲಾ ತನ್ನ ಅನುಭವಗಳನ್ನು 
ಕುರಿತು ಸ್ವಳೀಯ ಅಧಿಕಾ ರಿಗಳಿಗೆ ಉಗ್ರ ಪ ತ್ರಗಳನ್ನು ಬರೆಯು ತ್ತಿದ್ದ. ಹೀಗಾಗಿ ಸ್ಥಳೀಯ ಅಧಿಕಾರಿ 
ಯೊಬ್ಬ ಇವನ ಮೇಲೆ ಒಂದು ಸಾ ಡಿದ. ಜನವರಿ ೧೯೦೩ರಲ್ಲಿ ಒಂದು ಬಿರುಗಾಳಿ ಇ 
ಗುಡಿಸಲನ್ನು ಹಾಳುಮಾಡಿತು. ಅದೇ ತ ಸಜಾ ಇವನು ಕೆಲವು ವಾರ ಜೈಲಿನಲ್ಲಿ ಕಳೆಯಬೇಕಾ 
ತಲ್ಲದೆ ತಾಹಿತಿಗೆ ಹೋಗಿ ಅಪೀಲು ಮಾಡಿಕೊಳ್ಳಲು 'ಅನುಕೂಲವಿಲ್ಲದಂತೆಯೂ ಆಯಿತು. ಇ 
ಭಯ ಅವನ ಜೀ ವನವನ್ನೇ ಮುಕ್ತ ಗೊಳಿಸಿತು. ತನ್ನ ಸು ಸ್ನೇಹಿತರಿಂದ, ಸಂಸಃರದಿಂದ, ಮಾತೃ ದೇಶ 
ದಿಂಪ ಬಹುದೂರದಲ್ಲಿ, ಹೃದಯ ಒಡೆದು, ೧೯೦೩ರ ಮೇ ಒಂಬತ್ತರಂದು ಅವನು ಏಕಾಂಗಿ ಯಾಗಿ 
ಮಡಿದ. ಆದರೆ ಅವನ ಕೃ ತಿಗಳು ಅವನ ಹೆಸರನು ್ಲಿ ಶಾಶ್ವತಗೊಳಿಸಿವೆ. 


ಗಾಗಿಯ ಶೈಲಿ ಜನಸಾಮಾನ್ಯರಿಗೂ ಅರ್ಥವಾಗುವಂತಿದ್ದು, ಅದರಲ್ಲಿ ಒಂದು ಭಾವ ಕಲಾತ್ಮಕ 
ವಾಗಿ, ವರ್ಣರಂಜಿತವಾಗಿ ವ್ಯಕ್ತವಾಗಿರುವುದನ್ನು ನೋಡಬಹುದು. ಒಟ್ಟಿನಲ್ಲಿ ಗಾಗಿಯ ಚಿತ್ರರಾಶಿ 
ಗಳಲ್ಲಿ ಆತ್ಮವಿನಾಶಕ ಬೂರ್ಜ್ವಾ ನಾಗರಿಕತೆಯ ವಿರುದ್ಧವಾಗಿ ವ್ಯಕ್ತಪಡಿಸಿದ ಒಂದು ತೀವ್ರ ಪ್ರತಿಕ್ರಿಯೆ 
ಯನ್ನು ನೋಡಬಹುದಾಗಿದೆ. 

ಗಾಗಿಯ ಕಲಾಶೈಲಿಯ ಪ್ರಭಾವವನ್ನು ಪಿಕಾಸೊ ಮೊದಲಾದ ಕಲಾವಿದರ ಕೃತಿಗಳಲ್ಲಿ ಕಾಣ 
ಬಹುದು. ಇದು ಮುಂದೆ ಫನಾಕೃತಿ ವಿಧಾನ (ಕ್ಯೂಬಿಸಂ) ಎಂಬ ಕಲಾಶೈಲಿಯ ಬೆಳವಣಿಗೆಗೆ ಪುಷ್ಟಿ 
ನೀಡಿತು. ಅಲ್ಲದೆ ಗಾಗಿ ಮುಂದೆ ಆಫ್ರಿಕದ ನೀಗ್ರೋ ಕಲೆಯ ಸೌಂದರ್ಯ ಸಮೀಕ್ಷೆಗೆ ಪ್ರೇರಣೆ ನೀಡಿದ. 
ತನ್ನ ಕಲಾಸಾಧನೆಯ ಗುಣವಿಶೇಷದಿಂದಾಗಿ ಮತ್ತು ನವ್ಯಕಲೆಯ ಮೇಲೆ ಬೀರಿದ ಅದ್ಭುತ ಪ್ರಭಾವ 
ದಿಂದಾಗಿ ನವ್ಯಕಲಾ ಪ್ರಪಂಚದಲ್ಲಿ ಗಾಗಿ ಒಂದು ಪ್ರಮುಖಸ್ಥಾನವನ್ನು ಪಡೆದಿದ್ದಾನೆ. 

ಗಾಗಿ ಬರೆದಿರುವ ನೋವ-ನೋವ ಎಂಬ ಪುಸ್ತಕ ಆತನ ಸೌಂದರ್ಯಮೀಮಾಂಸಾ ತತ್ತ್ವವನ್ನು 
ವಿವರಿಸುತ್ತದೆ. 


ಈತನ ಜೀವನದ ಪ್ರಧಾನ ಘಟನೆಗಳನ್ನು ಆಧರಿಸಿ ಸಾಮರ್‌ಸೆಟ್‌ ಮಾಮ್‌ ಎಂಬ ಪ್ರಸಿದ್ಧ 
ಸಾಹಿತಿ ದಿ ಮೂನ್‌ ಅಂಡ್‌ ಸಿಕ್ಸ್‌ ಪೆನ್ಸ್‌ ಎಂಬ ಕಾದಂಬರಿಯನ್ನು ರಚಿಸಿದ್ದಾನೆ (೧೯೨೯) 


ಎಚ್‌. ಆರ್‌. ರಘುನಾಥ ಭಟ್‌ 


3. ಕನಡ ಇವೆ, ಹ 


| 
| 


ತನ್ನನ್ನು ತಾನೇ ತಿಳಿಯಲು ಮಾನವ ಬಹಳ ಪ್ರಾಚೀನ ಕಾಲದಿಂದಲೂ ಪ್ರಯತ್ನ ನಡೆಸಿದ್ದಾನೆ. ಗ್ರೀಕ್‌ 
ಸಂಸ್ಕ ಕೃತಿಯ ಕಾಲದಿಂದ ಇಂದಿನ ವರೆಗೂ "ನಿನ್ನನ್ನು ನೀನು ತಿಳಿ? (know thyself) ಎಂಬ 
ಸುಭಾಷಿತ ಒಂದು ನುಡಿಮುತ್ತಾಗಿರುವಂತೆಯೇ ಸಾಧನೀಯ ವಸ್ತುವೂ ಆಗಿದೆ. ಗ್ರೀಕರಿಗಿಂತ ಹಿಂದೆಯೇ 
ಭಾರತೀಯ ಯಷಿಗಳು ಆತ್ಮಸಾಕ್ಷಾತ್ಕಾರದ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ಮನುಷ್ಯನ ಸ್ವಭಾವ 
ಮತ್ತು ವ್ಯಕ್ತಿತ್ವಗಳನ್ನು ತಿಳಿದುಕೊಳ್ಳಲು ಜಗತ್ತಿನ ಪೂರ್ವ ಮತ್ತು, ಪಶ್ಚಿಮ ದೇಶಗಳಲ್ಲಿ ಬಹಳ 
ಹಿಂದೆಯೇ ಪ್ರಯತ್ನ ನಡೆಸಿದವರೆಂದರೆ ತತ್ತ್ವಜ್ಞಾನಿಗಳು ಮತ್ತು ಲೇಖಕರು. ವೈಜ್ಞಾನಿಕ ಪರಿಶೀಲನೆಗೆ 
ಒಳಗಾಗಿದ್ದರೂ ವಿಜ್ಞಾನಪೂರ್ವ ಕಾಲದಲ್ಲಿ ಬೆಳಕಿಗೆ ಬಂದಿರುವ ಕೆಲವು ಒಳನೋಟಗಳು 
(insights) ಮನುಷ್ಯನ ಸ್ವಭಾವವನ್ನು ಹೆಚ್ಚು ಪ್ರಕಟಪಡಿಸುವಂತಿವೆ. ಷೇಕ್ಸ್‌ಪಿಯರ್‌ ಮತ್ತು 
ಇತರ ಅಸಾಧಾರಣ ಸಾಹಿತಿ ಶ್ರೇಷ್ಠರ ಹೇಳಿಕೆಗಳ ಬಗ್ಗೆ ಆಧುನಿಕ ಮನೋವಿಜ್ಞಾನಿಗಳು ತಮ್ಮ ಕೃತಿ 
ಗಳಲ್ಲಿ ಪ್ರಸ್ತಾಪಿಸಿರುವುದೂ ಪಾಶ್ಚಾತ್ಯ ತತ್ತ್ವಜ್ಞಾನಿಗಳ ಬರವಣಿಗೆಗಳನ್ನು , ಉದಾಹರಿಸಿರುವುದೂ 
ಹಾಗೆಯೇ ಪ್ರಾಚೀನ ಭಾರತೀಯ ಗ್ರಂಥರತ್ನಗಳ ಬಗ್ಗೆ ಪ್ರಸ್ತಾಪಿಸಿರುವುದೂ ಮೇಲಿನ ಅಂಶವನ್ನು 


ಹತ್ತೊಂಬತ್ತನೆಯ ಶತಮಾನದ ಉತ್ತರಾರ್ಧದಲ್ಲಿ, ಮನೋರೋಗಗಳನ್ನು ಗುಣಪಡಿಸುವ 
ಕಾರ್ಯದಲ್ಲಿ ತೊಡಗಿದ್ದ ವೈದ್ಯರು ವ್ಯಕ್ತಿತ್ವದ ಬಗ್ಗೆ ವ್ಯವಸ್ಥಿತ ಅವಲೋಕನ ಮತ್ತು ಸದ್ದಾಂತೀಕರಣ 
ಗಳನ್ನು ಬಳಸಿರುವುದು ಯಾರಿಗಾದರೂ ವೇದ್ಯವಾಗುತ್ತದೆ. ವೈದ್ಯಕೀಯ ಮನೋವಿಜ್ಞಾನದ 
(Medical Psychology)2ತನೆನಿಸಿದ ಕ್ರೇಪ್ಲಿನ್‌ ಜರ್ಮನಿಯಲ್ಲಿ, ಯಾನೆ ಫ್ರಾನ್ಸಿನಲ್ಲಿ ಮತ್ತು 
ಫ್ರಾಯ್ಡ್‌ ವಿಯನ್ನದಲ್ಲಿ ಈ ದಿಸೆಯಲ್ಲಿ ಮೊದಲ ಮಾರ್ಗದರ್ಶನ ನೀಡಿದರು. ಅನಂತರ ಯೂಂಗ್‌, 
ಆಡ್ಲರ್‌, ಕ್ರೆಷ್ಠರ್‌, ಮೆಕ್‌ಡೂಗಲ್‌ ಹಾಗೂ ಈ ಕ್ಷೇತ್ರದ ಇತರ ಪ್ರತಿಭಾವಂತರು ಮತ್ತು ವಿಲಿಯಂ 
ಜೇಮ್ಸ್‌, ವಾರ್ಡ್‌ ಮತ್ತು ಕ್ಲೇಗ್ಸ್‌ ಇವರಂತಹ ಕೆಲವು ಮಂದಿ ವಿದ್ವಜ್ಜನರು ಕ್ರೇಪ್ಲಿನ್‌, ಯಾನೆ 
ಮತ್ತು ಫ್ರಾಯ್ಡರುಗಳನ್ನು ಅನುಸರಿಸಿದರು. ವ್ಯಕ್ತಿತ್ವವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಅವರೆಲ್ಲ 
ಬಳಸಿದ ವಿಧಾನವೆಂದರೆ “ನೈದಾನಿಕ ಅವಲೋಕನ (clinical observation). ಅದನ್ನು 
ಆಧರಿಸಿಯೇ ಅವರು ತಮ್ಮ ಮಹತ್ನಪೂರ್ಣ ಕೊಡುಗೆಗಳನ್ನಿತ್ತಿದ್ದಾರೆ. ಹೀಗಿದ್ದರೂ, ತಮ್ಮ 
ಪ್ರಾಕ್ಕಲ್ಪನೆಗಳನ್ನು (hypotheses) ಪರಿಶೀಲಿಸಲು ಅವರು ಯಾವುದೇ ಮಾಪನವಿಧಿ (measer- 


[4 
ment)ಯನ್ನು ಅನುಸರಿಸಲಿಲ್ಲವೆಂಬುದು ಅವರ ಕೊಡುಗೆಗಳ ಬಗ್ಗೆ ಇರುವ ಪ್ರಮುಖ. ಅಪವಾದ 


* ಭಾರತೀಯ ವಿಜ್ಞಾನ ಕಾಂಗ್ರೆಸ ಸಂಸ್ಥೆಯ ವಜ್ರಮಹೋತ್ಸವದಲ್ಲಿ (ಚಂಡೀಗಢ, 
ಜನವರಿ 1973) ಮನೋವಿಜ್ಞಾನ ಮತ್ತು ಶಿಕ್ಷಣ ವಿಭಾಗದ ಅಧ್ಯಕ್ಷೀಯ ಭಾಷಣದ (Perso 


nality Organization and Development) ಅನುವಾದ 


೬ ಮಾನವಿಕ ಕರ್ಣಾಟಕ 


ಪರಿಮಾಣಾತ್ಮಕ (೦೩81181100) ಮತ್ತು ಪ್ರಾಯೋಗಿಕ (Experimental) 


ಪ್ರವಿಧಿಗಳನ್ನು ಬಳಸುವುದರ ಮೂಲಕ ವ್ಯಕ್ತಿತ್ವದ ಅಧ್ಯಯನವನ್ನು ನಡೆಸುವ ಪ್ರಯತ್ನಗಳು ನಡೆದದ್ದು . 


ಈ ಶತಮಾನದ ಪ್ರಾರಂಭಕಾಲದಿಂದಷ್ಟೆ. ಇದರಿಂದ ರೂಪಿತಿವಾದ ಸಿದ್ಧಾ ಂತಗಳು ವರ್ತನಾತ್ಮಕ 


ಮಾಪನಗಳನ್ನು (Behavioural measurement) ಆಧರಿಸಿವೆ. ಇದಕ್ಕೂ ಹಿಂದೆ, ನೈದಾನಿಕ 


ಅವಲೋಕನಗಳನ್ನು ಆಧರಿಸಿ ರೂಪಿತವಾಗಿದ್ದ ಸಿದ್ಧಾಂತಗಳನ್ನು ಪರಿಶೀಲಿಸಲು ಕೆಲವು ಮನೋ 
ವಿಜ್ಞಾನಿಗಳು ಪ್ರಯತ್ನಿಸಿದರು. ಆದರೆ ಇತರರು ವ್ಯಕ್ತಿತ್ವವನ್ನು ಅರ್ಥಮಾಡಿಕೊಳ್ಳಲೆಂದು ಸಿದ್ಧಾಂತ 
ಗಳನ್ನು ರೂಪಿಸುವಲ್ಲಿ ತಾವು ಸಂಗ್ರಹಿಸಿದ ದತ್ತಾಂಶಗಳಿಂದ ಸೂಚಿತವಾದ ಸ್ವಂತ' ವಿಚಾರಗಳನ್ನೇ 
ಅವಲಂಬಿಸಿದರು. ನೈದಾನಿಕ ಅವಲೋಕನಗಳನ್ನಾಗಲಿ ಪರಿಮಾಣಾತ್ಮಕ ಪ್ರವಿಧಿಗಳನ್ನಾಗಲಿ ಆಧರಿಸಿ 


ವ್ಯಕ್ತಿತ್ವದ ಸಿದ್ಧಾಂತಗಳನ್ನು ರೂಪಿಸುವಾಗ ಪರೀಕ್ಷಾಸಾಧ್ಯ (16508010) ಪ್ರಾಕ್ಕಲ್ಪನೆಗಳ ಬೆಳವಣಿಗೆ 
ಯಲ್ಲಿ ಮೂರು ಪ್ರಮುಖ ನೆಲೆ ನಿರ್ದೇಶನಗಳಿರುವುದನ್ನು (Orientations) ಯಾರಾದರೂ, 


ಕಾಣಬಹುದು. ಇದಕ್ಕಾಗಿ ನೈದಾನಿಕರು (clinicians): ಬಳಸಿದ್ದು ಪ್ರಾಕ್ಕಲ್ಪನಾ-ಅನುಗಮನಾತ್ಮಕ 
(Hypothetico-inductive) ವಿಧಾನ... ಈ ವಿಧಾನದ ಪ್ರಕಾರ ಕೆಲವು ವ್ಯಕ್ತಿ ಸಂಗತಿ 
(೦೩೩೮€$)ಗಳನ್ನು ಅವಲೋಕಿಸುವುದರ ಮೂಲಕ ಸಾಮಾನ್ಯೀಕರಣಗಳನ್ನು (Generaliza-= 
110೧) ಮಾಡಿ ಸಿದ್ಧಾಂತವನ್ನು ರೂಪಿಸಲಾಗುತ್ತದೆ. ಆದರೆ ಈ ವಿಧಾನ ನಿಷಿದ್ದ (Illicit) 
ಸಾಮಾನ್ಯೀಕರಣಗಳಿಗೆ ಅವಕಾಶ ಮಾಡಿಕೊಡುತ್ತದೆಯಲ್ಲದೆ, ಅಂಥ ಸಾಮಾನ್ಯೀಕರಣಗಳನ್ನು 
ಅನುಸರಿಸಿ ರೂಪಿಸಲಾದ ಸಿದ್ಧಾಂತ ಮುಂದೆ ಮಾರ್ಪಾಟಾಗುವ ಸಾಧ್ಯತೆಯೇ ಹೆಚ್ಚಾಗಿರುತ್ತದೆ. 
ಉದಾಹರಣೆಗೆ ಅಭಿಜಾತ ಮನೋವಿಶ್ಲೇಷಣೆಯನ್ನು (Classical Psychoanalysis) 
ಆಧರಿಸಿ ರೂಪುಗೊಂಡ ವ್ಯಕ್ತಿತ್ವ ಸಿದ್ಧಾಂತ ಅನೇಕ ಮಾರ್ಪಾಟುಗಳನ್ನು ಕಂಡಿತು. ತನ್ನ 


ಕೆಲವು ಅನಂತರದ ಬದಲಾವಣೆಗಳಲ್ಲಿ ಫ್ರಾಯ್ಡನೇ ತನ್ನ ಮೊದಮೊದಲಿನ ಪರಿಕಲ್ಪನೆಗಳನ್ನು (೦08- . 


cepts) ಮಾರ್ಪ ಸಿದ್ದಾನೆ. ಮುಂದೆ, ಮೂಲಭೂತ ಸಿದ್ಧಾಂತದಲ್ಲಿ ಮಹತ್ತರವಾದ ಮಾರ್ಪಾಟು 
ಗಳನ್ನು ನವಘಫ್ರಾಯ್ಸ್‌ ವಾದಿಗಳು (Neo-Freudians) ಮಾಡಿದರು. ಕಲಿಕೆಯ ಸಿದ್ಧಾಂತವನ್ನು 
(Learning theory) ಬಹಳ ಹಚ್ಚಿಕೊಂಡಿರುವ ಪ್ರಾಯೋಗಿಕ ಮನೋವಿಜ್ಞಾನಿಗಳು 
ಬಳಸಿದ ಪ್ರಾಕ್ಕಲ್ಪನಾ-ನಿಗಮನಾತ್ಮಕಿ (Hypothetico-deductive) ವಿಧಾನ ಮತ್ತೊಂದು. 
ಹಲ್‌ ಮತ್ತು ಅವನ ಅನುಯಾಯಿಗಳು, ಐಸೆಂಕ್‌ ಮತ್ತು ಇತರರು ಈ ವಿಧಾನವನ್ನು ಅನುಸರಿಸಿದರು. 
ಇದರ ಪ್ರಕಾರ ಪ್ರಾರಂಭದಲ್ಲಿ ಒಂದು ಸಿದ್ಧಾಂತವನ್ನು ರೂಪಿಸಿ ಅನಂತರ ಅದರಿಂದ ಪ್ರಾಕ್ಕಲ್ಪನೆ 
ಗಳನ್ನು ಊಹಿಸಲಾಗುತ್ತದೆ. ಅನಂತರ ಆ ಪ್ರಾಕ್ಕಲ್ಪನೆಗಳನ್ನು ಪರಿಶೀಲಿಸಲೋಸ್ಕರ ಪ್ರಯೋಗಗಳನ್ನು 
ಎಚ್ಚ ರಿಕೆಯಿಂದ ಯೋಜಿಸಲಾಗುತ್ತದೆ. ಇದು ಒಂದು ವೈಜ್ಞಾನಿಕ ಪ್ರವಿಧಿಯಾದರೂ ಈ ವಿಧಾನದ 


ಒಂದು ಪ್ರಮುಖ ದೌರ್ಬಲ್ಯವೆಂದರೆ, ಇದು ತನ್ನ ಅನ್ವಯದಲ್ಲಿ ಹೆಚ್ಚು ಅನಮ್ಯವಾಗಿದ್ದು (rigid) ' 


ಒಂದು ಸೀಮಿತ ವರ್ತನಾಕ್ಸೇತ್ರದಲ್ಲಿ ಮಾತ್ರ ನಿಯಂತ್ರಿತ ಅವಲೋಕನಕ್ಕೆ (Controlled 
observation) ಎಡೆಮಾಡಿಕೊಡುತ್ತದೆ. 


ಮನೋಮಾಪನ (Psychometric) ಪ್ರವಿಧಿಗಳನ್ನು, ಅದರಲ್ಲಿಯೂ ತಥ್ಮಾಂಶಗಳ 


ಶ್ಲ ೇಷಣೆಗುಗಿ. `ಕಾರಕಾಂಶ ವಿಶ್ಲೇಷಣೆ'ಯನ್ನು (Factor analysis) ತಮ್ಮ ಪ್ರಮುಖ 
ಸಾಧನವನ್ನಾಗಿ ಬಳಸಿಕೊಂಡು ವ್ಯಕ್ತಿತ್ನಸಿದ್ದಾಂತಗಳನ್ನು' ರೂಪಿಸಿದವರಲ್ಲಿ ಕೆಲವರು 'ಅನುಗಮನಾತ್ಮಕ- 
ಪ್ರಾಕ್ಕಲ್ಲ ಪಾನಿ (Inductive-hypothetco-deductive) ವಿಧಾನವನ್ನು 
ರು ಈ ಅಧ್ಯಯನಮಾದರಿಯ ಪ್ರಕಾರ, ಒಂದು ಸಂಶೋಧನ ಕಾರ್ಯಕ್ರಮದ 
ಅತ್ಯಂತ ಹೆಚ್ಚು ಸೃಜನಾತ್ಮಕ ಅಂಗವೆನಿಃ ಧನಾ ಹ | 
- ಸ್ಪ ನನ ಅಂಗವೆನಿಸಿರುವ ಪರಿಶೋಧನಾ ಹಂತದಿಂದ (Exploratory phase) 
ನ ಪ್ರಾರಂಭವಾಗುತ್ತದೆ. ನಾವು ಸಂಗ್ರಹಿಸಿದ ತಥ್ಯಾಂಶಗಳ ಆಧಾರದಿಂದ ಗುರುತಿಸಲು 
ಹ್ಯಬರುವ ನಿಯಮಬದ್ಧ ತೆಯನ್ನು ಅರಿಯಲ್ಲು, ಅನುಗಮನಾತ್ಮಕ ವಿವೇಚನೆಯನ್ನು (Induc- 
tive reasoning) ಆಶ್ರಯಿಸಬಹುದಲ್ಲದೆ, ಸಂಶೋಧನೆಯ ಫಲಿತಾಂಶಗಳಿಗೆ ಸಂಬಂಧಿಸಿ 


NS ೬6 


Mle 22 cc i 


ವ್ಯಕ್ತಿತ್ವ : ಸಂಘಟನೆ ಮತ್ತು, ವಿಕಾಸ ೭ 
ದಂತೆ ಅದರಿಂದ ಅನುಮಿತಿಗಳನ್ನೂ (12660001006) ರೂಪಿಸಬಹುದು. ಅಂಥ ಅನುಮಿತಿ 
ಗಳನ್ನು ಪ್ರಾಕ್ಕಲ್ಪನೆಗಳ ರೂಪದಲ್ಲಿ ಹೇಳಬಹುದಲ್ಲದೆ, ಪ್ರಾಯೋಗಿಕ ಅವಲೋಕನಗಳಿಗೂ (Experi 
mental observation) ಒಳಪಡಿಸಬಹುದು. ಅನೇಕ  ಅವಲೋಕನಗಳನ್ನು ಶೀಘ್ರ 
ವಾಗಿಯೂ ವಸ್ತುನಿಷ್ಠ ರೀತಿಯಲ್ಲೂ ವಿಶ್ಲೇಷಿಸಲು ಈ ಪ್ರವಿಧಿ ಅವಕಾಶ ಮಾಡಿಕೊಡುವುದಾದರೂ, 
ಹೊಸ ವಿಚಾರಗಳ ವಿಕಾಸಕ್ಕೆ ಇದು ಅವಕಾಶಕೊಡದಿರಬಹುದು. 


ಯಾವ ಸಂಶೋಧಕನೇ ಆಗಲಿ. ವ್ಯಕ್ತಿತ್ವ ಸಿದ್ದಾಂತಗಳ ರೂಪಣೆಯಲ್ಲಿ ವೈಜ್ಞಾನಿಕ ಕಾರ್ಯವಿಧಿ 
ಗಳನ್ನು (Procedures) ಅನುಸರಿಸಿದರೂ ಅವನ ಸ್ಪಂತ ಜೀವನಾನುಭವಗಳು, ಸಮಕಾಲೀನ 
ಚೇತನ (The spirit of Times) ಮತ್ತು ಆತನ ಸಮೂಹದ ಸಾಂಸ್ಕೃತಿಕ ಲಕ್ಷಣಗಳನ್ನು 
ಪ್ರತಿಪಾದಿಸುವ ತ್ತಾತ್ವಿಕ ನಂಬಿಕೆಗಳೇ ಮುಂತಾದ ಕೆಲವು ವೈಯಕ್ತಿಕ ನಿರ್ಧಾರಕಗಳೂ ಸಂಶೋಧನೆಯ 
ಮೇಲೆ ಪ್ರಭಾವ ಬೀರುವಂತೆ ಕಂಡುಬರುತ್ತದೆ. ನಾನಾ ರೀತಿಯ ಅನುಭವಗಳನ್ನು ಸಮರ್ಪಕವಾಗಿ 
 ಅಳೆಯುವುದರಲ್ಲಿ ಸೈದ್ಭಾಂತಿಕನ ವೈಯಕ್ತಿಕ ಅನುಭವಗಳೂ ಕೆಲವು ವೇಳೆ ಅಡೆತಡೆಗಳಾಗಬಹುದು. 
ಅಂಥ ಸಂದರ್ಭಗಳಲ್ಲಿ, ಅದು ಒಂದು ದೌರ್ಬಲ್ಯವಾಗಿ ಪರಿಣಮಿಸುವುದು ಸಹಜ. ಸಮಕಾಲೀನ 
ಚೇತನದ ಬಗ್ಗೆ ಹೇಳುವುದಾದರೆ, ಮಾನಸಿಕ ' ಬೆಳವಣಿಗೆಗೆ ಸಂಬಂಧಿಸಿದಂತೆ ವಿವಿಧ ದೃಷ್ಟಿಕೋನಗಳಿಗೆ 
ಯಾವ ರ್ಲೀತಿಯ ಪ್ರಾಮುಖ್ಯವನ್ನು ಕೊಡಲಾಗಿದೆ ಎಂಬುದನ್ನು ಯಾರಾದರೂ ಅದರಿಂದ ಹೇಳ 
ಬಹುದು. “ಒಂದು ಕಾಲದಲ್ಲಿ `ಆತ್ಮ'( self ) ಪರಿಕಲ್ಪಿನೆಯನ್ನೂ ಮನೋವೈಜ್ಞಾನಿಕ ಕ್ಷೇತ್ರದಲ್ಲಿ 
ಉಪಯೋಗಿಸುವುದು ನಿಷಿದ್ದ ವಿಷಯವಾಗಿದ್ದಿ ತು. ಆದರೆ ಈ ಸಮಸ್ಯೆಯ ಬಗ್ಗೆ ನಡೆದಿರುವ ಸಂಶೋಧನ 
ಸ್ರೋಟನದಿಂದಾಗಿ ಇಂದು ಇದು ಒಂದು ಗೌರವ್ವಾನಿತ ಸ್ನಾನ ಪಡೆದಿದೆ. 


ವ್ಯಕ್ತಿತ್ವಸಿದ್ಧಾಂತಗಳ ಬೆಳವಣಿಗೆಗೆ ಸಂಬಂಧಿಸಿದಂತೆ ಯೂರೋಪ್‌, ಇಂಗ್ಲೆಂಡ್‌ ಮತ್ತು 
ಅಮೆರಿಕ ದೇಶಗಳಲ್ಲಿ ಪ್ರಭಾವ ಬೀರಿದ ದಾರ್ಶನಿಕ ನಂಬಿಕೆಗಳ ಒಂದು ಸುಂದರ ವಿಶ್ಲೇಷಣೆಯನ್ನು 
ಆಲ್ರೋರ್ಟ್‌ ಕೊಡುತ್ತಾನೆ. ಇಂಗ್ಲೆಂಡ್‌ ಮತ್ತು ಅಮೆರಿಕ ದೇಶಗಳಲ್ಲಿ ವ್ಯಕ್ತಿತ್ವಸಿದ್ದಾಂತಗಳು ಜಾನ್‌ 
ಲಾಕನ ತತ್ತ್ವದೃಷ್ಟಿಯಿಂದ ಪ್ರಭಾವಿತವಾಗಿರುವುದರಿಂದ ಮನುಷ್ಯನನ್ನು ಒಂದು "ಸ್ವಚ್ಛ ಫಲಕ' 
(1720012858) ಎಂದು ಪರಿಗಣಿಸಲಾಗಿದ್ದಿತು. ಅಂದರೆ ಚೆನ್ನಾಗಿ ಒರೆಸಿದ ಕಪ್ಪು ಹಲಗೆಯ 
ಮೇಲೆ ಬರೆದ ಬರೆಹದಂತೆ. ಇದರ ಪ್ರಕಾರ ಮನುಷ್ಯ ಕೇವಲ ಬಾಹ್ಯ ಪ್ರಚೋದನೆಗಳಿಗೆ ಪ್ರತಿಕ್ರಿ 
ತೋರಿಸುತ್ತಾನೆ. ಅಂದಮೇಲೆ ಪ್ರತ್ಯಾವರಣಕ್ಕೆ ಇಲ್ಲಿ ಹೆಚ್ಚು ಮಹತ್ವ ಕೊಡಲಾಗಿದೆ. 'ಮನುಷ್ಯ' 
ಎಂಬ ಕಲ್ಪನೆ, ಅನೇಕ ಸನ್ನಿವೇಶಗಳಲ್ಲಿ ವ್ಯಕ್ತಿಯ ಪಾತ್ರಗಳು ಮತ್ತು ಪ್ರತಿಕ್ರಿಯೆಗಳಿಗೆ ಪ್ರಾಮುಖ್ಯವನ್ನು 
ಕೊಡುವುದರತ್ತ ನಮ್ಮನ್ನು ಕೊಂಡೊಯ್ದಿತು. ಇಂತಹ ಸಂಕಲ್ಪನೆಗಳನ್ನು ಆಧರಿಸಿರುವ ಸಿದ್ಧಾ ೦ತಗಳು 
ವರ್ತನಾತ್ಮಕ ಒಲವಿನಿಂದ ಕೂಡಿವೆ. 

ಮನುಷ್ಯ `ಸ್ವಯಂ-ಕ್ರಿಯಾತ್ಮಕನೆಂಬುದನ್ನು (self-active) ಒತ್ತಿಹೇಳುವ 
ಯೂರೋಪಿನ ಸಂಪ್ರದಾಯದ ಮೇಲೆ ಪ್ರಭಾವ ಬೀರಿದವರೆಂದರೆ, ಲಿಬ್ನಿಟ್ಸ್‌ ಮತ್ತು ಕ್ಯಾಂಟ್‌. 
ಅವರು ಮಾಡಿದ ತಾತ್ತ್ವಿಕ ಧೃತಿಕಲ್ಪನೆಗಳು, ಮನುಷ್ಯನ ಕ್ರಿಯೆಯನ್ನು ನಿರ್ಧರಿಸುವಲ್ಲಿ ಬಾಹ್ಯ 
ಪ್ರತ್ಯಾವರಣಕ್ಕಿಂತ ಆತನ ಆಂತರಿಕ ಸ್ವಭಾವದ ಮಹತ್ತ್ವ ಹೆಚ್ಚೆಂಬುದನ್ನು ಗುರುತಿಸಲು ನೆರವಾದುವು. 
ತನ್ನೊಳಗೇ ಇರುವ ಸಂರಚನಾತ್ಮಕ (Constitutional) ಮತ್ತು ಸಹಜಪ್ರೇರಣಾತ್ಮಕ 
17511700021) ಶಕ್ತಿಗಳಿಂದ ಮನುಷ್ಯ ಕಾರ್ಯಪ್ರವೃತ್ತನಾಗುತ್ತಾನೆ. ಈ ವಿಚಾರ ಇಂದ್ರಿಯ 
ವಿಷಯಜ್ಞಾನ (Phenomenalogy) ಮತ್ತು ಸಮಗ್ರಾಕೃತಿ (೮6881 ಮನೋವಿಜ್ಞಾನಗಳ 
ಉಗಮಕ್ಕೆ ಕಾರಣವಾಯಿತಲ್ಲದೆ. ತನ್ನ ಲಕ್ಷಣದಲ್ಲಿ ಅದು ಇರುವಿಕೆಯನ್ನು ಎತ್ತಿ ಹಿಡಿಯುತ್ತದೆ. 
ಆಂಗ್ಲೊ-ಅಮೆರಿಕನ್‌ ಮತ್ತು ಯೂರೋಪಿಯನ್‌- ಈ ಎರಡು ಸಂಪ್ರದಾಯಗಳು ವಿವಿಧ ರೀತಿಯ 
ಸಿದ್ಧಾ ಂತಗಳ ರೂಪಣೆ ಹಾಗೂ ವೃಕ್ತಿತ್ವದ ಅಳತೆಗಾಗಿ ವಿವಿಧ ಮಾಪನಪ್ರವಿಧಿಗಳ ಬೆಳವಣಿಗೆಗಳಿಗೆ 
ಕಾರಣವಾಯಿತು. ಅಲ್ಲದೆ, ಭಾವಾತ್ಮಕ ಹತಾಸೆಯನ್ನು (Emotional distress) ಉಪಶಮನ 
ಗೊಳಿಸುವುದಕ್ಕಾಗಿ ಮೈದಳೆದ ವಿವಿಧ ಮಾರ್ಗಗಳಿಗೂ ಅದೇ ಸಮಯದಲ್ಲಿ ಕಾರಣವಾದುವು. 


೮ ಮಾನವಿಕ ಕರ್ಣಾಟಕ 


ವ್ಯಕ್ತಿತ್ವ ಮನೋವಿಜ್ಞಾನ ತನ್ನ ಮಾತೃ ಮನೋವಿಜ್ಞಾನದಂತೆಯೇ ಭೌತಶಾಸ್ತ್ರ ಮತ್ತು 
ಇತರ ಕೆಲವು ವಿಜ್ಞಾನಗಳಲ್ಲಿ ಕಂ ಬರುವಂತೆ ಒಂದು ಸಂಚಿತ (cumulative) ವಿಜ್ಞಾನದ 
ಪರಿಮಿತಿಯಲ್ಲಿ ಬರುವುದಿಲ್ಲವೆಂಬುದು ಮೇಲಿನ ಚರ್ಚೆಯಿಂದ ವ್ಯಕ್ತವಾಗುತ್ತದೆ. ಹೀಗಿರುವುದರಿಂದ, 
ಈ ಸಮಸ್ಯೆಯ ಅಧ್ಯಯನವನ್ನು ನಡೆಸಲು ಬಳಸಲಾಗಿರುವ ವಿವಿಧ ಮಾರ್ಗಗಳನ್ನು ಪರಿಶೀಲಿಸುವುದರ 
ಮೂಲಕ ವ್ಯಕ್ತಿತ್ವದ ಸಂಘಟನೆ ಮತ್ತು ಬೆಳವಣಿಗೆಗಳನ್ನು ಪರಿಗಣಿಸಬೇಕಾಗುತ್ತದೆ. ವ್ಯಕ್ತಿತ್ವದ ವೃದ್ಧಿ 
ಮತ್ತು ವಿಕಾಸಗಳು ಸಂರಚನೆ ಮತ್ತು ಪ್ರಕ್ರಿಯೆಗಳೊಂದಿಗೆ ಸಂಬಂಧಹೊಂದಿರುವ ಪ್ರವೃತ್ತಿಯನ್ನು 
ತೋರಿಸುತ್ತವೆ. ಆದ್ದರಿಂದ ಸಂರಚನೆಯಲ್ಲಿ ಆಗುವ ಬದಲಾವಣೆಗಳಿಗೂ ಶ್ಲೆಶವ ಕಾಲದಿಂದ ಹಿಡಿದು 
ಪರಿಪಕ್ಷನ ಕಾಲದ ವರೆಗೆ ವ್ಯಕ್ತಿ ತನ್ನ ಪ್ರತ್ಕಾವರಣದೊಂದಿಗೆ ವೃವಹರಿಸುವಲ್ಲಿ ಕಂಡು ಬರುವ 


ಅನುಗುಣವಾದ ಚಲನಾತ್ಮಕ ಸಮಯಾಚಾರಗಳಿಗೂ(dynamic mಂೇs)ಕಾರಣವನ್ನೂ ವೃದ್ಧಿ ಯು 


ಒದಗಿಸಬೇಕಾಗುತ್ತದೆ. ವಿಕಾಸಕ್ಕೆ ಕಾರಣವಾಗುವ ಪ್ರಕ್ರಿಯೆಗಳನ್ನು ಅಂಥ ವೃದ್ಧಿಸಿದ್ಧಾಂತವೊಂದು ' 


(Growth theory) ಪರಿಗಣಿಸಬೇಕಾಗುತ್ತದೆಯಲ್ಲದೆ ಜೈವಿಕ, ಸಾಮಾಜಿಕ, ಸಾಂಸ್ಕೃತಿಕ ಮುಂತಾದ 
ನಿರ್ಧಾರಕಗಳನ್ನು ಹಾಗೂ ವಿವಿಧ ವೃದ್ಧಿ ವಿನ್ಯಾಸಗಳಿಗೆ (Growth patterns) ಅವು ಕೊಡುವ 
ಸಾಪೇಕ್ಷ ಕೊಡುಗೆಗಳೇನೆಂಬುದನ್ನು ಆ ಸಿದ್ದಾಂತ ಪರಿಗಣಿಸಬೇಕಾಗುತ್ತದೆ. ವೃದ್ಧಿ, ಸಂರಚನೆ ಮತ್ತು 
ಪ್ರಕ್ರಿಯೆ ಈ ಪರಿಕಲ್ಪನೆಗಳಲ್ಲಿ ಯಾವುದೇ ಒಂದು ಉಳಿದವುಗಳಿಗಿಂತ ಹೆಚ್ಚು ಸ್ವತಂತ್ರವಾಗಿಲ್ಲದ 
ಪ್ರಯುಕ್ತ ಮನುಷ್ಯನ ವರ್ತನೆ ಮತ್ತು ಪ್ರಕ್ರಿಯೆಗಳಲ್ಲಿ ಒಂದು ವಿನ್ಯಾಸ ಹಾಗೂ ನಿಯಮಬದ್ಧತೆ 
ಯನ್ನು ಕಂಡುಕೊಳ್ಳುವುದರ ಮೇಲೆ ಈ ಪರಿಕಲ್ಪನೆಗಳು ಬೆಳಕು ಚೆಲ್ಲಬೇಕಾಗುತ್ತದೆ. ವ್ಯಕ್ತಿತ್ವ 
ಸಂರಚನೆಯ ನಿರ್ಮಾಣದ ಮೂಲಾಂಶಗಳ ಬಗ್ಗೆ ವ್ಯಕ್ತಿತ್ವಸೈದ್ಧಾಂತಿಕರಲ್ಲಿ ಯಾವುದೇ. ಒಂದು 
ಸಹಮತವಿಲ್ಲ. ಕ್ರಿ.ಪೂ. ೫ನೆಯ ಶತಮಾನದಿಂದ ಕ್ರಿ.ಶ. ೭ನೆಯ ಶತಮಾನದವರೆಗೆ ಚಿತ್ತವೃತ್ತಿವಾದ 
(Humoural Doctrine) ಈ ಕ್ಷೇತ್ರದಲ್ಲಿ ಪ್ರಭಾವಶಾಲಿಯಾಗಿತ್ತು. ಈ ಸಿದ್ಧಾಂತದ ಪ್ರಕಾರ 
ವ್ಯಕ್ತಿತ್ವವನ್ನು ವರಿಸಲು, ಉತ್ಸಾಹ (Sanguine). ಜಡತೆ (Phlegmatic), ಸಿಡುಕು 
(Choleric) ಮತ್ತು ವಿಷಣ್ಣತೆ (Melancholic) ಎಂಬ ನಾಲ್ಕು ರೀತಿಯ ಚಿತ್ತಪ್ರಕೃತಿ 
ಗಳನ್ನು ಪ್ರತಿಪಾದಿಸಲಾಗಿತ್ತು. ಮುಂದೆ ಸುಮಾರು ಇನ್ನೂರು ವರ್ಷಗಳ ವರೆಗೆ, ಮನಶ್ಶಕ್ತಿಗಳ 
(Faculties) ಸಿದ್ಧಾಂತ ಈ ಕ್ಷೇತ್ರದಲ್ಲೆಲ್ಲ ಪ್ರಭಾವಶಾಲಿಯಾಗಿತ್ತು. ತತ್ಪಲವಾಗಿ "ಕಪಾಲ 
ಸಾಮುದ್ರಿಕ ಶಾಸ್ತ್ರ'ದ (71701101089) ಉದಯವಾಯಿತು. ಜೋಸೆಫ್‌ ಗಾಲ್‌, ಸ್ವರಸೀಮ್‌ 
ಇವರು ಮಸ್ತಿಷ್ಕದಲ್ಲಿರುವ ಮನಶ್ಶಕ್ತಿಗಳಿಗೆ ಆಂಗಾಂಗಿಕ (೩7೩10171081) ಆಧಾರಗಳನ್ನು ಅರಸು 
ವುದರ ಮೂಲಕ ಕಪಾಲ ಸಾಮುದ್ರಿಕ ಶಾಸ್ತ್ರದ ಪ್ರವರ್ತಕರಾದರು. ಆದರೆ ಡಾರ್ವಿನನ ವಿಕಾಸವಾದದ 


ಉದಯದಿಂದಾಗಿ ಸಿಹಜಪ್ರೇರಣೆಗಳತ್ತ ಗಮನ ಹರಿದುದರಿಂದ ಮನಶ್ಮಕ್ಕಿಗಳನ್ನು ಕೈಬಿಡಲಾಯಿತು. ' 


ವ್ಯಕ್ತಿತ್ವವನ್ನು ವಿವರಿಸುವ ಪ್ರಯತ್ನದಲ್ಲಿ ಮೆಕ್‌ಡೂಗಲ್‌ ಸಹಜಪ್ರೇರಣೆಗಳು ಮತ್ತು ಅವುಗಳಿಂದ 
ಉದ್ಭವಿಸುವ ರಸಭಾವಗಳನ್ನು (Sentiments) ಪ್ರತಿಪಾದಿಸಿದ. ಮನುಷ್ಯನ ವರ್ತನೆಯಲ್ಲಿ ಸಹಜ 
ದ್‌್‌ ರಾರ ಜ್ಯ pe ಇ! 
ಪ್ರೇರಣೆಗಳ ಮಹತ್ತ್ವವನ್ನು ಒತ್ತಿ ಹೇಳಿದ ಇತರ ಸೈದ್ಧಾಂತಿಕರಲ್ಲಿ ಪ್ರಮುಖರಾದವರೆಂದರೆ ಫ್ರಾಯ್ಡ್‌ 
ಮತ್ತು ಬರ್ನಾರ್ಡ್‌ ವಾಟ್ಸನ್‌ ಮತ್ತು ಆತನ ಅನುಯಾಯಿಗಳು ಸಹಜ ಪ್ರೇರಣೆಗಳಿಗೆ ಬದಲಾಗಿ 
ಚೋದನೆಗಳನ್ನು (Drives ಪ್ರತಿಪಾದಿಸಿದರು. ಕಲಿಯದಿರುವ ಅಂಶಗಳ ಮೂಲಕ ಅವರು ಚೋದನೆ 
ಗಳನ್ನು ವಿವರಿಸಿದರು. ಈ ಅಂಶಗಳು ಬಹುಮಟ್ಟಿಗೆ ಶಾರೀರಿಕ ` 
ಬಹುಮಟ್ಟಿಗೆ ಶಾರೀರಿಕ ಆಹಾರೇಚೆ ಗಳು 
ಈ ಹುಂಚ (ಜಿ ಸ 4 ಭನ (A ppetites) 
Pa versions) ಗಳಾಗಿರುತ್ತವೆ. ಮಠ್ರೆ, ಮೆಕ್ಸಿಲ್ಕಾಂಡ್‌ ಹಾಗೂ ಇತರ ಮನೋ 
ವಿಜ್ಞಾನಿಗಳು ಸಹಜಪ್ರೇರಣೆಗಳಿಗೆ ಬದಲಾಗಿ ಅಗತ್ಯಗಳನ್ನು. ( 

೯ ವಾಲಾ PO AL Needs) : ಪ್ರತಿಪಾದಿಸಿದರು. 
ಆದರೆ ಮರ್ರೆ ಮುಂದೆ ಅಗತ್ಯಗಳಿಗೆ ಬ 'ರಿಮಾಃ 5 ೪೫6 
ಬದು ಕಂಡುಬರುತ್ತದೆ. ಎರಡನೆಯವು ಮೊದಲನೆಯವುಗಳಿಗಿಂತ ಕಡಿಮೆ ಅಮೂರ್ತ 
ಸ aS ಇದಕ್ಕೆ ಕಾರಣ. ಒಟ್ಟಿನಲ್ಲಿ ಹದಿನಾಲ್ಕು ಮೂಲಮೌಲ್ಯಗಳು ಮತ್ತು ಹನ್ನೆರಡು 

ಚ ಜಾ ಹೇಳಲಾಗಿದೆ. ವ್ಯಕ್ತಿತ್ವ ರಚನೆಯ ಅಂಗಾಂಶಗಳನ್ನು ಅರಸುವ ಕಾರ್ಯ ಬಹಳ 
ಕಾಲದಿಂದ ಇ ಅದರ ಸ್ವಭಾವ ವ ₹ ಕ 
ಸ ಸ್ವಭಾವ ಮತ್ತು ರಚನೆಗಳ ಬಗ್ಗೆ ಇನ್ನೂ ಕೂಡ ಯಾವುದೇ ಒಮ್ಮತ 


# 


ದಲಾಗಿ ಮೌಲ್ಯದಿಕ್ಟರಿಮಾಣಗಳನ್ನು (Value-Vectors) : 


ಮಮ್‌ 12% ಕುಡ "ಇಷ 


ಜ್‌ ಲ Ca dec 


ವ್ಯಕ್ತಿತ್ವ : ಸಂಘಟನೆ ಮತ್ತು ವಿಕಾಸ ೯ 


' ವೇರ್ಪಟ್ಟಿಲ್ಲ. ನೈದಾನಿಕ ಅವಲೋಕನವನ್ನು ಆಧರಿಸಿರುವ ಸಿದ್ಧಾಂತಗಳ ಬಗ್ಗೆ ಹೇಳುವುದಾದರೆ, 


ಸುಪ್ತಚೇತನ ' (Unconscious). ಪೂರ್ವ ಪ್ರಬುದ್ಧ ಚೇತನ (Preconscious) ಮತ್ತು 
ಪ್ರಬುದ್ಧಚೇತನ (Conscious) ಇವುಗಳ ಸ್ಪರೂಪದ ಚೌಕಟ್ಟಿನಲ್ಲಿಯೇ ಕಾರ್ಯಶೀಲವಾಗಿರುವ 
ಇದಂ (1d). ಅಹಂ (ಕಂ) ಮತ್ತು ಅದಿಅಹಂ (Supೀಣಂ) ಎಂಬ ಮೂರು ಪ್ರಧಾನ 
ವ್ಯವಸ್ಥೆಗಳನ್ನು ಫ್ರೂಯ್ಡ್‌ ಸಹಜವೆಂದು ಭಾವಿಸಿದ. ಈ ವ್ಯವಸ್ಥೆಗಳು ಹೆಚ್ಚು ಅಮೂರ್ತ ಸ್ವರೂಪಿ 
ಗಳಾಗಿದ್ದು ಅನವಲೋಕನಶೀಲವಾಗಿವೆ. ವ್ಯಕ್ತಿತ್ಚರಚನೆಯ ಬಗ್ಗೆ ತಾನು ರೂಪಿಸಿದ ಸಂಕಲ್ಪನೆಯಲ್ಲಿ, 
ಯೂಂಗ್‌ ಪ್ರತ್ಶೇಕವಾಗಿದ್ದರೂ ಪರಸ್ಪರ ಸಾಹಚರ್ಯದಿಂದ ಕೂಡಿರುವ ಅಹಂ ಮತ್ತು ಸ್ವಂತ 
ಸುಪ್ತಚೇತನ (Personal unconscious) ಹಾಗೂ ಅದರ ಭಾವಗ್ರಂಥಿಗಳು (Complexes) 
ಮತ್ತು ಸಮಸಷ್ಠಿಸುಪ್ಮಚೇತನ (Collective unconscious) ಹಾಗೂ ಅದರ 
ಪ್ರರೂಪಗಳು (Archetypes) ಮನುಷ್ಯಸ್ವಭಾವ (Persona), ಪಶುಸ್ವಭಾವ (47178). 


py 
ಆತ್ಮ (6017) ಹಾಗೂ ಅಂತರ್ಮುಖತೆ (1೧70೪೮೯61೦೧) ಮತ್ತು ಬಹಿರ್ಮುಖತೆಗಳಂಥ 


(Extroversion) ಅಭಿವ್ಯಕ್ತಿಗಳು. (40100) ಮುಂತಾದವನ್ನು - ಸೇರಿಸಿದ್ದಾನೆ. ಅಹಂ 


ಕ್ರಿಯೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವುದರ ಮೂಲಕ ನವಫ್ರಾಯ್ಡ್‌ವಾದಿಗಳು ವ್ಯಕ್ಕಿತ್ವದ 


ನಿರೂಪಣೆಯಲ್ಲಿ ಒಂದು ಸಾಮಾಜಿಕ ಆಯಾಮವನ್ನು (Dimension) ಸೇರಿಸುತ್ತಾರೆ. ಗೋಲ್ಡ್‌ 
ಸ್ಪೀನನ ಅಹಂ-ವಾಸ್ತವೀಕರಣ ' (501೯೩೦೩7೩೦೧) ತತ್ತ ಕೆ ಸದೃಶವಾಗಿರುವ ಶ್ರೇಷ್ಠತೆ 
ಗಾಗಿ ಹೋರಾಡುವ (Striving for Superiority) ತನ್ನ ಸಂಕಲ್ಲನೆಗೆ ಆಡ್ಲೆರ್‌ ಹೆಚ್ಚು 
ಮಹತ್ವವನ್ನು ಕೊಡುತ್ತಾನೆ. 


ಪ್ರಚೋದಕ-ಅನುಕ್ರಿಯಾ (Stimulus-response) ಸೈದ್ಧಾಂತಿಕರು ಸನ್ನಿವೇಶಿಕ ವಿಶಿಷ್ಟತೆ 
ಯನ್ನು ಒತ್ತಿಹೇಳುತ್ತಾರೆಯಲ್ಲದೆ, ವ್ಯಕ್ತಿಗೆ ಹೊರತಾದ ಪ್ರತ್ಯಾವರಣ ಪ್ರಚೋದಕಗಳ ಪ್ರಾಮುಖ್ಯಕ್ಕೆ 
ಸಂಬಂಧಿಸಿರದ ವಿಶಾಲ ಅನುಕ್ರಿಯಾ-ಪೂರ್ವ ಚಿತ್ತವೃತ್ತಿಗಳ(Response Predispositions) 
ಪ್ರಾಮುಖ್ಯವನ್ನು ಕಡಿಮೆ ಮಾಡುತ್ತಾರೆ. ತತ್ಸಲವಾಗಿ ಅವರ ಪರಿಕಲ್ಲ ನೆಗಳಲ್ಲಿ ಅಮೂರ್ತತೆ 
ಕಡಿಮೆ. ಅಲ್ಲದೆ ವರ್ತನೆಯ ವಿವರಣೆಗೆ ಉಪಯೋಗದಲ್ಲಿರುವ ಅವುಗಳ ಸಂಖ್ಯೆಯೂ ಕಡಿಮೆ. 


ಪ್ರಚೋದಕ ಅನುಕ್ರಿಯಾ (ಪ್ರ.ಅ.) ಸಿದ್ಧಾಂತದಲ್ಲಿ ಅತ್ಯಂತ ಹೆಚ್ಚು ಪ್ರಮುಖವಾದ ರಚನಾಂಶ 
ಎ ದ ( ಬ ದು 


(Structural unit ಎಂದರೆ  "ಅನುಕ್ರಿಯೆ'. ತಟಕ್ಕನೆ :ಉಂಟಾಗುವಂಥ ಶಬ್ದ ವೊಂದರ 
ಒಂದು ಸರಳ ಪ್ರತಿವರ್ತದಿಂದ (Reflex) ಹಿಡಿದು, ಸಮಸ್ಯೆಯನ್ನು ಬಿಡಿಸುವಂಥ ಒಂದು ಜಟಿಲ 


ವರ್ತನಾಂಶದ ವರೆಗೆ ಅದು ವ್ಯಾಪಿಸಬಹುದು. ಈ ಸಿದ್ದಾಾತಗಳ ಪ್ರಕಾರ, ಅನುಕ್ರಿಯೆ ಪ್ರತ್ಯಾವರಣ 


ದಲ್ಲಿಯ ಘಟನೆಗಳಿಗೆ ಸಂಬಂಧಿಸಿದ ಅವಲೋಕನಸಾಧ್ಯ ವರ್ತನೆಯೊಂದರ (Observable 
behaviour) ಅಂಶವಾಗಿರಬೇಕು. ಅನುಕ್ರಿಯೆಗಳ ಸಮೂಹವೊಂದನ್ನು ಅನುಕ್ರಿಯಾ ಅನುಕ್ರಮ ' 
ಶ್ರೇಣಿಯನ್ನಾಗಿ (Response hierachy) ವರ್ಗಿ ಕರಿಸಬಹುದು. ಉದಾಹರಣೆಗೆ, ಗೊತ್ತಿರುವ 
(Known) ಅಥವಾ ಗೊತ್ತಿಲ್ಲದ (Unknown) ಪ್ರಚೋದಕಗಳನ್ನು ಅವಲಂಬಿಸಿ ಸ್ಕಿನ್ನರ್‌ ಅನು 
ಕ್ರಿಯೆಗಳನ್ನು ಹೊರಸೆಳೆದವು (Elicited) ಮತ್ತು ಹೊರಸೂಸಿದವು (Emited) ಎಂದು ಎರಡು 
ವರ್ಗಮಾಡಿದ. ಪ್ರಚೋದಕ-ಅನುಕ್ರಿಯೆಗಳ ಸಹಯೋಗವನ್ನು ಹಲ್‌ ಮತ್ತು ಅವನ ಅನುಯಾಯಿ 
ಗಳು ಅಭ್ಯಾಸವೆಂಬುದಾಗಿ ಕರೆಯುತ್ತಾರೆ. ಅದರಂತೆ ಅನುಕ್ರಮಶ್ರೇಣಿಯಾಗಿ ರೂಪಗೊಳ್ಳುವ ಅಭ್ಯಾಸ 
ಗಳನ್ನು ವ್ಯಕ್ತಿತ್ವ ಬಹುಮಟ್ಟಿಗೆ ಒಳಗೊಂಡಿರುತ್ತದೆ ಎಂದು ಅವರು ಹೇಳುತ್ತಾರೆ. “ಚೋದನೆ' ಎಂಬ 
ಮತ್ತೊಂದು ಪದವನ್ನೂ ಹಲ್‌ ಬಳಸುತ್ತಾನೆ. ವರ್ತನೆಯನ್ನು ಸಕ್ರಿಯಗೊಳಿಸಲು (Activate) 


" ಅದು ಬಲಶಾಲಿ ಪ್ರಚೋದಕವೆನಿಸುತ್ತದೆ. 


ವ್ಯಕ್ತಿತ್ವರಚನೆಯನ್ನು ವಿವರಿಸುವಲ್ಲಿ, ಆಲ್ಬೋರ್ಟ್‌, ಕ್ಯಾಟೆಲ್‌, ಮತ್ತು ಐಸೆಂಕ್‌ ಇವರು 
ಎಶೇಷಕಗಳ ನ್ನ (Traits) ಉಪಯೋಗಿಸುತ್ತಾರಾದರೂ ಅವುಗಳಿಗೆ ಅವರು ಕೊಡುವ ಅರ್ಥ 


ಬೇರೆಬೇರೆಯಾಗಿದೆ. ಕ್ರಿಯಾತ್ಮಕ ಸ್ವಾಯತ್ತತೆಯ (Functional autonomy) ಮೂಲಕ 


೧೦ | ಮಾನವಿಕ ಕರ್ಣಾಟಕ 


ವಿಶೇಷಕಗಳ ಕಾರ್ಯವನ್ನು ಆಲ್ಬೋರ್ಟ್‌ ವಿವರಿಸುತ್ತಾನೆ. ಮೂಲ (500800) ಮತ್ತು ಗೌಣ 
(Surface) ವಿಶೇಷಕಗಳನ್ನು ಕ್ಕಾಟೆಲ್‌ ಹೇಳುತ್ತಾನೆ. ಜಟಿಲರೀತಿಯ ಗೌಣ ವಿಶೇಷಕಗಳನ್ನು 
ರೂಪಿಸಲು ಕೆಲವು ಮೂಲ ವಿಶೇಷಕಗಳು ಸಮಾವೇಶವಾಗಬಹುದು. ಕಾರಕ ವಿಶ್ಲೇಷಣೆಯಿಂದ 
(Factor Analysis) ಬೆಳಕಿಗೆ ಬಂದ ಮೂಲವಿಶೇಷಕಗಳು ವ್ಯಕ್ತಿತ್ವ ರಚನೆಯ ಮೂಲ 
ರಚನಾಂಶಗಳೆನಿಸಿವೆ. ಮತ್ತೊಂದು ಕಡೆ, ಐಸೆಂಕ್‌ ವಿಶಿಷ್ಟ ಅನುಕ್ರಿಯೆಗಳಿಂದ (Specific repon- 
508) ರೂಪಿತವಾದ ಅಭ್ಯಾಸಾತ್ಮಕ ಅನುಕ್ರಿಯೆಗಳನ್ನು (Habitual responses) ಆಧರಿಸಿ 
ಉಂಟಾದ ವಿಶೇಷಕಗಳ ಪುಂಜವೊಂದರಿಂದ ರೂಪಿತವಾದ ಪ್ರರೂಪಕ್ಕೆ ಹೆಚ್ಚು ಮಹತ್ವಕೊಢುತ್ತಾನೆ. 
ಆತ ನಡೆಸಿದ ಕಾರಕ ವಿಶ್ಲೆಷಣಾಧ್ಯಯನಗಳು ಮೂರು ವ್ಯಕ್ತಿತ್ವಪ್ತರೂಪಗಳು ಅಥವಾ ಆಯಾಮ 
ಗಳನ್ನು (Types or Dimensions) ಪ್ರತಿಪಾದಿಸಿವೆ. ಅವು, ಅಂತರ್ಮುಖತೆ-ಬಹಿರ್ಮುಖತೆ 
(Extroversion-introversion)#! ಡುರ್ಬಲಮನಸ್ಯತೆ-ಅದುರ್ಬಲಮನಸ್ಯತೆ (Neuro- . 
ticism-non-neuroticisim) ಮತ್ತು ಮನೋವಿಕ್ಷಿಪ್ಶತೆ-ಅಮನೋವಿಕ್ಟಿಪ್ಪತೆ 
(Psychotism-non-Psychotism)- 


ಜಾರ್ಜ್‌. ಕೆಲ್ಲಿ ಸಂಜ್ಞಾನಸಿದ್ಧಾಂತವೊಂದರ (Cognitive Theory) ಪ್ರವರ್ತಕ. 
ಜಗತ್ತಿನ ಆಗುಹೋಗುಗಳನ್ನು ನಿರೂಪಿಸುವಲ್ಲಿ ಅಥವಾ ಅವುಗಳ ಅರ್ಥವಿವರಣೆಯನ್ನು ಕೊಡುವಲ್ಲಿ 
ವ್ಯಕ್ತಿಯೊಬ್ಬ ಉಪಯೋಗಿಸುವ ಸ್ವಂತ ಅರ್ಥಕಲ್ಪನೆ (Constructs) ಮೂಲಕ ವ್ಯಕ್ತಿತ್ವ ಸಂರಚನೆ 
ಯನ್ನು ಆತ ವಿವರಿಸುತ್ತಾನೆ. ವೃಕ್ತಿಯ ಜಗತ್ತಿನ ಆಗುಹೋಗುಗಳನ್ನು ವಿವರಿಸಲು ಮಾತ್ರವಲ್ಲದೆ, 
ಆ. ಘಟನೆಗಳನ್ನು ಮುಂಗಾಣುವ ಕಾರ್ಯದಲ್ಲೂ ಈ ಅರ್ಥಕಲ್ಪನೆಗಳನ್ನು ಬಳಸಲಾಗುತ್ತದೆ. ಕೇಂದ್ರೀಯ 
(Core) ಹಾಗೂ ಪರಿಧೀಯ (Peripheral) ಅರ್ಥಕಲ್ಪನೆಗಳನ್ನೂ ವ್ಯಾಪ್ತ (Permeable) 
ಹಾಗೂ ಅವ್ಳಾಪ್ತ (Impermeable) ಅರ್ಥಕಲ್ಪನೆಗಳನ್ನೂ ಅವನು ಬಳಸುತ್ತಾನೆ. ಒಬ್ಬ 
ವ್ಯಕ್ತಿಯ ಸ್ವಂತ ಅರ್ಥಕಲ್ಪನಾ ವ್ಯವಸ್ಥೆಯನ್ನು (Personal construct system) 
ತಿಳಿದುಕೊಳುವುದರ ಮೂಲಕ ಆತನ ವ್ಯಕ್ತಿತ್ವವನ್ನು ಅರಿತುಕೊಳ್ಳಲು ಮತ್ತು ಅದರ ಮುನ್ಸೂಚನೆ 
ಕೊಡಲು ಸಾಧ್ಯವಾಗುತ್ತದೆ ಎಂಬುದು ಕೆಲ್ಲಿಯ ಅಭಿಮತ. 


ವ್ಯಕ್ತಿಯ ಪ್ರಮುಖ ಸಂರಚನಿಕ ಪರಿಕಲ್ಪನೆಯೆಂಬುದಾಗಿ ಇಂದ್ರಿಯ ಗೋಚರಾತ್ಮಕ ಆತ್ಮಕ್ಕೆ 
(Phenomenalogical self) , ಕಾರ್ಲ್‌ ರೋಜರ್ಸ್‌ ಹೆಚ್ಚು ಮಹತ್ವ್ವಕೊಡುತ್ತಾನೆ. ಆತನ 
8 ಣಿ ತ ವ ವ್ಯ 
ಪ್ರಕಾರ, ತನ್ನ ಅವಿಭಾಜ್ಯ ಅಂಗ ಅಥವಾ ಲಕ್ಷಣ ಎಂಬುದಾಗಿ ವ್ಯಕ್ತಿ ಯಾವುದರ ಅನುಭವವನ್ನು 
ಪಡೆಯುತ್ತಾನೋ ಆ ಇಂದ್ರಿಯಗೋಚರ ಕ್ಷೇತ್ರದ ಎಲ್ಲ ವಿಭಾಗಗಳನ್ನೂ ಈ ಇಂದ್ರಿಯ ಗೋಚರ ' 
ಆತ್ಮ ಒಳಗೊಳ್ಳು ತ್ತದೆ. ಸ್ವಾನುಭವಗಳನ್ನು (self-experiences) ಒಳಗೊಂಡಿರುವುದರಿಂದ, 
ಇಂದ್ರಿಯಗೋಚರಾತ್ಮಕ ಆತ್ಮ ಒಂದು ವಸ್ತುವೂ ಹೌದು ಮತ್ತು ವರ್ತನೆಯನ್ನು ನಿರ್ಧರಿಸುವ 
ಇಂದ್ರಿಯಗೋಚರ ಕ್ಷೇತ್ರದ ಒಂದು ಅಂಗವಾಗಿರುವುದರಿಂದ ಕರ್ತೃವೂ ಹೌದು. ಇದಕ್ಕೆ ಸಂಬಂಧಿಸಿ 
ದಂತೆಯೇ ರೋಜರ್ಸ್‌ ಕೊಟ್ಟಿರುವ ಮತ್ತೊಂದು ಪರಿಕಲ್ಪನೆಯೆಂದರೆ ಆದರ್ಶಾತ್ಮ (166೩1-561). 
ವ್ಯಕ್ತಿ ತಾನು ಪಡೆಯಲೇಬೇಕೆಂದು ಆಶಿಸುವ ಆತ್ಮಪರಿಕಲ್ಪನೆಯೇ ಈ ಆದರ್ಶಾತ್ಮ. .ಆತ ಇದಕ್ಕೆ 
ಹೆಚ್ಚು ಮಹತ್ವಕೊಡುತ್ತಾನೆ. 4 ಸ 
ವಿಕಾಸದ ನಿರಂತರತೆಂ ನ್ನು ಎಲ್ಲ ಸೈದ್ಧಾಂತಿಕರೂ ಒತ್ತಿ ಹೇಳುವುದಿಲ್ಲ. ಫ್ರಾಯ್ಡ್‌, ಎರಿಕ್‌ಸನ್‌, 
ಮಿಲ್ಲರ್‌, ಡೋನಾಲ್ಡ್‌ ಇವರು ವಿಕಾಸದ ನಿರಂತರತೆಗೆ ಹೆ ತ ಟ್ಲರೆ, ಆಡೆರ್‌ 
ಲ್ಲ a ಇವರು ಏಕಾಸದ ನಿರಂತರತೆಗೆ ಹೆಚ್ಚು ಮಹತ್ತ್ವ ಕೊಟ್ಟರೆ, ಆಡ್ಲೆರ್‌, ಸುಲೈವನ್‌, 
ಆಂಗ್ಕಲ್‌ ರ್ಥಿ ಇವರು ಅದಕ್ಕೆ ಹ ಟನೆ! 
ನವರು: ಸ. ಸ್ವಲ್ಪ ಮಹತ್ವ್ವ ಕೊಡುತ್ತಾರೆ. ಹಿಂದಿನ ಘಟನೆಗಳು ಇಂದಿನ 
ಸಭ ಒಂದು ವ್ಯವಸ್ಥಿತ ಸಂಪರ್ಕವನ್ನು ಹೊಂದಿರುತ್ತವೆಯಲ್ಲದೆ, "ವಿಕಾಸ ಒಂದೇ 
ರೀತಿಯ ತತ್ತ ಸ್ಪ ಆಧಾರದಿಂದ ವಿವರಿಸಲು ಸಾಧ್ಯವಾಗುವಂಥ ಕ್ರಮವಾದೆ ಹಾಗೂ ಅವ್ಕಾಹತವುದ 
ಒಂದು ಪ್ರಕ್ರಿಯೆ' (೮,೫೪೩) ಎಂಬುದನ್ನು ವಿಕಾಸದ ನಿರಂತರತೆಯ ಪ್ರತಿಪಾದಕರು ಎತ್ತಿ ತೋರಿಸು 


ವ್ಯಕ್ತಿ ಕ್ರಿತ್ವ: ಸಂಘಟನೆ ಮತ್ತು ವಿಕಾಸ ೧೧ 
ತ್ತಾರೆ. ಶೈಶವ ಮತ್ತು ಬಾಲ್ಯಗಳಲ್ಲಿ ವ್ಯಕ್ತಿಯು ಬಾಯಿ (oral), ಗುದ (anal) ಮತ್ತು ಶಿಶ್ನ 
(phallic) ಹಂತಗಳ ಮೂಲಕ ಪ್ರಗತಿ ಹೊಂದುತ್ತಾನೆ ಎಂಬುದಾಗಿ ಫ್ರಾಯ್ಡ್‌ ತನ್ನ ಮನೋ 
ವಿಶ್ಲೇಷಣಾ ಸಿದ್ದಾ ತದಲ್ಲಿ ಪ್ರತಿಪಾದಿಸುತ್ತಾನೆ. ವಿಕಾಸದ ಈ ಹಂತಗಳು ಮಾತ್ರ ವಲ್ಲದೆ, ವ್ಯಕ್ತಿತ್ವದ 
ವಿಕಾಸದ ಮೇಲೆ” ಸ್ವಿರಣ (Fixation) ಮತ್ತು ಹಿಂಜರಿತಗಳು (Regression) ಪ್ರಚಂಡ 
ಪ್ರಭಾವ ಬೀರುತ್ತವೆ. ವ್ಯಕ್ತಿತ್ವ ವಿಕಾಸದ ನಿರಂತರತೆಯನ್ನು ಹೇಳುವಾಗ ನವಫ್ತಾ ಯ್ನ್‌ ವಾದಿಗಳಲ್ಲಿ 
ಒಬ್ಬನಾದ ಎರಿಕ್‌ಸನ್‌ ಹೆಚು ನಿಖರದೃಷ್ಟಿಯನ್ನು ಹೊಂದಿರುವಂತೆ ಕಾಣುತ್ತದೆ. ವ್ಯಕ್ತಿಯ ವೃದ್ಧಿ 
ಮತ್ತು. ವಿಕಾಸಗಳನ್ನು ವಿವರಿಸುವಾಗ ಅತನು ಜೀವಾಂಕುರ ಸೃಷ್ಟಿತತ್ವ್ವವನ್ನು (ಓಿಂಗ 2 
Principle) ಆಗಾಗ್ಗೆ ಪ್ರಸ್ತಾ ಪಿಸುತ್ತಾನೆ. ಸಾಮಾನ್ಕಿ ಕರಸಿದಾಗ, ಈ ತತ್ತ್ವ ಸ್ವಲ್ಪಮಟ್ಟಿಗೆ “ವೃದ್ಧಿ 
ಯಾಗುವ ಯಾವ ವಸ್ತು ವೇ ಆಗಲಿ ಒಂದು ಅಡಿಪಾ ಇಯವನ್ನು (Ground ea) ಹೊಂದಿರುತ್ತ. ದೆ. 
ಈ ಅಡಿಪಾಯದ ಮೇಲೆ ವಿವಿಧ ವಿಭಾಗಗಳು ಬೆಳೆಯುತ್ತವೆ. ಒಂದು. ಕ್ರಿಯಾತ್ಮಕಪೂರ್ಣವಾಗಿ 
(Functional whole) ಪರಿಣಮಿಸಲು ಎಲ್ಲಾ ವಿಭಾಗಗಳೂ ಬೆಳೆಯುವ ವರೆಗೆ ಅವುಗಳಲ್ಲಿ 
ಪ್ರತಿಯೊಂದೂ ತನ್ನದೆ. ಆದ ವಿಶಿಷ್ಟ ಹಿರಿಮೆಯನ್ನು (Ascendancy) ಹೊಂದಿರುತ್ತದೆ”, 
(೪೫೭೭) ಎಂಬುದಾಗಿ ತಿಳಿಸುತ್ತದೆ. ಈ ತತ್ತ ಪ್‌ ಅನುಗುಣವಾಗಿಯೇ, ಪರಿಪಕ್ವನ ಕಾಲದ ವರೆಗಿನ 
ವ್ಯಕ್ತಿವಿಕಾಸದ ಎಂಟು ಹಂತಗಳನ್ನು ಎರಿಕ್‌ಸನ್‌ ಪ್ರಸ್ತಾಪಿಸುತ್ತಾನೆ. ಸಾಮಾಜಿಕ ಪ್ರಭಾವಗಳಿಗೆ 
ಒಳಗಾಗುವ ` ಹಂತಗಳನ್ನು ಆತ “ನಿರ್ಧಾರಕ ಅವಧಿಗಳು" (Critical periods) ಎಂದು 
ಕರೆಯುತ್ತಾನೆ. ಶೈಶವ ಊಟ? (ಹುಟ್ಟಿ ನಿಂದ ಸುಮಾರು ಒಂದು ವರ್ಷದ ವರೆಗೆ) ನಂಬಿಕೆ- 
ಪನಂಬಿಕೆ ಲಕ್ಷ ಡ್‌ ಖೂ; ಉತ್ತರ ಶೈಶವ (Later infancy) (ಸುಮಾರು ಒಂದು 
Te ಮೂರು ವ ರ್ಷದ ವರೆಗೆ) ಸ್ವಾ ಬಾತ ಶ್ರತೆ(&2॥00007)7-ಲಜ್ಜೆ ಮತು. ಶಂಕೆ ಈ ಲಕ್ಷಣ 
ಗಳಿಂದಲೂ; ಪೂರ್ವಬಾಲ್ಯ (Early childhood) (ಸುಮಾರು ನಾಲ್ಕರಿಂದ ಐದು ವರ್ಷಗಳ 
ವರೆಗೆ ಉಪಕ್ರಮಿಸುವ (Initiating) ದೋಷಭಾವ (Guilt-feeling) ಲಕ್ಷಣ 
ಗಳಿಂದಲೂ; ಮಧ್ಯಮ ಬಾಲ (Middle childhood) (ಸುಮಾರು ಆರರಿಂದ ಹನ್ನೆ ಹು 
ವರ್ಷಗಳ ವರೆಗೆ) ಉದ್ದೋಗಶೀಲತೆ (Industry) —3od(Inferiorityo#e 
ಗಳಿಂದಲೂ; ಹರಯ ಮತ್ತು ತಾರುಣ್ಯಗಳು (Puberty and Adolescence) 
(ಸುಮಾರು ಹನ್ನೆ ರಡರಿಂದ ಇ ಇಪ್ಪತ್ತು ವರ್ಷ ಗಳ ವರೆಗೆ) ಅಹಂ-ತನ್ಮಯತೆ (Egoidentity)- 
ಪಾತ್ರಗೊಂದಲ (Role tr ಣಗಳಿಂದಲೂ; ಪೂರ್ವ ಪ್ರೌಢಾವಸ್ಥೆಯು (Early 
adulthood) ಆತ್ಮೀಯತೆ-ಏಕಾಕಿತನ (Isolation) ಲಕ್ಷಣಗಳಿಂದಲೂ;: ಮಧ್ಯಮ 
ಪ್ರೌಢಾವಸ್ಥೆಯು ಉತ್ಪಾ ದಕತೆ (೮6168೩(1107-ಸ್ವಗಿತಿತೆ (Stagnation) ಲಕ್ಷಣ 
ಗಳಿಂದಲೂ; ಉತ್ತರ ಪ್ರೌಢಾವಸ್ಥೆಯು ದೃಢತೆ (Integrity)-ಹತಾಸೆ Dui 
ಲ್ಹಣಗಳಿಂದಲೂ ಕೂಡಿರುತ್ತವೆ. ಇರುವಿಕೆಯ ಅಡೆತಡೆಗಳೊಂದಿಗೆ ವ್ಕ ಕ್ತಿ ತ್ವ ನಿರಂತರವಾಗಿ ಹೋರಾಡು 
ತ್ರಿರುವು ದರಿಂದ ವಿಕಾಸದ ಅವಧಿಯಲ್ಲಿ ಮೂಲಭೂತವಾದ ಸಮ ಮತ್ತು ವಿಷಮ (Positive 
and negative) ಅಂಶಗಳನ್ನು ವ್ಯಕ್ತಿ ಕಲಿ ವಿತುಕೊಳ್ಳುತ್ತಾನೆ: ತನ್ನ ಜೀವಿತಾವಧಿಯ ವಿವಿಧ ಹಂತ 
ಗಳನ್ನು ಜಯಶಾಲಿಯಾಗಿ ದಾಟುಪುದಾದರೆ, ಅದು ಆತನ ವ್ಯಕ್ತಿತ್ವ ಉತ.ಮವಾಗಿ ವಿಕಾಸವಾಗಲು 
ಕಾರಣವಾಗುತ್ತ ದೆ. ಆದರೆ ಮೊದಮೊದಲ ಹಂತಗಳಲ್ಲಿ-ಆಗುವ ಅಪ ಜಯಗಳು ಮುಂದಿನ ಹಂತಗಳಲ್ಲಿ 
5 (0್‌ ಪೂರ್ಣರೀತಿಯಲ್ಲಿ ಆಗುವುದಕ್ಕೆ ಅಪಾ ಪಾಯಕಾರಿಗಳಾಗಬಹುದು. ಎರಿಕ್‌ಸನ್ನನ ಅಹಂ 
2 (Ego development) ಸಿದ್ಧಾಂತ ಮತ್ತು ಹ್ಯಾವಿಗ್‌ಹರ್ಸ್ಬ್ಟನ ವಿಕಾಸಕ್ರಿಯೆ (Deve 
Na tasks)nY ಸಂಕಲ್ಪನೆ ನೆ ಇವುಗಳ ನಡುವೆ ik: ವಿರುವುದನ್ನು ಕೆಲವರು ಕಾಣುತ್ತಾ ರೆ. 


ಪ್ರ-ಅ ಸೈದ್ಧಾಂತಿಕರಲ್ಲಿ ವಿಕಾಸದ ನಿರಂತರತೆಯನ್ನು ಪ್ರತಿಪಾ ಪಾದಿಸುವವರೆಂದರೆ ಮಿಲ್ಲರ್‌ ಮತ್ತು 
ಡೋನಾಲ್ಡ್‌. ಪ್ರಾ ಯೋಗಿಕ ವಿಧಾನವನ್ನು ಮನೋವಿಶ್ಲೇಷಣಾತ್ಮಕ ಸಿದ್ಧಾ ಂತಗಳೊಂದಿಗೂ 
ಮಾನವಶಾಸ್ತ್ರೀಯ ಅಧ್ಯ ಯನಗಳಿಂದ ದೊರೆತ ಪುರಾವೆಗಳೊಂದಿಗೂ ಫಲಪ್ರದವಾಗಿ ಅವರು 


೧೨ ಮಾನವಿಕ ಕರ್ಣಾಟಕ 


ಹ್‌ 


ಸಮನ್ನಯಗೊಳಿಸುತ್ತಾರೆ. ಪ್ರೌಢವರ್ತನೆಯನ್ನು ನಿರ್ಧರಿಸುವಲ್ಲಿ, ಜೀವಿತದ ಮೊದಲ ಆರು ವರ್ಷಗಳ ' 


ಅವಧಿಯಲ್ಲಿ ಆಗುವ ಅನುಭವವಗಳು ನಿರ್ಧಾರಕ ಪಾತ್ರವನ್ನು ನಿರ್ವಹಿಸುತ್ತವೆ ಎಂಬ ಮನೋ 
ವಿಶ್ಲೇಷಣೆ, ಸೈದ್ಬಾಂತಿಕ ನಂಬಿಕೆಗಳನ್ನು ಅವರು ಒಪ್ಪುತ್ತಾರೆ. ಶೈಶಪದಲ್ಲಿ, ಮೊಲೆಯೂಡುವುದು, 
ಶೌಚ ತರಬೇತಿ, (Toilet training). ಲಿಂಗ ತರಬೇತಿ ಮತ್ತು ಕೋಪ ಹಾಗೂ ಆಕ್ರಮಣಗಳ 
ನಿಯಂತ್ರಣದ ತರಬೇತಿ ಈ ರೀತಿಯ ನಾಲ್ಕು ಸನ್ನಿವೇಶಗಳನ್ನು ಅವರು ಗುರುತಿಸುತ್ತಾರೆ. ಈ ನಾಲ್ಕು 
ಸನ್ನಿವೇಶಗಳಲ್ಲಿ ತಂದೆತಾಯಿಗಳ ಮೂಲಕ ಪ್ರಕಟವಾಗುವ ಸಾಂಸ್ಕ್ರ ತಿಕ ಕೇಳಿಕೆಗಳು (Demands) 
ಮಗುವಿನ ಸಾಮಾನ್ಯ ವಿಕಾಸದ ಮೇಲೆ ಅಪಾಯಕಾರಿ ಪರಿಣುಮಗಳನ್ನು ಬೀರುವ ಸಾಧ್ಯತೆಯಿದೆ. 
ಮೇಲೆ ಹೇಳಲಾದ ನಾಲ  ಸನ್ನಿವೇಶಗಳೊಂದಿಗೆ ವ್ಯವಹರಿಸಲು ಬೇಕಾದ. ಜಟಿಲ ರೀತಿಯ 'ವರ್ತನಾ 
ರೂಪಗಳನ್ನು ಆಯಾ ಬೇಕಾದ ಸಾಂಸ್ಕೃತಿಕ ಕೇಳಿಕೆಗಳಿಗೆ ಅನುಗುಣವಾಗಿ ನಡೆಯಲು ಮಗು 
ಇನ್ನೂ ಸಜ್ತಾಗಿಲ್ಲದ ಕಾರಣದಿಂದಾಗಿ ತಂತ್ರಿಕಾತಾಪದ ಒಳತೋಟಿಗಳು (Neurotic Conflicts) 
ಅದರಲ್ಲಿ ಕಾಣಿಸಿಕೊಳ್ಳುವುದಲ್ಲದೆ, ಅವುಗಳೇ ಮುಂದಿನ ಜೀವನದಲ್ಲಿ ಉಂಟಾಗಬಹುದಾದ ತೀವ್ರತರ 
ಸಂವೇಗಾತ್ಮಕ ಸಮಸ್ಯೆಗಳಿಗೆ ಮೂಲಗಳಾಗಿ ಪರಿಣಮಿಸುತ್ತವೆ. 
ಯೂಂಗ್‌, ಆಲ್ಬೋರ್ಟ್‌, ಲೆವಿನ್‌, ಕೆಲ್ಲಿ ಮತ್ತಿತರ ಸೈದ್ಧಾಂತಿಕರು, ವಿಕಾಸದಲ್ಲಿ ನಿರಂತರತೆಯ 
ಅಭಾವವಿರುವುದೆಂದು ಹೇಳುತ್ಕಾರೆ. ಅವರ ಪ್ರಕಾರ ಪ್ರೌಢವ್ಯಕ್ಕಿಯ ಕಾರ್ಯಶೀಲತೆ ಶೈಶವ ಮತ್ತು 
ಬಾಲ್ಕಾವಧಿಗಳಲ್ಲಿ ಆದ ಘಟನೆಗಳಿಂದ ಸಾಪೇಕ್ಷವಾಗಿ ಮುಕ್ತವಾಗಿರುತ್ತದೆ. 


ಕೆಲವು ಮಂದಿ ಮನೋವಿಶ್ಗೆ ಷಣಜ್ಞ ರು ಹೇಳುವಂತೆ, ಶೈಶವದಿಂದ ಪೌಢಾವಸ್ಥೆಯ ವರೆಗೆ 
ವ್ಯಕ್ತಿತ್ವ ವಿಕಾಸದಲ್ಲಿ ಕಂಡುಬರುವ ವಿಶಿಷ್ಟ ಹಂತಗಳನ್ನು ಯೂಂಗ್‌ ಳಾ ಇಲ ಹೇಳುವುದಿಲ್ಲ. 


ಆದರೂ, ಕೆಲವು ವಯೋಮಾನಗಳಲ್ಲಿ ಸಾಧಕಣವಗ ಕಂಡುಬರುವ ಚಟುವಟಿಕೆಗಳಲಿ “ಜ್‌ 


ವ್ಯಯವಾಗುವುದನ್ನು ಆತ ಸ್ಪಷ್ಟಪಡಿಸುತ್ತಾನೆ. ಉದಾಹರಣೆಗೆ. ಲೈಂಗಿಕ ಮೌಲ್ಕ ಗಳು ಐದು ವಷ 
ಗಳಿಗೆ ಮುಂಚೆಯೇ ಕಾರ ತಾರುಣ್ಯದಲ್ಲಿ ತಮ್ಮ ಉತ್ಕೃಷ್ಟ ಷ್ಟ ಸ್ಥಿತಿಯನ್ನು ಮುಟ್ಟುತ್ತವೆ. 
ತಾರುಣ್ಯ ಸಾಮರ್ಥ್ಯಗಳಿಂದ ಕೂಡಿರುವ ನವಯುವಕನೋರ್ವ REY ಉದೊ ಗವನು. 
ಕೈಕೊಂಡು ಕುಟುಂಬ ಜೀವನವನ್ನು ಪ್ರಾರಂಭಿಸಬಹುದು. ಮೂವತ್ತರ ಉತ ಶ್ರರಾರ್ಧ ಅಥವಾ 
ನಾಲ್ಪತ್ರರ ಆದಿಭಾಗದಲ್ಲಿ ತಾರುಣ್ಯದ ಅಭಿರುಚಿಗಳು ಮತ್ತು ಹವ್ಯಾ ಸಗಳು ಬದಲಾಗುವ ಸಾಧ್ಯತೆ 
ಯಿದೆ. ಅಲ್ಲದೆ, ದೈವಿಕ, ಅಗತ್ಯ ಗಳಿಗಿಂತ ಹೆಚ್ಚಾಗಿ ಸಾಂಸ್ಕೃ ತಿಕ, ಸಾಮಾಜಕ, ಹಾಗೂ ಧಾರ್ಮಿಕ 
ಮೌಲ ಲಕ್ಷಣಗಳಿಂದ ಕೂಡಿದ ಅಭಿರುಚಿಗಳು ಈ ಕಾಲದಲ್ಲಿ ಬೆಳೆಯಬಹುದು. ಈ ರೀತಿ ಒಂದು 
ಹಂತದಿಂದ ಮತ್ತೊಂದು ಹಂತಕ್ಕೆ ಆಗುವ ಅಂತರಣ (Transition) ಸರಳವಾಗಿರದೆ ಅಡೆತಡೆಗಳಿಂದ 
ಕೂಡಿದ್ದರೆ, ವ್ಯಕ್ತಿತ್ವ ಶಾಶ್ವ ತವಾಗಿ ಕುಂಠಿತವಾಗಬಹುದಲ್ಲದೆ, ಕಾಮವಾಂಛೆ ಶಾಶ್ವತವಾಗಿ, ಸುಪ್ಪ ಚೇತನಕ್ಕೆ 
ಹಿಂಜರಿತವಾಗಿ ಪ ಪ 5ಗತಿಯ ತಡೆಗೆ ಕಾರಣವಾಗುತ್ತದೆ. 
ನಿರಂತರತೆಯ ತತ್ತ ಆವನ್ನು ಆಲ್ಲೋರ್ಟ್‌ ಸಮರ್ಥಿಸುವುದಿಲ್ಲ. ಸಾಮಾನ್ಯ ವ್ಯಕ್ತಿತ್ಠ ತನ್ನ ಶೈಶವ 
ಕಾಲೀನ ಅಭಿವ್ಯಕ್ತ ತೆಗಳನ್ನು ತನ್ನ. ವಿಕಾಸದ ಜೊತೆಜೊತೆಗೆ. pr ಜ್ಯ ಸು. ಅವುಗಳನು 
ಮಾರಿ ಬೆಳೆಯುತ್ತ ದೆ ಎಂಬುದು ಆತನ ವಾದ. ಆತನ ಪ ಪ್ರಕಾರ ಪರಿಪಕ್ವ ವ್ಯಕ್ತಿತ್ವ ಸಹಜ ಪ್ರೇರಣೋತ್ತರ 


ಬೆಳವಣಿಗೆ (9041: “instinctive development) Re ಪ್ರತಿನಿಧಿಸುತ್ತ ದೆ. 


4 


ವಯಸ್ಕ ತನ್ನ ಜೈವಿಕ ಅಗತ್ಯಗಳನ್ನು ಮಾತ್ರ ಹೊಂದಿರುವುದಿಲ್ಲ. ಆದರೆ `ಅದೇ ಸಮಯದಲ್ಲಿ, 
ಕ್ರಿಯಾತ್ಮಕ ಸ ಯತ್ತ ತೆಯಲ್ಲಿ ಕೊನೆಗೊಳ್ಳುತ್ತಿರುವ, ಪೂರ್ಣವಾಗಿ ಸುಸಂಘಟಿತ ಅಹಂ ಆಗಿರುವ 
ಆತ ಸಮಾಜದ" ಒಬ್ಬ ಸಿಂಘಜೀವಿಯೂ ಆಗಿರುತ್ತಾನೆ. ಆದರೆ, ಶಿಶುವು “ಅನಾಗರಿಕ ಅಗತ್ಯಗಳಿಂದ 
ಅಭಿಪ್ರೆ ರಿತವಾಗಿರುವ. ಹಾಗೂ ತೀವ್ರತರವಾದ ಸಾಸ ಅಸ್ತಿತ್ವವುಳ್ಳ ಒಂದು ಆನುವಂಶಿಕ 
ಜೀವಿ”ಯಾಗಿರುತ್ತದೆ. ಆದ್ದರಿಂದಲೇ ಶಿಶು ಮತ್ತು ವಯ 


13016: “57000070 ನಡುವೆ [ತ್ಯಾಸವನ್ನು ಯಾರು ದರೂ ಕಾಣಲು ಸಾಧ್ಯ. ಚೋದನೆ- 


} 


EC CNC Ser akan 0 Ad 


ಇವರುಗಳ: ಅಭಿಪ್ರೇರಣಾ-ಸಂರಚನೆಗಳ ' 


ವ್ಯಕ್ತಿತ್ವ : ಸಂಘಟನೆ ಮತ್ತು ವಿಕಾಸ ೧೩ 

. ತಗ್ಗುವಿಕೆಯ (Drive-reduction) ಮಟ್ಟದಲ್ಲಿ ಶಿಶು ಪ್ರವರ್ತಿಸಿದರೆ, ಕ್ರಿಯಾತ್ಮಕ ಸ್ವಾಯತ್ತತೆ 
ಲಕ್ಷಣಗಳಿಂದ ಕೂಡಿದ ವ್ಯವಸ್ಥಿತ ಹಾಗೂ ಬಿಗಿ ಕೇಂದ್ರೀಕೃ ತವಾದ ವಿಶೇಷಕಗಳ" ಒಂದು 
ಮಾತೃಕೆಯಿಂದ (/3(ಗುಲವಯಸ್ಕ ಕಾರ್ಯನಿರ್ವಹಿಸುತ್ತಾನೆ. ವ್ಯಕ್ತಿತ್ವದ ಎರಡು ಸಿದ್ದಾ ೦ತ 
ಗಳಿಗೆ ಅವಕಾಶವಿರಬಹುದೆಂದು ಯಾರಾದರೂ ಆಲೋಚಿಸಲು ಇದು ಅನುವುಮಾಡಿಕೊಡುತ್ತದೆ. 
ಆ ಸಿದ್ರಾ ಂತಗಳಲ್ಲಿ ಒಂದು ವಿಕಾಸದ ಮೊದಲ ಹಂತಗಳಿಗೆ ಸಂಬಂಧಿಸಿದ್ದ ರೆ, ಮತ್ತೊಂದು ಪರಿಪಕ್ವ 
ವ್ಯಕ್ತಿತ್ವಕ್ಕೆ ಸಂಬಂಧಿಸಿದೆ 


ವಿಕಾಸ. ಒಂದು ನಿರಂತರಪ್ಪ ಕ್ರಿಯೆ ಎಂಬುದಾಗಿ ಲೆವಿನ್‌ ನಂಬಿದರೂ, ಪ್ರತ್ಯೇಕವಾದ ಹಂತ 
ಗಳನ್ನು ಗುರುತಿಸುವುದು ಕಷ್ಟವೆಂದು ಆತ ಸ್ಪಷ್ಟಪಡಿಸುತ್ತಾ ನೆ. ಆದ್ದರಿಂದ ವಿಕಾಸ ಸವನ್ನು ಮಾ 
ಒಂದು ಆಯು-ಪ್ರಣಾಲಿ (ಸೀ £೭81) ಮಾನಸಿಕ ವ ದ್ಧಿ ಯನ್ನು ಅರ್ಥ ಮಾಡಿಕೊಳ್ಳು 
ಅಸಮರ್ಥವಾಗುತ್ತದೆ ಎಂದು ಹೇಳಿ, ಆಯು-ಪ್ರಣಾಲಿ ಪರಿಕಲ್ಪನೆಯನ್ನು ಕೈಬಿಡಬೇಕೆಂದು. ತ 
ವಾದಿಸುತ್ತಾನೆ. ಅದಕ್ಕೆ ಬದಲಾಗಿ ವಿಭೇದೀಕರಣ (Differentiation), ವ್ಯವಸ್ಥೆ (Organiza 
0೧) ಮತ್ತು  ಸಂಘಟನೆಗಳಂಥ (Integration) ಪರಿಕಲ್ಪನೆಗಳನ್ನು ಬಳಸುವುದನ್ನು 
ಸಮರ್ಥಿಸುತ್ತಾನೆ. ಆದರೆ ಮೂರು ವರ್ಷದ ಹಿಂಚು ಮುಂಚಿನ ಕಾಲ ದಲ್ಲಿ ಮಹತ್ತ್ವಪೂರ್ಣ ಪರಿವರ್ತನೆ 
ಗಳು' ಆಗುವುದನ್ನೂ ಅವುಗಳನ್ನು ಹಿಂಬಾಲಿಸಿ ತಾರುಣ್ಯದ ವರೆಗೆ ಸಾಪೇಕ್ಷ ಸ್ಥಿ ಚ ಕೂಡಿರುವ 
ಅವಧಿಯನ್ನೂ ತಾರುಣ್ಯ ದಲ್ಲಿ ಆಗಬೇಕಾಗಿರುವ ಚರಾತ್ಮಃ ಕ ವ್ಯ ವಸ್ಥೆ (Dynamic Organiza 
110೧) ಮತ್ತು ಕೊನೆಯದಾಗಿ ಅದು ಪೌಢ ಶಿಢಾವಸ್ಥೆ ಯ ಸರತೆಯಲ್ಲಿ ಪರ್ಯವಸಾನವಾಗುವುದನ್ನೂ 
ಆತ ಗಮನಿಸುತ್ತಾನೆ. ವ್ಯಕ್ತಿತ್ವ ವಿಕಾಸದ ನಿರಂತರತೆಗೆ ಪ್ರಾಮುಖ್ಯ ಕೊಡದಿರುವ ರೋಜರ್ಸ್‌, 
ಮಾಸ್ಲೋ ಮತ್ತು ಇತರ ಕೆಲವು ಸೈದ್ಧಾ ಂತಿಕರನ್ನೂ ನಾವು ಇಲ್ಲಿ ಹೆಸರಿಸಬಹುದು. 

ತುಡಿತ-ತಗ್ಗು ಎಕೆ (Tension-reduction) ಅಥವಾ ಚೋದನೆ-ತಗ್ಗುವಿಕೆಯನ್ನು 
ಜ್‌ ಆಧರಿಸಿರುವ ಸಿದ್ಧಾ ಂತಗಳು (ಉದಾ: ಮನೋವಿಶ್ಲೇಷಣ ಮತ್ತು 
ಪ್ರ-ಅ ಸಿದಾ )೦ತಗಳು) ವ್ಯಕ್ತಿತ್ವದ ವಿಕಾಸಾತ್ಮ ಕ ಅಂಶಗಳನ್ನು ಒತ್ತಿ ಹೇಳಿದರೂ ಅವು ಒಂದು ಸಮಗ್ರ 
ವ್ಯಕ್ತಿ ತ್ವ ವ್ಕ ವಸ್ಥೆ ಯಲ್ಲಿರುವ ವಿನಾಸ ಸ ಮತ್ತು ಸಂಘಟನೆಗೆ ಸಂಪೂರ್ಣವಾಗಿ ಕಾರಣವನ್ನು ಕೊಡಲಾರವು. 
ಹೆಚ್ಚೆ ವರೆ, ಅವು, ಅನುಭ ಸವಸಲಾದ ಚೋದನೆ ಅಥವಾ ತುಡಿತದ ತೀವ್ರತೆ ತಗ್ಗಿ ದಾಗ. ವೃಕ್ತಿಯ ಸಮ 
ತೋಲನಸ್ತಿ ತಿಯನ್ನು ಪುನಃ ಸ್ಥಾಪಿಸುವುದನ್ನು ವಿವರಿಸುತ್ತವೆಯಪ್ಪೆ. ವಿಕಾಸದ ಒಂದು ಹಂತದ ವರೆಗೆ 
ವ್ಯಕ್ತಿತ್ವ ವನ್ನು ನಿರೂಪಿಸುವಲ್ಲಿ ಈ ಕಲ್ಪಿತಭಾವಗಳು ನೆ ರವಾಗಬಹುದು. ಶೈ ಸಳದ ಪರಿಪಕ ಸನದ. 

ವರೆಗೆ ವ್ಯಕ್ತಿತ್ವಿವಿಕಾಸದ ಒಂದು ಪರಿಪೂರ್ಣ ಚಿತ್ರವನ್ನು ಕೊಡಲು ಹೆಚ್ಚು ಸಮರ್ಥವಾದ ಅಥ 

ಕಲ್ಪ ನೆಗಳ' ಆಗತ್ಯ ವಿದೆ. `ಯೂಂಗ್‌, ಆಲ್ಟೋರ್ಟ್‌, ಆಂಗ್ಕಲ್‌, ಫ್ರಾಮ್‌, ಸ (, ರೋಜರ್ಸ್‌, 
ಕ್ಯಾಂಟ್ರಿಲ್‌ ಮ ಮತ್ತು ಇತರ ಕೆಲವು ಸೈದ್ಧಾ ತಿಕರು ವ ವ್ಯಕ್ತಿತ್ವದ 'ಪೂರ್ಣರೂಪದ ವಿಕುಸಿವನ್ನೂ ವಿವರಿಸ 
ಪ್ರಯತ್ನಿಸಿದರು. 


ವ್ಯಕ್ತಿತ್ವವಿಕಾಸದ ಅಂತಿಮಗುರಿಯೆಂದರೆ ತನ್ನತನದ (selfhood) ಸಾಕ್ಷಾತ್ಕಾರ 
ವೆಂಬುದನ್ನು, ಒತ್ತಿ ನ ದ ಮೊದಲಿಗನೆಂದರೆ ಯೂಂಗ್‌. ಒಂದು ಸ್ಥಿರವಾದ ಏಕತೆಯ ದಿಸೆಯಲ್ಲಿ 
ವಿಕಾಸವಾಗುವ ಪ್ರವೃತ್ತಿ ವ್ಯಕ್ತಿತ್ವಕ್ಕೆ ಇದೆ. ವ್ಯಷ್ಟೀಕರಣ ಪ್ರಕ್ರಿಯೆಯಿಂದ (Individuation 


Process) ಇದು ಸಾಧ್ಯ ವಾಗುತ್ತದೆ. ಈ ಪ್ರಕ್ರಿಯೆಯಿಂದಾಗಿ. ವ್ಯಕ್ತಿ ಹುಟ್ಟಿ ರುವ ಮೂಲ 
ನ ಪೂರ್ಣತೆಯಿಂದ ವಿವಿಧ ವ್ಯಕ್ತಿತ್ವ ವ್ಯವಸ್ಥೆ ಸ್ಲೆಗಳು ಸಂಪೂರ್ಣವಾಗಿ « ವಿಭೇವನೆ ಹೆ ಹೊಂದುತ್ತವೆ 

ಪೇಕ್ಸೆ ಗೊಳಗಾದ ಹಾಗೂ ಬಡಕಲಾಗಿ ವಿಕಾಸ ಹೊಂದುವ ವ ವು ೈವಸ್ಥೆಗಳು ಪ್ರತಿರೊ ೋಧ (Resista- 
ಟು ಕೇಂದ್ರ ಗಳಾಗಿ ಕಾರ್ಯನಿರ್ವ ಹಿಸಬಹುದಲ್ಲದೆ, ವ್ಯ ಕ್ರೈ ಯು ಮನೋತಂತುವಿಕಾರಿ (Psycho- 
neurotic) ಆಗುವಂತೆ ಅವು ಒತ್ತಡ ಹಾಕಬಹುದು. ಮನುಷ್ಯನ ವ್ಯಕ್ತಿತ್ವದ ವಿಧ ' ಅಂಗಾಂಶ 
ಗಳು ಪರಿಪೂರ್ಣರೀತಿಯಲ್ರ ವಿಭೇದನಗೊಳ್ಳುವುದರಿಂದ ಮತ್ತು ಅವುಗಳ ಸಂವಾದಾತ್ಮಕ 


ಲನದಿಂದ ಅಹಂಗೆ ಬದಲಾಗಿ ಆತ್ಮವು ಮಾನಸಿಕ ಕೇಂದ್ರವಾಗಿ ಪ್ರತಿಷಿ ತವಾಗುತ್ತದೆಯಲ್ಲದೆ. 


ಟ್ರ 


೧೪ ಮಾನವಿಕ ಕರ್ಣಾಟಕ 7; 


ವ್ಯಕ್ತಿ ತನ್ನ ಪರಮಗುರಿಯನ್ನು, ಅಂದರೆ ಆತ್ಮಸಾಕ್ಸಾತ್ಕಾರವನ್ನು. (5elf-actualization) 
ಪಡೆಯುತ್ತಾನೆ. ಸಾಧಿಸಲೆಂದು ಎಲ್ಲಾ ಜನರೂ. ಹೋರಾಡುತಿ: ರುವ ಪರಮಗುರಿಯೊಂದನ್ನು 
ಆಡ್ಲೆರನೂ ಸಂಕಲ್ಪಿಸುತ್ತಾ ನೆ: ಆ ಗುರಿಯನ್ನು `ಶ್ರೇಷ್ಠತೆಗಾಗಿ ಹೋರಾಟ' (Striving 
Superiority) ಎಂದು ಆತ ಕರೆದಿದ್ದಾನೆ. “ಶ್ರಿ ಷ್ಟ ತೆ' ಎಂಬ ಪದವನ್ನು ಸಾಮಾಜಿಕ ವಿಶಿಷ್ಟತೆಯ 
ಅರ್ಥದಲ್ಲಾಗಲಿ ಸಮಾಜದಲ್ಲಿ ಒಂದು ಅತ್ಯುತ್ಕ ಎಷ್ಟಸ್ಮಾನದ ಅರ್ಥದಲ್ಲು ಗಲಿ ಬಳಸದೆ, ಯೂಂಗನ 
ಅಥವಾ "ಗೋಲ್ಡ್‌ ಸ್ಪೀನನ ಆತ್ಮ ಸಾಕ್ಷಾತ್ಮರಣದ ಅರ್ಥದಲ್ಲಿ ಆತ ಬಳಸುತ್ತಾನೆ. ಈ ಶ್ಲೇಷ್ಮತೆಗಾಗಿ 
ಜಗವ ಹಫೋರಟವೇ ವ್ಯಕ್ತಿತ್ವಕ್ಕೆ ಸಿ 'ರತೆ ಮತ್ತು ಏಕತೆಗಳನ್ನು ಒದಗಿಸಿಕೊಡುತ್ತದೆ. ಪ್ರಸಿದ್ಧ 
ತಂತ್ರಿಕಾ ಮನೋವೈದ್ಯನಾದ (Neuro-Psychiatrist) ಗೋಲ್ಡ್‌ ಸ್ಟೀನನ ಪ್ರಕಾರ ಆತ್ಮ 
ಸಾಕ್ನಾತ್ಕಾರಣ ಅಧಿ-ಅಭಿಪ್ರೆ ೇರಕ. (Master-motive) ಅಥವಾ ಸರ್ವೋ ತೃಷ್ಟ ಶ್ರ ಚೋದನೆಯಾಗಿದೆ. 
ವಕ್ತಿ ತನಗೆ ದೊರೆಯುವ. ವಿಧಾನಗಳು ಮೂಲಕ, ತನ್ನಲ್ಲಿರುವ ಅಂತಃಸತ್ತೆಗಳನ್ನು ಸಾಕ್ಷಾತ್ಮರಿಸಿ 
ಕೊಳ್ಳಲು ನಿರಂತರವಾಗಿ ಹೋರಾಡುವಂತೆ ಈ ಚೋದನೆ ಪ್ರೇರೇಪಿಸುತ್ತದೆ. ಈ ಉದ್ದೇಶದ 
ಏಕಮುಖತೆಯೂ ಆತನ ವ್ಯಕ್ತಿತ್ವಕ್ಕೆ ದಿಗ್ಗರ್ಶನ ಮತ್ತು ಗುರಿಗಳನ್ನು ಒದಗಿ ಸುತ್ತದೆ. ಆತ್ಮ 
ಸಾಕ್ಷಾತ್ಕಾರವನ್ನು ಪಡೆಯುವುದರಲ್ಲಿ ಒಬ್ಬ ಸಾಧಿಸಬಹುದಾದ ಪ್ರಗತಿ ಆತನ ಜನ್ಮಜಾತ 
ಬ :ಸತ್ತಗಳು ಮತ್ತು ಆತ ವಾಸಿಸುತ್ತಿರುವ ಸಾಮಾಜಿಕ ಮತ್ತು ಸಾಂಸ್ಕ ತಿಕ ಪರಿಸರದ ಅನುಕೂಲ 
ಶೀಲತೆಗಳನ್ನು ಅವಲಂಬಿಸುತ್ತದೆ. ಅಸ್ವಸ್ಥಮನಸ್ಸುಗಳಿಗೆ ಚಿಕಿತ್ಸೆ ಮಾಡುವಾಗ ಪಡೆದ ಅನುಭವ 
ಗಳನ್ನು ಆಧರಿಸಿ ಮನೋವೈದ್ಯರು ನೀಡಿರುವ ಸ ತ್ಯಪ್ರಕಾಶಕ ಒಳನೋಟಗಳಿಗೆ ವಿರುದ್ಧವಾಗಿ, ಆರೋಗ್ಯ 
ವಂತರಾದ ಹಾಗೂ ಪಪುರ್ಣ ವ್ಯಕ್ತಿಗಳ ವ್ಯಕ್ತಿ ತ ವಿಕಾಸನದ ದೃಷ್ಟಿಕೋನದಿಂದ ಆ ವ್ಯಕ್ತಿಗಳ ಮೇಲೆ 
ಡೆಸಿದ ಅಧ್ಯಯನಗಳ ಮೂಲಕ "ಮಾಸ್ಲೋ ಈ ಕ್ಷೇತ್ರದಲ್ಲಿ ಪ್ರವೇಶಿಸುತ್ತಾನೆ. ಬಂದು ತ್ತ ರ ಭಾವಿಕ 
ತುರ್ತು ಅನುಕ್ರಮ ಶ್ರೇಣಿಯಲ್ಲಿ (Hierarchy of urgency) ವ್ಯವಸ್ಥಿತವಾಗಿರುವ ಅಭಿ 
ಪ್ರೇರಣಾತ್ಮಕ ಸಂರಚನೆಯೊಂದು (Motivational structure) ಇರುವುದನ್ನೂ , ಆತನ 
ಅಧ್ಯಯನಗಳು ತೋರಿಸಿಕೊಟು ವು. ಈ ಸಂರಚನೆಯು ಶಾರೀರಿಕ ಅಗತ್ಯ ಗಳಲ್ಲಿ ಮೊದಲಾಗಿ, ಸುರಕಿ ್ಲಿತತೆ 
(safety). ಪ್ರೇಮ ಹಾಗೂ ಆತ್ಮಗೌರವದ Golf citer) ಅಹಂ-ಅಗತ್ಯಗಳ (Ego. 
needs) ಮೂಲಕ ಹಾಯ್ದು ಕೊನೆಯಲ್ಲಿ ಆತ್ಮಸಾಕ್ಟಾತ್ಮರಣ ಅಗತ್ಯಗಳಲ್ಲಿ ಪರ್ಯವಸಾನ 
ವಾಗುತ್ತದೆ. ಮೂಲ ಅಗತ್ಯ ಗಳು ಸಂತೃಪ್ತಿ ಪಡೆದ ಅನಂತರ ವ್ಯ ಕ್ರ ತನಗೆ ಘನತೆ ಮತ್ತು ಗೌರವಗಳನ್ನು 
ತಂದು ಕೊಡುವ ಕೆಲಸದತ್ತ ತನ್ನ ಗಮನವನ್ನು ಹರಿಸುತ್ತಾನೆ. ಅಹಂ ಅಗತ್ಯ ಗಳಾದ ಆತ ಗೌರವ 
ಮತ್ತು ಸ್ಟೀಕಾರಗಳು (ನೀಂ 0 ತೃಪ್ತಿ ಹೊಂದಿದ ಮೇಲೆ ಆತ್ಮ ಸಾಕ್ಷಾತ್ಮರಣದ. ಅಗತ್ಯ _ 
ಪ್ರಧಾನವಾಗಿ ಕಾಣಿಸಿಕೊಳ್ಳುತ್ತದೆ. ಆತ್ಮಸ ಸಾಕ್ಷಾತ್ಕಾರವನ್ನು ಸಾಧಿಸಿಸುತ್ತಿ ರುವವರನ್ನು ಸಾಮಾನ್ಯ 
ರಿಂದ ಪ್ರತ್ಮೇಕಿಸುವಂಥ ಸುಮಾರು ಹದಿಮೂರು ಲಕ್ಷಣಗಳನ್ನು ಮಾಸ್ಲೋ ಪಟಿ ತ್ಟಿಮಾಡಿದ್ದಾನೆ. 
ಆತ್ಮಸಾಕ್ಷಾತ್ಕಾರವನ್ನು ಪಡೆಯುತ್ತಿರುವವರು ಯಾರೆಂದರೆ, “ಪರಿಪ ಕನ, ಆರೋಗ್ಯ ಮತ್ತು 
ಸಂತೃಪ್ತಿಗಳಲ್ಲಿ (Self- fulfilment) ಒಂದು ಮೇಲ ಒಟ್ಟವನ್ನು ತಲುಪಿದವರು”, ಆಲ್ಟೊ ರ್ಸ್‌ 
ಸಟ ಒಕ ಸ್ವಾಯತ್ತತಾ ತತ್ತ ಎ ಮಹತ್ವ ಕೊಡುತ್ತಾ ನಲಿದೆ. ವ್ಯಕ್ತಿ ಪರಿಪಕ್ವವ್ಯಕ್ತಿತ್ವವಾಗಿ ವಿಕಾಸ 
ಹೊಂದುವುದನ್ನೂ ಒತ್ತಿಹೇಳುತ್ತಾನೆ. ಇದು ಮಾಸ್ಲೋನ ಅತಾನಾವರ ಪರಿಕಲ್ಪನೆಯೊಂದಿಗೆ 
ನಿಕಟಸಾದೃಶ್ಯ ಹೊಂದಿದೆ. “ಪರಿಪೂರ್ಣ. ರೀತಿಯಲ್ಲಿ ಕಾರ್ಯ ಶೀಲ ವ್ಯಕ್ತಿಗಳು” (Fully func- 
tioning Pani ಎಂಬ ಪರಿಕಲ್ಪನೆಯನ್ನು ರೋಜರ್ಸ್‌ ಮುಂದಿಡುತ್ತಾನೆ. ಅವನ 
ಪ್ರಕಾರ ಪರಿಪೂರ್ಣರೀತಿಯಲ್ಲಿ ಕಾರ್ಯಶೀಲ ವ್ಯಕ್ತಿಯಾಗುವುದೇ ಆತ್ಮ ವಿಕಾಸದ ಗುರಿ. ಒಬ್ಬ ವ್ಯಕ್ತಿ 
ಯಲ್ಲಿರುವ ವೃದ್ದಿ ಶಕ್ತಿಗಳನ್ನು (Growth 8೦೯೦8) ಯಾವ ವಿಧವಾದ ಅಡೆತಡೆಗಳಿಲ್ಲದೆ ವೃದ್ಧಿ 
ಹೊಂದಲು ಬಿಟ್ಟರೆ, “ಜೀವಿಯ ಸ್ವಭಾವದಿಂದ ನಿರ್ದೇಶಿತವಾದ ದಿಕ್ಕಿನಲ್ಲಿ ಪಕ್ತಿತ್ವ ಅರಳುತ್ತ ಡ್‌ 
ಇಲ್ಲದಿದ್ದ ಪಕ್ಷ ದಲ್ಲಿ, ಅದು ಕುಂಠಿತ ವ್ಯಕ್ತಿತ್ವದಲ್ಲಿ ಪರ್ಯವಸಾನವಾಗುತ್ತ ದೆ. ರೋಜರ್ಸನಂತೆಯೇ 
ಕಿಲ್ಲಿಯೂ ಕೂಡ ಇಂದ್ರಿಯಗೋಚರ ವಸ್ತುಜ್ಞಾ ನವನ್ನು ಅನುಸರಿಸಿದರೂ, ವ್ಯಕ್ತಿತ್ವವಿಕಾಸದ 
ನಿರೂಪಣೆಯಲ್ಲಿ ಅವನು ಹೆಚ್ಚು ಎಚ್ಚರಿಕೆ ವಹಿಸುತ್ತಾನೆ. ಒಬ್ಬ ತನ್ನ ಚಿಂತನೆಯಲ್ಲಿ ಹೆಚ್ಚು 


ಆಪ್‌ ಟ್ಟ i La  ಾ್‌್‌ಿೇ್‌ಟ್‌್ಪ್ಹ 


2 
ಚ 
ಎ 


೨ ್ಟ್‌್ಸ ಹಾ 


A$ 


ಪೋಲ್‌ 


ತೆ 


\ 


ವ್ಯಕ್ತಿತ್ವ : ಸಂಘಟನೆ ಮತ್ತು ವಿಕುಸ ೧೫ 


ರಿ 


ಅಮೂರ್ತತೆ ಪಡೆದಂತೆಲ್ಲ ಜೀವನಘಟನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ಅವುಗಳನ್ನು 


ಮುಂಗಾಣುವ ಕಾರ್ಯದಲ್ಲಿ, ಸ್ವಂತ ಅರ್ಥಕಲ್ಪ ನೆಗಳ ಗುಣ ಮತ್ತು ಬಹುಮುಖತೆಗಳಲ್ಲಿ ಆಗುವ 
ಬದಲಾವಣೆಯು ವ್ಯಕ್ತಿವಿಕಾಸವನ್ನು ಬಹುಮಟ್ಟಿಗೆ ಸೂಚಿಸುತ್ತದೆ. ತನ್ನ ಅನುಭವದ "ಏಕೆ' ಎಂಬು 
ದನ್ನು ಮನುಷ್ಯ ಅರಸುತ್ತಾನೆ ಎಂಬ ಪರಿಕಲ್ಪನೆಯನ್ನು ಕೊಟ್ಟಿರುವ ಹ್ಯಾಡ್ಜೆ ಕಾಂಟ್ರಿಲನನ್ನೂ ಇಲ್ಲಿ 
ಹೆಸರಿಸಬಹುದು. 


ಇತ್ತೀಚೆಗೆ ಮನುಷ್ಯನ ವ್ಯಕ್ತಿತ್ವವನ್ನು ಪೂರ್ಣರೀತಿಯಲ್ಲಿ ಅರ್ಥಮಾಡಿಕೊಳ್ಳುವುದರತ್ತ ವ್ಯಕ್ತಿತ್ವದ 
ಮೇಲಿನ ಸಂಶೋಧನೆಗಳು ನಿರ್ದೇಶಿತವಾಗಿರುವುದು, ಈ ಕ್ಷೇತ್ರಿದ ಸಾಹಿತೃವನ್ನು ಓದಿದಾಗ ಎದ್ದು 
ಕಾಣುತ್ತದೆ. ಯೂಂಗ್‌ವಾದಿಗಳು, ಆಡ್ಡೆರ್‌ವಾದಿಗಳು, ಫ್ರಾಯ್ಡನ ಅನಂತರ ಬಂದವರು, ರ್ಯಾಂಕ್‌ 
ವಾದಿಗಳು, ಸರ್ವಾಂಗಿಕ (Organismic) ಮನೋವಿಜ್ಞಾ ನಿಗಳು, ಇಂದ್ರಯಗೋಚರ ವಸ್ತು 
ಮನೋವಿಜಾ ನಿಗಳು. ಮಾನವೀಯತಾ (Humanistic) ಮನೋವಿಜ್ಞಾ ನಿಗಳು ಮುಂತಾದವರು 
ಸೇರಿದಂತೆ ಮನೋವಿಜ್ಞ್ವಾ ನಿಗಳ ಒಂದು ವಿಶಾಲ ಪಟಲವನ್ನೇ ಒಳಗೊಂಡಿರಾವ ಒಂದು “ಮೂರನೆಯ 
ಶಕ್ತಿ ಸಮುದಾಯ'ದ 'ಉಗಮವು, ಮಾನವಸ ಭಾವದ ಸಮಗ್ರ, ಸಿದಾ ) ೦ತವೊಂದರ ರೂಪಣದತ್ತ 
ಮಾನವ ಪಡುತ್ತಿರುವ ಶ್ರಮವೇನೆಂಬುದನ್ನು ಜು ತ್ತದೆ. ಮೇಲೆ ಹೇಳಲಾದ ಮನೋವಿಜ್ಞಾ ನಿಗಳು 
ನಡೆಸುತ್ತಿರುವ ಕಾರ್ಯ ಸುಮಾರು ಹನ್ನೆರಡು ನಿಯತಕಾಲಿಕಗಳಲ್ಲಿ ಪ್ರಕಟವಾಗುತ್ತಿದೆ. ಈ 'ವ್ಯಕ್ತಿತ್ವ 
ಮನೋವಿಜ್ಞಾ ನಿಗಳ ಕೊಡುಗೆಗಳ ಮೌಲ್ಯ ವನ್ನು ನಿರ್ಧರಿಸುವಾಗ, ಅವರು ಕಂಡುಹಿಡಿಯುವ 
ತಥ್ಯಾ ಂಶಗಳನ್ನು ಸ್ವೀಕರಿಸುವ ಮುನ್ನ ಆ] ವೈಧಾನಿಕತೆಯಲ್ಲಿ (Methodology) ವೈಜ್ಞಾನಿಕ 
ನಿಷ್ಕ ಪೃತೆಯ 'ಅಭಾವವಿರುವುದನ್ನು ಯ ಟೀಕಿಸುವ ಸಾಧ್ಯ ತೆಯಿದೆ. 


ಶ್ನಿಮ ದೇಶಗಳಲ್ಲಿ ನಡೆದಿರುವ ಕಾರ್ಯದ ಒಂದು ಸ್ಸೂ ಫಲ ನೋಟದ ಅನಂತರ, ಈ ವ ವ್ಯಕ್ತಿ ತ್ವ 
ತ ನಮ್ಮ] ವರು. ನಡೆಸಿರುವ ಕೆಲಸದ: ಒಂದು ಪರಿಶೀಲನೆಯನ್ನು ಮಾಡುವುದು ಸಮ! 
ವೆನಿಸುತ್ತದೆ. ನವದೆಹಲಿಯ ಭಾರತೀಯ ಸಮಾಜವಿಜ್ಞಾನ ಸಂಶೋಧನ ಮಂಡಲಿ (ICSSR) 
೧೯೭೨ರಲ್ಲಿ ಪ್ರಕಟಿಸಿರುವ ಮನೋವಿಜ್ಞಾನ ಸಂಶೋಧನೆಗಳ ಒಂದು ಸಮಾಕ್ಷಾವರದಿ ಸುಮಾರು 
ಹತ್ತು ಕ್ಷೇತ್ರಗಳಲ್ಲಿ ನಮ್ಮ ದೇಶದಲ್ಲಿ ನಡೆದಿರುವ ಸಂಶೋಧನೆಗಳ ಒಂದು ಸಾಕ್ಸಿಚಿತ್ರದಂತಿದೆ. 
ಸಂಶೋಧನೆಯ ಗತಿಯ ಬಗ್ಗೆ ಇರುವ ವರದಿಯನ್ನೂ ವಕ್ತಿತ್ವದ ೭ ಬಗ್ಗೆ "ಅನುಬಂಧದಲ್ಲಿ ಕೊಡಲಾಗಿರುವ 
ಗ್ರಂಥಸೂಚಿಯನ್ನೂ ಸೂಕ್ಷ "ವಾಗಿ ಪರಿಶೀಲಿಸಿದಾಗ, ಯಾವ “ಕ ಶ್ನೇತ್ರ ದಲ್ಲಿ ಕಾರ್ಯ ನಡೆದಿದೆ ಎಂಬುದೂ 
ದೇಶದ ಅಗತ್ಯಗಳ ಯುಕ್ತ 3 ಮತ್ತು ತುರ್ತುಸ್ಥಿ ತಿಯ ದೃಷ್ಠಿ ಯಿಂದ ಯಾವ ಕ್ಷೇತ್ರಗಳಲ್ಲಿ ಕಾರ್ಯವನ್ನು 
ನೆರವೇರಿಸಬೇಕಾಗಿದೆ ಎಂಬುದೂ ವೇದ್ಯ ವಾಗುತ್ತ ದೆ. ಸಿದ್ಧಾ ೦ತರಚನೆ "ಮತ್ತು ವ್ಯಕ್ತಿ ವಿಕಾಸಕ್ಕೆ 


"ಸಂಬಂಧಿಸಿದಂತೆ ಸಂಶೋಧನೆ ನಡೆಸುವ ಸಲುವಾಗಿ ಈ ವರದಿಯನ್ನು ನೋಡಿದಾಗ ಅದು ನಿರಾಸೆ 


ಯನ್ನು ಹುಟ್ಟಿ ಸುವಂತಿದೆ.: ವ್ಯಕ್ತಿತ್ವಸಂರಚನೆಯ ಮೇಲೆ ಬೆಳಕು ಚೆಲ್ಲುವಂತಹ ಯಾವುದೇ ಕೆಲಸ 
ನಿಜವಾಗಿ ನಮ್ಮ ದೇಶದಲ್ಲಿ ಆಗಿಲ್ಲ. ವರದಿಯೇ ಲೇ ಪ್ರಸ್ತಾಪಿಸಿರುವಂತೆ, " 'ರೋಸೆನ್‌ಸ್ವಿಗ್‌, ಆಲ್‌ಪೋರ್ಟ್‌, 
ಮರ್ರೆ, ಮಾಸ್ಲೋ, ಕ್ಕೂ ಟೆಲ್‌, ಐಸೆಕ್‌ ಮತ್ತು 'ಮೆಕ್ತಿ ಲ್ಯಾಂಡ್‌ ಇವರುಗಳ ಸಿದ್ಧಾ ಗಳನ್ನು  ಅನ್ವ ಯಿಸುವ 
ಮತ್ತು ಪರಿಶೀಲಿಸುವ. ಕಾರ್ಯದತ್ತ ಪ್ರಯತ್ನಗಳು ಪ್ರ ಮುಖವಾಗಿ ಕೇಂದ್ರಿ ತೃ ತವಾಗಿವೆ” 2 ಇಲ್ಲಿಯೂ 
ಸಾಧನಗಳ ಬಗೆ ಯೇ ಮುನ್ನೊಲವು ಇರುವುದಲ್ಲದೆ. ಸಿದ್ಧಾ ೦ತಗಳ ಪರರ ಯತ್ನ ಇದ್ದಂತಿಲ್ಲ 
(೯,೨೬೭). ೧೯೧೬ರಷ್ಟು ಒಂದಯ ಕಲ್ಕತ್ತ ವಿಶ್ವ ವಿದ್ಯಾ ಲಯದಲ್ಲಿ ಸ್ನಾತಕೋತ್ತರ ಮಟ್ಟದಲ್ಲಿ 
ಒಂದು ಸ್ವತಂತ್ರ ವಿ ವಿಷಯವ್ಕಾಗಿ ಮನೋವಿಜ್ಞಾ ನಪ್ಪಾ ್ರರಂಭವಾಗಿದ್ದ ರೂಸ ಶೋಧನೆಯ ವಿಭಾಗದಲ್ಲಿ 
ನಡೆದಿರುವ'ಪ್ರಗತಿ ಪ್ರೋತ ತ್ಲಾಹದಾಯಕವಾಗಿಬ್ಲ. ನಮ್ಮ ದೇಶದಲ್ಲಿ ಒಂದು ಸುಸಂಘಟಿತ ಸಂಶೋಧನ 
ಕಾರ್ಯಕ್ರಮ ಅಸ್ತಿತ್ವದಲ್ಲಿಲ್ಲ ದ ಫಲವಾಗಿ ಮನೋವೆ ಜ್ಞಾ ನಿಕ ಸಂಶೋಧನೆ ಒಂದು ರೀತಿಯ 
ಅವ್ಯ ವಸ್ಥಿತ ರೂಪದಲಿ ಆಗುತ್ತಿದೆ. ಆದಾಗ್ಸೂ ಸವ ಜನಿಜ್ಞಾ ನಗಳ ಇತರ ಶಾಖೆಗಳಲ್ಲಿರುವಂತೆಯೇ 
ಮನೋಗಿಜ್ಞಾ ನದಲ್ಲೂ ಸಂಶೋಧನೆಯನ್ನು "'ವ್ಯವಸ್ಥಿ ತಗೊಳಿಸಿ ಒತ್ತಾಸೆಕೊಡುವಲ್ಲಿ ಮಾರ್ಗದೆರ್ಶ ನ 
ನೀಡಲು ಐ.ಸಿ.ಎಸ್‌. ಎಸ್‌.ಆರ್‌. ಮುಂದೆ led: ವುದು ಶ್ಲಾಘನೀಯ ವಿಷಯ. ಈ ಸಂಶೋಧನೆ 


1 


೧೬ ಮಾನವಿಕ ಕರ್ಣಾಟಕ 1 


ಗಳಲ್ಲಿ ನಮ್ಮ ದೇಶದ ಇಂದಿನ ಸಾಮಾಜಿಕ-ಮಾನಸಿಕ ಆಗುಹೋಗುಗಳಿಗೆ ಹೆಚ್ಚು ಪ್ರಾಮುಖ್ಯವನ್ನು 


ಕೊಡಲಾಗುತ್ತ ದೆ. ವ್ಯಕ್ತಿತ್ತಮಾಪನಕ್ಕಾಗಿ ಸಾಧನಗಳನ್ನು ಸಿದ್ದಪಡಿಸುವ ಕಾರ್ಯದಲ್ಲಿ ನಡೆದಿರುವ 


ಪ್ರಯತ್ನಗಳೂ ನಿಕೃಷ್ಟವಾಗಿದ್ದು ಬಹಳ ಕಡಿಮೆ ಮೂಲರೂಪದವಾಗಿವೆ. ಕೆಲವು ಪಾಶ್ಚಾತ್ಯ ಪರೀಕ್ಷೆ: 


ಗಳನ್ನೇ ಅಲ್ಪಸ್ವಲ್ಪ ಬದಲಾವಣೆಗಳಿಂದ ಸಂಶೋಧನೆಯ ಉದ್ದೆ ೇಶಗಳಿಗೆ ಉಪಯೋಗಿಸಲಾಗುತ್ತಿದೆ. 
ಸ್ಥಳೀಯ ಸ್ಥಿ 'ಅಗತಿಗಳಿಗನುಗುಣವಾಗಿ ಕೆಲವು ಪರೀಕ್ಷೆಗಳನ್ನು 'ಇಂಗ್ಲಿ ಹಿನಲೂ ಕೆಲವು ಭಾರತೀಯ 
ಭಾಷೆಗಳಲ್ಲೂ ಅಳವಡಿಸಿಕೊಳ್ಳ ಲಾಗಿದೆ. ಅವುಗಳಲ್ಲಿ ಜನಪ್ರಿ ಯವಾಗಿರುವ ಪರೀಕ್ಷೆಗಳೆಂದರೆ ಕ್ಯಾಟೆಲ್‌ 
ನಿರ್ಮಿಸಿದ ೧೬ ವ್ಯಕ್ತಿತ್ವಕಾರಕ ಪರೀಕ್ಷಣ (16 P. F. Test) ಮತ್ತು 'ಐಸೆಂಕನ ಮಾಡ್‌ಸ್ಲೆ 


ವ್ಯಕ್ತಿತ್ವ ಅಂಶ ಶಮಾಲೆ (MPI ಹಾಗೂ ಐಸೆಕ್‌ ವ ವ್ಯಕ್ತಿತ್ವ ಅಂಶಮಾಲೆ (E.P.D. ಸುಪ್ರಸಿದ್ಧ 
ಕಿಂ 


ನೈದಾನಿಕ ಸಾಧನವಾದ ಮಿನೆಸೋಟ ಬಹುಮುಖೀ ವ್ಯಕ್ತಿತ್ವ ಅಂಶಮಾಲೆಯನ್ನು (MMPI) 


ಅಳವಡಿಸಿಕೊಂಡವರು ಅತಿವಿರಳ. ಇತರ ಪಾಶ್ಚಾತ್ಯ ಪರೀಕ್ಷ ಣಗಳಲ್ಲಿ ಸುಮಾರು ಹಸನ್ನೆ ರಡು, ಭಾರತೀಯ 
ಮನೋವಿಜ್ಞಾ 'ನಿಗಳಲ್ಲಿ ಆಸ ಹುಟ್ಟಿಸಿವೆ. ಆದರೂ ವ್ಯಕ್ತಿತ್ವದ ವಿವಿಧ ಹಾಗೂ ಬದಲಾಗುತ್ತಿರುವ 
ಅಂಗಾಂಶಗಳನ್ನು ಅಳೆಯಲು _ ಮನೋಮಾಪನ ಸಾಧನಗಳು ಸಾಕಷ್ಟು ಸಂಖ್ಯೆಯಲ್ಲಿ ದೊರೆಯುತ್ತಿಲ್ಲ. 
ಈ ದೇಶದಲ್ಲೇ 'ರಚಿತವಾದ ಪರೀಕ್ಷಣಗಳೆಂದು ಹೇಳಲಾದ ಕೇವಲ ಕೆಲವು, ಪಾಶ್ಚಾ ತ್ಯರ ಕಾರ್ಯದಿಂದ 
ಬೆಳಕಿಗೆ ಬಂದ ವಿಚಾರಗಳಲ್ಲೇ ತಮ್ಮ ಸಂರಚನಾ ನೆಲೆಯನ್ನು ಹೊಂದಿವೆ. ರೋಷಾಕ್‌ ಅಲ್ಲದೆ, ಇಲ್ಲಿ: 
ಬಳಕೆಯಲ್ಲಿರುವ ಇತರ ಪ್ರಕ್ಷೇಪಣ ಪ್ರವಿಧಿಗಳೆಂದರೆ (Projective techniques) ಟೆ.ಎ.ಟಿ., 
ಸಿ.ಎ.ಟಿ. ಮತ್ತು ಚಿತ್ರವ್ಯೂಘಾತ ಪರೀಕ್ಷಣಗಳು. ಇವು ಕೂಡ ಪಶ್ಚಿಮ ದೇಶಗಳಲ್ಲಿರುವ ಪರೀಕ್ಷಣಗಳ 
ರೂಪಾಂತರಗಳು, ಅಷ್ಟೆ. ಸಂಪೂರ್ಣವಾಗಿ ವ್ಯಕ್ತಿತ್ವ ಪರೀಕ್ಷ ಣಗಳ ವಿವರಣೆ ಮತ್ತು ಸಮಾಕ್ಷಿಗಳಿಗೇ 
ಮಾಸಲಾಗಿರುವ, ೧೯೭೦ರಲ್ಲಿ ಪ್ರಕಟವಾದ ಬೂರೋನ ಸಂಪುಟದಲ್ಲಿ ೫೧೩ ವ್ಯಕ್ತಿತ್ವ ಪರೀಕ್ಷಣಗಳನ್ನು 
ಪಟ್ಟಿಮಾಡಲಾಗಿದೆ. ಅವುಗಳಲ್ಲಿ ೪೧೭ ಅಪ್ರಕ್ಷೇಪಣ ಪರೀಕ್ಷ pang, ರೆ, ೯೬ ಪ್ರಕ್ಷೇಪಣ ಪರೀಕ್ಷಣ 
ಗಳು. ಈ ಸಂಖ್ಯೆಗಳೊಡನೆ ಹೋಲಿಸಿದಾಗ. ನಮ್ಮ ದೇಶದಲ್ಲಿ ದೊರೆಯುವ ವ್ಯಕ್ತಿತ್ವ ಪರೀಕ್ಷೆಗಳ 
ಸಂಖ್ಯೆ ಅತ್ಯಲ್ಪವಾಗಿ ಕಾಣುತ್ತದೆ. ಮನೋಮಾಪನ ಮಾರ್ಗವಲ್ಲದೆ, ಮತ್ತೆರಡು ಮಾರ್ಗಗಳಾದ 
ನೈದಾನಿಕ ಮತ್ತು ಪ್ರಾಯೋಗಿಕ ಮಾರ್ಗಗಳಲ್ಲೂ ವಕಿ.ತ್ವದ ವೃದ್ಧಿ ಮತ್ತು ವಿಕಾಸಗಳನ್ನು ಅರಿಯುವತ್ತ 
ಕೊಡುಗೆ ನೀಡುವಲ್ಲಿ ಯಾವ ಮುನ್ನಡೆಯೂ ಆಗಿಲ್ಲ. 


ವ್ಯಕ್ತಿತ್ವ ಕ್ಷೇತ್ರದಲ್ಲಿ ಕೇಂದ್ರಿ ಕೃತ ಸಂಶೋಧನೆಯ ಅಗತ್ಯವನ್ನು ಒತ್ತಿ ಹೇಳಬೇಕಾಗುತ್ತದೆ. 
ಏಕೆಂದರೆ, ಮನೆಯಲ್ಲಿ ತಮ್ಮ ಮಕ್ಕ ರನ್ನು ಬೆಳೆಸುವುದರಲ್ಲಿ ತರದೆತಾಯಿಗಳಿಗೂ ಶಿಕ್ಷಣದಲ್ಲಿ ನಿಜವಾದ 
ಧ್ಯೇಯವನ್ನು ಅರಿಯಲು ವಿದಾ ರಿ ವಿದ್ಯಾರ್ಥಿನಿಯರಿಗೆ ನೆರವಾಗಲು ಬೋಧಕರಿಗೂ, ರೋಗ 
ಕಾರಣ ಮತ್ತು ಚಿಕಿತ್ಸೆಯ ಮಾರ್ಗವನ್ನು ಉತ್ತಮವಾಗಿ ತಿಳಿದುಕೊಳ್ಳುವಲ್ಲಿ ಚಿಕಿತ್ಸಕರಿಗೂ, 
ಆತ್ಮವಿಶ್ವಾಸವನ್ನು ಒದಗಿಸಲೂ, ಈ ಸಂಶೆ ಟೇ ಭದ್ರವಾದ ಬುನಾದಿಯನ್ನು ಹಾಕಿಕೊಡುತ್ತದೆ. 
ವ್ಯಕ್ತಿತ್ವ ಸಂಶೋಧನೆಯಲ್ಲಿ ಮತ್ತು ಅನ್ವಯ ವಿಭಾಗಗಳೆರಡಕ್ಕೂ ಸಮಾನ ಪ್ರಾಮುಖ್ಯ ವನ್ನು 
ಕೊಡಬೇಕಾಗುತ್ತದೆ. ವ್ಯಾವಹಾರಿಕ ಉಪ ಪಯುಕ್ತ ತೆಗಾಗಿ ಸಾಧನ ಸಲಕರಣೆಗಳನ್ನು ನಿರ್ಮಿಸಲು ಅಧವಾ 
ಮಾರ್ಪಾಟು ಮಾಡಿ ಕೊಳ್ಳ ಲು ಮೂಲಸಂಶೋಧನೆಗಳು ನೆರವಾಗುತ್ತವೆ. ಮತ್ತೊ 0ದೆಡೆ, ಅನ್ವಯ 
ಕ್ಷೇತ್ರದಲ್ಲಿ ಪಡೆದ ಅನುಭವ, ಸೈದ್ಧಾಂತಿಕ ಪರಿಕಲ್ಪನೆಗಳನ್ನು ಮಾರ್ಪಾಡು ಮಾಡುವುದರಲ್ಲಿ 
ಪುನರ್ಬಲನ ಶಕ್ತಿಯಾಗಿ ಪರಿಣಮಿಸುತ್ತ ದೆ. ಇಂದು ಸಂಶೋಧನೆಯ ಅರಿವು ನಮ್ಮಲ್ಲಿ ಮೂಡಬೇಕಾದರೆ, 
ಇಳಿಮುಖವಾಗಿರುವ ಸಂಶೋಧನಗತಿಯನ್ನು ಮೇಲೆತ್ತಬೇಕಾಗಿದೆ. ವ್ಯಕ್ತಿತ್ವಮಾಪ ಪನ ಸಾಧನಗಳ 
ಅಭಾವ ಮತ್ತು, ಇಲ್ಲವೇ ಇಲ್ಲವೆನ್ನ ಲಾಗದಿದ್ದರೂ, ಅಸಮರ್ಪಕ ರೀತಿಯಲ್ಲಿರುವ, ದತ್ತಾಂಶಗಳು- 
ಇವುಗಳಿಂದ ಅನೇಕ ಅನ್ವಯಕ್ಸೇತ್ರಗಳಲ್ಲಿ ತೀವ್ರ ಮದ ಅಗತ್ಯಗಳು ಕಂಡುಬರುತ್ತಿವೆ. ಈಗ (re 
ಯುತ್ತಿರುವ ತಥ್ಮಾ ಗಳು ಬಹುವಾಗಿ ಶೈಕ್ಷಣಿಕ ಸಂಸ್ಥೆ ಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆಸಲಾ 

ಅಧ್ಯಯನಗಳಿಂದ ದೊರೆತಿವೆಯಸಷ್ಟೆ. ಆಡಳಿತ. ಸೇವೆಗಾಗಿ ಜನರನ್ನು ಆರಿಸಿಕೊಳ್ಳ ಲು ಅಥವಾ ವ್ಕಾ Ens 


ಅಸನ ಇತರ ರಾಷ್ಟ್ರೀಯ ಉದ್ದ [ಮಗಳಲ್ಲಿ ವಿವಿಧ ಹುದೆ ಗಳಿಗೆ. ಅಭ್ಯ ರ್ಥಿಗಳನ್ನು ಆಯ್ಕೆ ಮಾಡಲು, 


ee ತೆ ಗೊ ಸೆ ಪು wc ಹಟುಟ ತಳ ಇತ 


ಕ ಸ್‌ YS 


ವ್ಯಕ್ತಿತ್ವ : ಸಂಘಟನೆ ಮತ್ತು ವಿಕಾಸ ೧೭ 


ಅಷ್ಟೇಕೆ, ವಿದ್ಭುರ್ಥಿಗಳನ್ನು ಹಂಗಾಮಿ ಕೆಲಸಗಳು ಅಥವಾ ತಾಂತ್ರಿಕ ತರಬೇತಿಗಳಿಗೆ ಆಯ್ಕೆಮಾಡಲು 
ಮನೋವೈಜ್ಞಾನಿಕ ನೆರವನ್ನು ಯಾವ ಮನೋವಿಜ್ಞಾನಿಯನ್ನಾದರೂ ಕೇಳಿದರೆ, ನಮ್ಮ ದೇಶದಲ್ಲಿ 
. ಸಂಗ್ರಹಿಸಲಾದ ವಸ್ತುನಿಷ್ಠ ತಥ್ಯಾಂಶಗಳ ಅಭಾವದಿಂದಾಗಿ ತೊಂದರೆಗೊಳಗಾದಾಗ ಸಹಜವಾಗಿ ಆತ, 
ಪ್ರಸಕ್ತ ಸಮಸ್ಯೆಗೆ ಸಂಬಂಧಿಸಿದ ಪಾಶ್ಚಾತ್ಯ ಫಲಿತಾಂಶಗಳಿಗೇ ಶರಣುಹೋಗುವುದು ಅನಿವಾರ್ಯ 
ವಾಗುತ್ತದೆ. ಆದರೆ, ನಮ್ಮ ಸ್ಥಿತಿಗತಿಗಳಿಗೆ ಅವು ಅಷ್ಟಾಗಿ ಉಪಯುಕ್ತವಾಗದಿರಬಹುದು. ಇದೊಂದು 
ನ್ಯೂನತೆ. ನಮ್ಮ ದೇಶದಲ್ಲಿರುವ ಸಂಸ್ಥೆಗಳು, ಮನೋವೈಜ್ಞಾನಿಕ ನೆರವನ್ನು ಕೇಳಿದಾಗ, ಅದನ್ನು 
ಪರಿಣಾಮಕಾರಿಯಾಗಿ ನೀಡಬೇಕಾದರೆ ಈ ನ್ಯೂನತೆಯನ್ನು ಸರಿಪಡಿಸಲೇಬೇಕು. ನಮ್ಮ ದೇಶದಂಥ 
ಅಭಿವೃದ್ದಿ ಹೊಂದುತ್ತಿರುವ ರಾಷ್ಟ್ರದ ಸವಾಲುಗಳನ್ನು ಎದುರಿಸಲು ಆನ್ವಯಿಕ ಸಂಶೋಧನೆಯ 
(Applied research) ಅಗತ್ಯವನ್ನು ಒತ್ತಿಹೇಳಲಾಗುತ್ತಿದೆ. ಆದರೆ ಕೇಳಿಕೆಗಳನ್ನೂ ಸಮರ್ಥ 
ವಾಗಿ ಎದುರಿಸುವ ಸಲುವಾಗಿ ಈಗಿನ ಸಂಶೋಧನೆಯ ಗತಿಯನ್ನು ತ್ವರಿತಗೊಳಿಸಿ, ಸಮಸ್ತ ವ್ಯವಸ್ಥೆ 
ಯನ್ನು ಸಜ್ಜುಗೊಳಿಸದಿದ್ದರೆ, ಪರಿಣಾಮಕಾರಿಯಾದ ಸೇವೆಯನ್ನು ಸಲ್ಲಿಸುವುದು, ಅಸಾಧ್ಯವಾಗುತದೆ. 


ಕ ಮನುಷ್ಯನ ಮನಸ್ಸಿನ ಸ್ವಭಾವ ಮತ್ತು ವ್ಯಾಪಾರಗಳಿಗೆ ಸಂಬಂಧಿಸಿದಂತೆ ಪ್ರಾಚೀನ ಭಾರತೀಯ 

- | ಬರವಣಿಗೆಗಳು ಸಂಪದ್ಭರಿತವಾದ ಒಳನೋಟಗಳಿಂದ ತುಂಬಿವೆ. ಆದಾಗ್ಗೂ, ಆಧುನಿಕ ಮನೋ 
ವೈಜ್ಞಾನಿಕ ಸಂಶೋಧನೆ ಅವುಗಳ ಪ್ರಯೋಜನವನ್ನು ಪಡೆದುಕೊಂಡಿಲ್ಲ. ಮನುಷ್ಯನ ವರ್ತನೆಯ: 
ಅಧ್ಯಯನಕ್ಕಾಗಿ ಪಾಶ್ಚಾತ್ಯರ ಪರಿಕಲ್ಪನೆ ಸಿದ್ಧಾಂತಗಳು ಮತ್ತು ಸಂಶೋಧನೆಯ ಮಾದರಿ 
ಗಳನ್ನೇ, ವಿವೇಚನೆಯಿಲ್ಲದೆ, ನಮ್ಮ ದೇಶದಲ್ಲಿ ಸ್ವೀಕರಿಸಲಾಗುತ್ತಿದೆ. ಸ್ಥಳೀಯ ಜನರ ವರ್ತನೆಯನ್ನು 
ತಿಳಿದುಕೊಳ್ಳು ಶವುದರಲ್ಲಿ ಪರದೇಶೀಯ ಮಾದರಿಗಳ (exotic models) ಉಪಯೋಗದ 
ಮಿತಿ ಎಷ್ಟೆ ೦ಬುದನ್ನು ಅಂತರ ಸಂಸ್ಕೃತಿ ವೃತ್ಕಾಸಗಳ ಬಗ್ಗೆ ನಡೆಸಲಾಗಿರುವ ಅಧ್ಯಯನಗಳು ಸೂಚಿಸು 
“ತ್ತವೆ. ಒಂದು ಸಂಸ್ಕೃತಿಯಲ್ಲಿ ಕಂಡುಬರುವ ಪರಿವರ್ತನೆಗಳಿಗೆ ಅನುಸಾರವಾಗಿ ಪರಿಕಲ್ಪನೆ 
ತಮ್ಮ ಒಳ ಅರ್ಥದಲ್ಲಿ ವ್ಯತ್ಯಾಸವಾಗಬಹುದು. ಆದ್ದ ರಿಂದಲೇ ಮನುಷ್ಯನ ವ್ಯಕ್ತಿತ್ವವನ್ನು ನಿರೂಪಿಸು, 
ವಲ್ಲಿ. ಸಾಂಸ್ಕೃತಿಕ ಮೂಲಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ಸಿದ್ಧಾ ೦ತಗಳು ಮತ್ತು ಪ್ರವಿಧಿ 
ಗಳನ್ನು ಬೆಳೆಸುವ ಅಗತ್ಯವಿದೆ. 


ಇಂದು ವ್ಯಕ್ತಿತ್ವದ ಬಗ್ಗೆ ನಡೆಯುತ್ತಿರುವ ಸಂಶೋಧನೆ, ಸೈದ್ಧಾಂತೀಕರಣಕ್ಕೆ ಸಂಬಂಧಿಸಿದಂತೆ 
ಯುವ ಭರವಸೆಯ ಸೂಚನೆ ಕಂಡುಬರುತ್ತಿಲ್ಲವಲ್ಲದೆ ಮನೋವೈಜ್ಞಾನಿಕ ಜ್ಞಾನದ ಊರ್ಧ್ವ 
ಮುಖ ಬೆಳವಣಿಗೆಗೆ ಸಂಬಂಧಿಸಿದಂತೆ ಭೇದಿಸಿಕೊಂಡು ಮುನ್ನುಗ್ಗುವ ಸೂಚನೆಯೂ ಅದರಲ್ಲಿ ಕಂಡು 
ಬರುತ್ತಿಲ್ಲ. ಆದಾಗ್ಕೂ ಮನುಷ್ಯನ ಸ್ವಭಾವ ಮತ್ತು ವಿಕಾಸಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ 
ಭಾರತೀಯ ಕೊಡುಗೆಯಾಗಬಲ್ಲಂಥ ಒಂದು ವೈಜ್ಞಾನಿಕ ಜ್ಞಾನಭಂಡಾರವನ್ನೇ ನಿರ್ಮಿಸಲು ನಮಗೆ 
ಸಾಧ್ಯವಾಗಬೇಕು. ಪರಿಶೀಲನಸಾಧ್ಯವಾದ ಪ್ರಾಕ್ಕಲ್ಪನೆಗಳನ್ನು ರೂಪಿಸಿ ಅವುಗಳನ್ನು ವೈಜ್ಞಾನಿಕವಾಗಿ 
ಪರಿಶೀಲಿಸಲು ಸಾಧ್ಯವಾಗುವಂತೆ ನಮಗೆ ನೆರವಾಗುವ ವಿಚಾರಗಳನ್ನು, ಪ್ರಾಚೀನ ಭಾರತೀಯ ಗ್ರಂಥಗಳ 
ಆಳವಾದ ಅಧ್ಯಯನದಿಂದ ಹೊರದೆಗೆಯಲು ಸಾಧ್ಯ. ಉದಾಹರಣೆಗೆ. ಇತ್ತೀಚೆಗೆ ಕೆಲವು ಯೋಗಿಗಳು 
“ಧ್ಯಾನ' ಮತ್ತು “ಸಮಾಧಿ' ಅವಸ್ಥೆ ಯಲ್ಲಿದ್ದಾಗ ಅವರಲ್ಲಿ ನಡೆಯುತ್ತಿದ್ದ ಶಾರೀರಿಕ ಕ್ರಿಯೆಗಳನ್ನು 
"ಮಸ್ತಿಷ್ಯವಿದ್ಯುದಲೆ ಮಾಪನ' (electro encephalography) ವಿಧಾನದಿಂದ ಕಂಡು ಹಿಡಿಯಲು 
ಕೆಲವು ವಿಜ್ಞಾನಿಗಳು ಮಾಡಿದ ಪ್ರಯತ್ನವನ್ನು ಇಲ್ಲಿ ಪ್ರಸ್ತಾಪಿಸಬಹುದು. (೨೦,೪೮೯-೫೦೭). 
ಪತೆಂಜಲಿಯ ಪ್ರಕಾರ ಯೋಗದಲ್ಲಿ ಅವರೋಧ (1nhibition) ತತ್ತ ಅಡಕವಾಗಿದೆ. ಆಧುನಿಕ 
ಅವರೋಧ ಸಿದ್ಧಾ ೦ತದ ಬೆಳಕಿನಲ್ಲಿ ಹಾಗೂ ಅವರೋಧ ಪ್ರಕ್ರಿಯೆಯ ವಿವಿಧ ಹಂತಗಳಲ್ಲಿ ಪ್ರಭಾವ 
ಬೀರುವ ಕಾರಕಗಳ ಜ್ಞಾನದ ಬೆಳಕಿನಲ್ಲಿ ಮನೋವೈಜ್ಞಾನಿಕ ಮತ್ತು ತಂತುದ್ಧೆ ಹಿಕ (Neuro- 
Physiological) ಕೋನಗಳಿಂದ ಆ ತತ್ತ್ವವನ್ನು ಪರಿಶೀಲಿಸಲು ಸಾಧ್ಯವಾಗುತ್ತದೆ. ಒಂದು ವೇಳೆ 
ಯಾವುದೇ ಧಾರ್ಮಿಕ ಒಲವೂ ಇಲ್ಲದೆ, ಯೋಗದ ವಿವಿಧ ವಿಭಾಗಗಳ ಒಂದು ಮನೋವೈಜ್ಞಾನಿಕ 
ಅಧ್ಯಯನವನ್ನು ಯಾರಾದರೂ ಸಡೆಸುವುಧಾದರೆ, ವ್ಯಕ್ತಿಯ ಪರಮ ವಿಕಾಸಕ್ಕಾಗಿರುವ ಅಂತಃಸತ್ವಗಳ 


pal 
ತ್ನ 


೧೮ , ... ಮಾನವಿಕ ಕರ್ಣಾಟಕ | 1 


ಬಗ್ಗೆ ಅಂಥ ಅಧ್ಯಯನ ಬಹುಶಃ ಬೆಳಕು ಚೆಲ್ಲಬಲ್ಲದು. ಉಪನಿಷತ್ತುಗಳು, ಗೀತೆ ಮತ್ತು ಇತರ ಪ್ರಾಚೀನ 
ಭಾರತೀಯ ಕೃತಿಗಳಲ್ಲಿ ವಿಪುಲವಾಗಿರುವ ಸೂಸು." ವ್ಯಾವಹಾರಿಕ (empirical ಅಧ್ಯಯನ 
ಗಳಿಗೆ ಒಳಪಡಿಸಲು ಮೇಲೆ ಹೇಳಿದಂಥ ಪ್ರಯತ್ನಗಳನ್ನು ಮಾಡಬಹುದು. 


ಮದ್ದುಗಳ ಪ್ರಭಾವಕ್ಕೆ ಒಳಗಾದಾಗಲೂ ಸಂಮೋಹನೆ, ನಿದ್ರೆ, ಧ್ಯಾನ ಮತ್ತು ಸಮಾಧಿಗಳ ' 


ಅವಸ್ಥೆ ಗಳಲ್ಲಿದ್ದಾ ಗಲೂ ಚೇತನಸ್ವಿ ತಿಗಳಲ್ಲಿ ಉಂಟಾಗುವ ಅವಸ್ಥಾ ೦ತರಗಳ ಮೇಲೆ ಅಧ್ಯಯನ ನಡೆಸಲು 
ಇಂದು ಕಂಡುಬರುತ್ತಿರ ರುವ ಆಸ ಸಕ್ತಿ ಯು ವ್ಯಕ್ತಿತ್ವವನ್ನು ಅರ್ಥಮಾಡಿಕೊಳ್ಳು ವುದರಲ್ಲಿಯೂ ಮಹತ್ವ 
ಪೂರ್ಣವಾದ್ದು. ಬದಲಾದ ಪ್ರಬುದ್ಧ ಜೇತನಾವಸ್ಕ ಗಳಿಗೆ ಕಾರಣವಾದ ಕಾರಕಗಳನ್ನೂ ಆ ಅವಸ್ಥೆ ಗಳನ್ನೂ 
ಅನುಸರಿಸಿ ಆಗುವ ಶಾರೀರಿಕ ಮತ್ತು ಮಾನಸಿಕ ಬದಲಾವಣೆಗಳು ಹಾಗೂ ಅವುಗಳಲ್ಲಿ ಹೆಲವುಗಳೆ 
ನಡುವೆ ಸಾಮಾನ್ಯವಾಗಿ ಕಂಡುಬರುವ ಮೂಲ ಸ ಕ್ಷಣಗಳನ್ನೂ ಕಂಡುಹಿಡಿಯುವುದು ಉಪಯುಕ್ತ 
ವಾದ್ದು. ಉಪನಿಷತ್ತುಗಳೊಂದರಲ್ಲಿ ವಿವರಿಸಿರುವ ನಾಲ್ಕು ಚೇತನಾವಸ್ಥೆ ಗಳ (ಜಾಗೈತ, ಸ್ವಪ್ನ, ಸುಷುಪ್ತಿ 
ಮತ್ತು. ತುರೀಯ) (೧೯,೧೬೬-೧೭೧) ಬೆಳಕಿನಲ್ಲಿ ಅಂಥ ಅಧ್ಯ ಯನಗಳು ನಡೆದರೆ, ಅವುಗಳಿಂದ ದೊರೆತ 
ಫಲಿತಾಂಶಗಳ ವಿಶ್ಲೇಷಣೆ ನಮ್ಮ ಜ್ಞಾನಸ ೦ಪತ್ತ ನ್ನು ಸಮೃದ್ಧಗೊಳಿಸಬಲ್ಲದಲ್ಲದೆ, ಬದಲಾಗುವ 
ಚೇತನಾವಸ್ಥೆಗಳ ಫೈಜತೆಯ ಬಗ್ಗೆ ಹೆಚ್ಚು ಬೆಳಕನ್ನು ಚೆಲ್ಲಲು ಮುಂದಿನ” ಸಂಶೋಧನೆಗಳನ್ನು 
ಪ್ರಚೋದಿಸಲೂಬಹುದು. 


1 


K 


ಅತೀಂದ್ರಿಯಜ್ಞಾನ (£.$.P.) ಮತ್ತು ಮನೋವಸ್ಸುಸಂಪರ್ಕಗಳಿಗೆ (Psycho-ki- 


ಗೀsis) ಸಂಬಂಧಿಸಿದಂತೆ ಅತಿಮನೋವಿಜ್ಞಾನದಲ್ಲಿ (Parapsychology) ಆಗುತ್ತಿರುವ ಸಂಶೋ 
ಧನೆಗಳು, ವಿದ್ಯಾತ್ಮಕ (0೩601310) ಹಾಗೂ ಉಪಯೋಗಾತ್ಮಕ (Utilitarian) ದೃಷ್ಟಿ 
ಕೋನಗಳಿಂದ ನೋಡಿದಾಗ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಗಮನವನ್ನು ಸೆಳೆಯುತ್ತಿರುವುದು ಕಂಡು 
ಬರುತ್ತಿದೆ. ಅತಿಮನೋವಿಜ್ಞಾನ ಇತರ ವಿಜ್ಞಾನಗಳೊಂದಿಗೆ ಸ ಸರಿಸಾಟಿಯಾಗಿ ನಿಲ್ಲಬಲ್ಲಂಥ ಜ್ಞಾನ 
ವಿಷಯವೆಂಬುದಾಗಿ ಹಿಂದೆ ಸ್ವೀಕೃತವಾಗಿರಲಿಲ್ಲ. ಅತಿಸಾಮಾನ್ಕ ಘಟನೆಗಳ (Supernormal 
1160707078) ಸಂಶೋಧನೆಯಲ್ಲಿ ವೈಜ್ಞಾನಿಕ ವಿಧಿಗಳನ್ನು ಬಳಸುವುದರಲ್ಲಿ ಕೆಲವು ಅತಿ-ಮನೋ 
ವಿಜ್ಞಾನಿಗಳು ಮಾಡಿದ ಸತತಪ್ರಯತ್ನಗಳ ಫಲವಾಗಿ ಇಂದು ಈ ಜ್ಞಾನವಿಷಯ ವೈಜ್ಞಾನಿಕ ಮಾನ್ಯತೆ 
ಪಡೆಯಲು ಸಾಧ್ಯವಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ವೈಜ್ಞಾನಿಕ ಸಮುದಾಯವನ್ನು 
ಪ್ರತಿನಿಧಿಸುವ ಸಂಸ್ಥೆ ಯಾದ, ಮುಂದುವರಿದ ವಿಜ್ಞಾನಕ್ಕಾಗಿರುವ ಅಮೆರಿಕನ್‌ ಸಂಘ (American 
Association for Advanced 5010000), 1969ರಲ್ಲಿ ಅತಿಮನೋವೈಜ್ಞಾನಿಕ ಸಂಘಕ್ಕೆ 
(Parapsychology Association) ಪೂರ್ಣ ಸದಸ್ಯತ್ವವನ್ನು ನೀಡಿ ತನ್ನ ಅಂಗಸಂಸ್ಥೆ 
ಯನ್ನಾಗಿ ಮಾಡಿಕೊಂಡಿತು." ಈಗ ಅತಿಮಃ ನೋವಿದ್ದಾ ನದಲ್ಲಿ "ಹೆಚ್ಚು ಹೆಚ್ಚು ಜನರು ಅಭಿರುಚಿ 
ತೋರಿಸುತ್ತಿದ್ದಾರೆಯಲ್ಲದೆ, ಕಾಲಕಳೆದಂತೆ ಈ, ಕ್ಷೇತ್ರದ ದಲ್ಲಿ ಆಗಬಹುದಾದ ಸಂಶೋಧನೆಗಳು 
ಆಧುನಿಕ ಮನೆ ನೋವಿಜ್ಞಾ ನದ ಸಂಕಲ್ಪನಾತ್ಮಕ ಸಂರಚನೆಯನ್ನು (Conceptual Structure) 
ಪರಿಷ್ಯರಿಸುವಲ್ಲಿ ಪರಿಗಣನೀಯವಾದ ಹ ಬೀರಬಹುದು. ಪ್ರಾಚೀನ ಭಾರತೀಯರ 
ಬರವಣಿಗೆಗಳವಿಯೇ ಕಂಡುಬರುವಂತೆ, ಅತೀಂದ್ರಿಯ ಘಟನೆಗಳ ಪ್ರಜ್ಞೆ ಅವರಿಗೆ ಪೂರ್ಣರೂಪ 
ದಲ್ಲಿದ್ದಂತೆ ಕಾಣುತ್ತದೆ. ಆದರೆ, ತಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅವು ತೊಡಕುಗಳಾಗಿ ಪರಿಣಮಿಸಿ 
ದ್ದರಿಂದ ಅವುಗಳಿಗೆ ಅಷ್ಟಾಗಿ ಅವರು ಪ್ರಾಮುಖ್ಯ ಕೊಡಲಿಲ್ಲ. ಪ್ರಮುಖವಾಗಿ ವ್ಯಕ್ತಿತ ಕ್ಷೇತ್ರದಲ್ಲಿ 
ದೊರೆತಿರುವ ಕೆಲವು ಆಧುನಿಕ ಮನೋವೈ ಜ್ಞಾನಿಕ ಫಲಿತಾಂಎಗಳು ಹಾಗೂ ಪಾ ಚೀನ ಭಾರತೀಯ 
ಪರಿಕಲ್ಪನೆಗಳ ನಡುವೆ ನಿಕಟ ಸಾದೃಶ್ಯವಿರುವುದನ್ನು ಪಂಡಿತರು ಗಮನಿಸಿದ್ದಾರೆ (೧೦ ಮತ್ತು ೧೧). 
ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ದೇಶದಲ್ಲೇ ನಡೆದಿರುವ ಸ ಸ್ವಲ್ಪ ಕಾರ್ಯ ಬೆಳಗೆ ಬಂದಿದೆ. ಆದರೆ, 
ಪ್ರಾಚೀನ ಕೃತಿಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡುವುದರಿಂದ, ಒಂದಕ್ಕಿ ಂತ ಹೆಚ್ಚು 
ಕ್ಷೇತ್ರಗಳು ಬೆಳಕಿಗೆ ಬರಬಹುದು. ಅಲ್ಲಿ ವಿವಿಧ ದೃಷ್ಟಿಕೊ:ನಗಳಕ್ಲಿ ಸಂಪರ್ಕ ವಿರಬಹುದಲ್ಲದೆ 
ಅದೇ ಸಮಯದಲ್ಲಿ ಇತರ ಅನೇಕ ವಿಚಾರಗಳನ್ನೂ ಪ್ರಕಟಪಡಿಸಬಹುದು. ಅಂತಹ ವಿಚಾರಗಳ 


ರ ಟ್‌ ಲ್ಸ ಘಟ ್ಮ್ಮಾ ಕ್‌ ್ಯೂ್‌್‌್ಸ್‌್ಸ 


2 «1 


ವ್ಯಕ್ತಿತ್ವ : ಸಂಘಟನೆ ಮತ್ತು ವಿಕಾಸ ೧೯ 
ಮೇಲೆ ಆನುಭವಿಕ (670110೩1) ಪರಿಶೀಲನೆ ನಡೆಸಿದಾಗ ದೊರೆಯುವ ಫಲಿತಾಂಶ ಮಾನವ 
ವರ್ತನೆಯನ್ನು ಅರ್ಥಮಾಡಿಕೊಳ್ಳುವಲ್ಲಿ ಮತ್ತು ಅದರ ಮುನ್ಸೂಚನೆ ಕೊಡುವಲ್ಲಿ, ಈಗಿರುವ ಜ್ಞಾನ 
ಭಂಡಾರವನ್ನು ಹೆಚ್ಚು ಸಮೃದ್ಧಗೊಳಿಸಬಹುದು. 


ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಸಂಶೋಧನೆಗಳಿಗೆ ಆದ್ಯಪ್ರಾಮುಖ್ಯ ಇರಲೇಬೇಕು. ಮನುಷ್ಯನನ್ನು 
ಅರ್ಥಮಾಡಿಕೊಳ ಸ ಲೋಸ್ಕರ ಕೇವಲ ತನ್ನ ಪರಿಣತಿಯ ಸಂಕುಚಿತ ಶಾಖೆಗೇ ಅಂಟಿಕೊಳ್ಳುವುದಕ್ಕೆ 
ಬದಲಾಗಿ, ಸಂಶೋಧಕ ತನ್ನ ಬಲೆಯನ್ನು ವಿಸ್ತಾರವಾಗಿ ಹರಡಿ, ವಿವಿಧ ಜ್ಞಾನಶಾಖೆಗಳಿಂದ ವಿಚಾರ 
ಗಳನ್ನು ಸಂಗ್ರಹಿಸಬೇಕಾಗುತ್ತದೆ. ಇಂದು ಮಾನವ ತನ್ನ ತಾಂತ್ರಿಕ ಕೌಶಲಗಳು ಮತ್ತು ಪ್ರಕೃತಿಯ 


ಮೇಲೆ ತನಗಿರುವ ಜ್ಞಾನ ಮತ್ತು ನಿಯಂತ್ರಣಗಳನ್ನು, ಆತ್ಮವಿನಾಶಕ್ಕೆ (self—annihilation) 


ಕಾರಣವಾಗುವಷ್ಟರ ಮಟ್ಟಿಗೆ ಸಂಪಾದಿಸಿಕೊಂಡಿದ್ದಾನೆ. ಆದರೆ, ಇದಕ್ಕೆ ಸರಿಸಮನಾಗಿ ಆತ್ಮಕಲ್ಮಾಣ 
ವನ್ನು ಸಾಧಿಸಲೋಸ್ಕರವಾಗಿಯೇ ಮಾನವಸ್ತ್ವಭಾವವನ್ನು ಅರಿತುಕೊಳ್ಳಲು ಮತ್ತು ನಿಯಂತ್ರಿಸಲು 
ಸಾಧ್ಯವಾಗುವಷ್ಟು, ನಮ್ಮ ಜ್ಞಾನದಲ್ಲಿ ಪ್ರಗತಿಯಾಗದಿರುವುದು ಶೋಚನೀಯ ವಿಷಯ. ಆದ್ದರಿಂದ 
ಒಂದು ಸುರಕ್ಷಿತವಾದ ಜಗತ್ತಿನಲ್ಲಿ ತನ್ನ ಅಂತಃಸತ್ವಗಳ ಪರಿಪೂರ್ಣ ಸಾಕ್ಷಾತ್ಕಾರವನ್ನು ಪಡೆಯುವತ್ತ 
ಮನುಷ್ಯ ವೃದ್ಧಿ ಮತ್ತು ವಿಕಾಸಗಳನ್ನು ಪಡೆಯುವುದಕ್ಕೆ ನೆರವಾಗಲು ಮನುಷ್ಯನ ವೈಜ್ಞಾನಿಕ 
ಅಧ್ಯಯನವನ್ನು ನಡೆಸುವುದರಲ್ಲಿ ನಿರತರಾಗಿರುವವರ ಮೇಲೆ ಈ ಮಹಾಹೊಣೆಗಾರಿಕೆ ಬಿದ್ದಿದೆ. 


(ಅನುವಾದ : ಎ. ಎಸ್‌. ಧರಣೇಂದ್ರಯ್ಯ) 


ಚಿಕ್ಕ ವಯಸ್ಸಿನಲ್ಲೇ, ಅಂದರೆ ಸಾಮಾನ್ಯವಾಗಿ ಐದು ವರ್ಷದ ಹೊತ್ತಿಗೆ ಪ್ರತಿಯೊಂದು ಮಗುವೂ 
ಸುಮಾರು ಖಾಯಂ ಆದ ಜೀವನವಿಧಾನವನ್ನು ನಿರೂಪಿಸಿಕೊಳ್ಳುತ್ತದೆ. ಇದರ ಉದ್ದೇಶ ಕೀಳರಿಮೆ 
ಯನ್ನು ಹೋಗಲಾಡಿಸಿಕೊಂಡು ಬದುಕಿನ ಮೂರು ಕ್ಷೇತ್ರಗಳಾದ ಸಾಮಾಜಿಕ ಹೊಂದಾಣಿಕೆ, ವ್ಯಕ್ತಿ 
ಮತ್ತು ಪ್ರೀತಿಯಲ್ಲಿ ಜಯ ಸಾಧಿಸುವುದೇ. ಸಾಮಾನ್ಯ ಜನರು ಜೀವನದ ಮುಖ್ಯ ಕೆಲಸಕ್ಕೆ ಪರಿಣಾಮ 
ಕಾರಿಯಾಗಿ ಮತ್ತು ಸಮಾಜಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಹೊಂದಿಕೊಳ್ಳಲೂ ನೆರವಾಗುವ 
ಜೀವನೋದ್ದೇಶಗಳನ್ನು ಆರಿಸಿಕೊಳ್ಳುತ್ತಾರೆ; ಒಮ್ಮೊಮ್ಮೆ ಉಂಟಾಗಬಹುದಾದ ಸೋಲನ್ನು ಅವರು 
ಅಲಕ್ಷಿಸುತ್ತಾರೆ. ಅವರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ತಾಯಿಯೊಡನೆ ಅನುಕೂಲಕರವಾದ ಸಂಬಂಧ ಪಡೆದದ್ದ ರ 
ಫಲವಾಗಿ ಸರಿಯಾಗಿ ರೂಪುಗೊಂಡ ಸಾಮಾಜಿಕ ಪ್ರಜ್ಞೆ ಇದ್ದು ಇದರಿಂದ ಅವರು ಸಹಕಾರಭಾವ 
ದವರು, ನೆರವಾಗುವ ಸ್ನೇಹಿತರು, ಒಳ್ಳೆಯ ಕೆಲಸಗಾರರು ಮತ್ತು ಒಳ್ಳೆ ಸಯ ದಂಪತಿಗಳು ಆಗುವುದು 
ಸಾಧ್ಯವಾಗುತ್ತದೆ. ದೈಹಿಕ ನ್ಯೂನತೆ ಮತ್ತು ಹೆಚ್ಚಿನ ಸಾಧನೆಗಳಿಗೆ ಪ್ರಚೋದಿಸುತ್ತವೆ. ದೌರ್ಬಲ್ಯಕ್ಕೆ 
ಪ್ರತಿಕ್ಷಿಯೆಯಾಗಿ ಹಿರಿಮೆಯನ್ನು ಸಾಧಿಸಲಾಗುತ್ತದೆ. ಇದಕ್ಕೆ ಒಳ್ಳೆಯ ಉದಾಹರಣೆಗಳೆಂದರೆ 
ಪೋಲಿಯೋ ರೋಗದಿಂದ ಕುಂಟನಾಗಿದ್ದರೂ ಅಮೆರಿಕದ ಅಧ್ಯಕ್ಷನಾದ ಫ್ರ್ರೂಂಕ್ಲಿನ್‌ ಡಿ. ರೂಸ್‌ವೆಲ್ಟ್‌ 
ಮತ್ತು ಕಿವುಡಾದ ಮೇಲೂ ಉತ್ತಮ ಸಂಗೀತಗಾರನಾಗಿಯೇ ಉಳಿದ ಬೇರೋವೆನ್‌. ಕ 


ಜೇಮ್ಸ್‌ ಡಿ, ಪೇಜ್‌: 


/ ನಾ 


1 ಅಪಸಾಮಾನ್ಯ ಮನೋವಿಜ್ಞಾನ (ಅನುವಾದ: ಎಮ್‌. ಎನ್‌. ಹೆಗೆ), ಕನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ೧೯೭೧, ಪು. ೨೬೪. pa 


8 § Shek 
p Fd A K ಕಲ್‌ 
ಚಲ್‌ ಸಚ 


ai 

nN ಣಿ 
| i 

ನ 

ಟ್ರಿ 

| 

ಕ 


ಡಾ. ಪಿ. ಗುರುರಾಜ ಭಟ್‌ 


ದಕ್ಷಿಣ ಕನ್ನ 


ಡದ ಶಿಲ್ಪಸಂಪತ್ತು 


ದಕ್ಷಿಣ ಕನ್ನಡ ಜಿಲ್ಲೆಯ ಶಿಲ್ಪಗಳನ್ನು ಸೂಕ್ಷ್ಮವಾಗಿ ಹಾಗೂ ಜಾಗ್ರತವಾಗಿ ಮತ್ತು ಸಂಶೋಧನಾದೃಷ್ಟಿ 
ಯಿಂದ ಪರಿಶೀಲಿಸಬೇಕಾಗಿದೆ. 


ಶಿಲ್ಪಶಾಸ್ತ್ರ ಮತ್ತು ಪ್ರತಿಮೆಗಳ ಅಭ್ಯಾಸದ ದೃಷ್ಟಿಯಿಂದ ಚರಿತ್ರೆಯಲ್ಲಿ ಒಂದು ಶಾಶ್ವತಸ್ಥಾನ 
ವನ್ನು ಗಳಿಸಿದ ಮತ್ತು ಪ್ರಸಿದ್ಧವಾದ ಕೆಲವು ಪ್ರತಿಮೆಗಳ ಕುರಿತಾಗಿ ಕೆಳಗೆ ಹೇಳಲಾಗಿದೆ: 


ಲೋಕೇಶ್ವರ, ಮಂಜುನಾಥ ದೇವಾಲಯ, ಕದ್ರಿ, ಮಂಗಳೂರು : ಇದು ೧೫೦ ಸೆಂಮೀ. 
ಎತ್ತರದ ಉತ್ತಮ ತರದ ಕಂಚಿನ ವಿಗ್ರಹವೆಂದು ಹೇಳಬಹುದು. ಈ ವಿಗ್ರಹ ಪರ್ಯಂಕಾಸನದಲ್ಲಿದ್ದು 

ರು ಮುಖಗಳಿಂದ ಕೂಡಿ, ಕೌತುಕವನ್ನು ಕೆರಳಿಸುವಂತಿದೆ. ವಿಗ್ರಹದ ಪಾದಪೀಠದ ಬಳಿ 
ಕ್ರಿ.ಶ. ೯೬೮ರದೆಂದು ನಮೂದಿಸಲಾದ ಒಂದು ಶಾಸನವಿದೆ. ಆಳುಪರಸನಾದ ಕುಂದವರ್ಮರಸ 
“ಕದರಿತ ವಿಹಾರ'ದಲ್ಲಿ ಅದನ್ನು ೯೬೮ರಲ್ಲಿ ಪ್ರತಿಷ್ಠಾಪಿಸಿದನೆಂದು ಆ ಶಾಸನದಿಂದ ತಿಳಿದುಬರುತ್ತದೆ. 
ನಾಥಪಂಥದ ತತ್ತ್ವದ ಪ್ರಕಾರ ಆ ವಿಗ್ರಹ ಶಿವನನ್ನು ಪ್ರತಿನಿಧಿಸುತ್ತದೆ. ಭಾರತದ ಅತಿಶ್ರೇಷ್ಠ ಪಂಚ 
ಲೋಹದ ಮೂರ್ತಿ ಇದೆಂದು ತಿಳಿಯಬಹುದು. 

ಕರಣಿಕ ಮುಖ್ಯಪ್ರಾಣ, ಮುಖ್ಯಪ್ರಾಣ ದೇವಾಲಯ, ಕಾರ್‌ ಸ್ಟ್ರೀಟ್‌, ಮಂಗಳೂರು: ಕಂಚಿನಿಂದ 
ರಚಿತವಾದ ಈ ವಿಗ್ರಹದ ಎತ್ತರ ೯೦ ಸೆಂಮೀ. ಇದು ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮ ಪಂಚಲೋಹದ 
ಆಂಜನೇಯ (ಮುಖ್ಯಪ್ರಾಣ) ವಿಗ್ರಹವೆನ್ನಲಾಗಿದೆ. ಇದು. ವಿಜಯನಗರ ರಾಜರ ಆಳ್ವಿಕೆಯ ಕಾಲದ 
ಆದಿಯಲ್ಲಿ ವಿಜಯನಗರ ಚಕ್ರಾಧಿಪತ್ಯಕ್ಕೆ ಸಂಬಂಧಿಸಿದ ಒಬ್ಬ . ಕರಣಿಕನಿಂದ ಸ್ಟಾ ಪಿತವಾಗಿರಬೇಕು. 
ಈ ವಿಗ್ರಹ ಅತ್ಯಂತ ಪ್ರಕಾಶಮಾನವಾಗಿ ಹೊಗಳತಕ್ಕ ಓಜಸ್ಸಿನಿಂದ. ಕೂಡಿದುದಾಗಿದೆ. 


ಮಹಿಷಾಸುರ ಮರ್ದಿನಿ, ಸೇನೇಶ್ವರ, ಬೈಂದೂರು : ಈ ವಿಗ್ರಹ ದಕ್ಷಿಣ ಕನ್ನಡ ಜಿಲ್ಲೆಯ 
ಕುಂದಾಪುರ ತಾಲೂಕಿನ ಬೈಂದೂರಿನ ಸೇನೇಶ್ವರ ದೇವಾಲಯದ ನವರಂಗದಲ್ಲಿದೆ. ಮಾರ್ದವತ್ವ 
ಮತ್ತು ಕುಶಲತೆಗಳ ದೃಷ್ಟಿಯಿಂದ ಇದು ಕರ್ನಾಟಕದಲ್ಲೇ ಈ ಬಗೆಯ. ಅತ್ಯುತ್ತಮ ವಿಗ್ರಹವೆಂದು 
p ಎ ನ್‌ 
ಪರಿಗಣಿಸಬಹುದಾಗಿದೆ. ಈ ವಿಗ್ರಹ ಒಂದು ಮೀಟರ್‌ ಎತ್ತರವಿದೆ. ಮೃದುವಾದ ಕಪ್ಪು ಉಬ್ಬು 


pd ೦೪ ತ್‌ಾ 

ಲಾಗಿದೆ. ಈ ವಿಗ್ರಹ ಕಲ್ಯಾಣದ ಚಾಳುಕೃರ ಕಾಲದ ಶಿಲ್ಪಕಲೆಯನ್ನು ಪ್ರತಿನಿಧಿಸುತ್ತದೆ. 

ಮಂಗಳಾದೇವಿ, ಮಂಗಳಾದೇವಿ ದೇವಾಲಯ, ಮಂಗಳೂರು: ಮಂಗಳೂರಿನ ಮಂಗಳಾದೇವಿ 

ದೇವಾಲಯದ ಮಂಗಳಾದೇವಿ ವಿಗ್ರಹ ಕರ್ನಾಟಕದ ಮೊತ್ತಮೊದಲಿನ ಹಿಂದೂ ವಿಗ್ರಹವೆಂದು 

ಪರಿಗಣಿಸಬಹುದು. ಇದು ಶಿರಸ್ಸು, ಎದೆ ಮತ್ತು ಎರಡು ಬಾಹುಗಳಿಂದ ಮಾತ್ರ ಸೇರಿಕೊಂಡಿದೆ. 
ಇದು ಗೌರಿ ದೇವಿಯನ್ನು ಹೋಲುವಂತಿದೆ. 


ಅತ್ರ ಮಾನವಿಕ ಕರ್ಣಾಟಕ 


ಆದಿತ್ಯ, ಕುಂಭಾಶಿ: ಸಂಪೂರ್ಣ ಜೀರ್ಣಾವಸೆ ಕೈಯಲ್ಲಿರುವ ಕುಂಭಾಶಿಯ ಒಂದು ದೇವಾಲಯದಲ್ಲಿ 


ಪ್ರತಿ ಷ್ಮಾಪಿಸಲಾದ ಈ ಈ ವಿಗ್ರಹ ಸು. ೪9 ಅಡಿ ಎತ್ತ ರವಿದೆ. ಶೋಭೆ, ಘನತೆ ಮತ್ತು ಸಮತೋಲನ 


He ಈ ವಿಗ್ರಹ ಬಹಳ ಪ್ರಖ್ಯಾ ತವನಿಸಿದೆ. ಇದು ಕರ್ನಾಟಕದ ಮೊತ್ತಮೊದಲಿನ ಆದಿತ್ಯ ವಿಗ್ರಹ | 


-ವಾಗಿರಬಹುದೇ? ಈ ವಿಗ್ರಹ ೯ನೆಯ ಶತಮಾನದ್ದು. 

ರಾಜರಾಜೇಶ್ವರಿ, ರಾಜರಾಜೇಶ್ವರಿ ದೇವಾಲಯ, ಪೊಳಲಿ: ಈ ವಿಗ್ರಹದ ಎತ್ತರ ೧೨ ಅಡಿ. 
ಇದು ಎರಡು ಕೈಗಳಿಂದ ಕೂಡಿ ಅತ್ಯಾಕರ್ಷಕವಾಗಿದೆ. ಈ ವಿಗ್ರಹ ೮೯ನೆಯ ಶತಮಾನಕ್ಕೆ ಅನ್ವಯ 
ವಾಗುವುದು. ಕರ್ನಾಟಕದಲ್ಲಿಯ ಕಡು ಶರ್ಕರಪಾಕದ ಅತ್ಯಂತ ದೊಡ್ಡ ವಿಗ್ರಹ ಇದು. ಪೊಳಲಿ 
ಬಂಟ್ವಾಳ ತಾಲೂ ಇಕಿಗೆ ಸೇರಿದೆ. f 

"ಉಡುಪಿ ಕೃಷ್ಣ, ಶ್ರೀಕೃಷ್ಣ ಮಠ, ಉಡುಪಿ: ಉಡುಪಿಯ ಶ್ರೀಕೃಷ್ಣ ಮಠದ ಶ್ರೀಕೃಷ್ಣ ವಿಗ್ರಹ 
ದಕ್ಷಿಣ ಭಾಂತದಲ್ಲಯೇ ಅತಿ ಮೊದಲಿನದೆನಿಸಿಕೊಳ್ಳಬಹುದಾದ ವಿಗ್ರಹ. ಶ್ರೀಮಧ್ವಾಚಾರ್ಯರಿಂದ 
ಉಡುಪಿಯಲ್ಲಿ ಸ್ಥಾಪಿತವಾದ ಈ ವಿಗ್ರಹ ಸು. ೧೫ ಇಂಚು ಎತ್ತರವಿದೆ. ಕಲ್ಲಿನಿಂದ ಕಡೆದುದಾಗಿದೆ. 
ವಿಗ್ರಹದ ಎಡಗೈಯಲ್ಲಿ ೭ ಹಿಕ್ಕಸೂತ್ರವಿದೆ. ಬಲಗೈಯಲ್ಲಿ ದಂತವಿದೆ. ಶಿಲ್ಪಶೈಲಿ ಔತ್ತರೇಯ. ೭ನೆಯ 
ಶತಮಾನದ್ದಿ ರಬಹುದು. ಶ್ರೀ "ಹಸ್ತಾ ್ರ ಮಲಕರಿಂದ' ಪ್ರತಿಷಿ ತವಾದದ್ದೆನ್ನಲಾದ ವೇಣುಗೋಪಾಲಕೃಷ್ಣ 
ಪ್ರತಿಮೆಯೂ ಶ್ರೀಕೃಷ್ಣಮಠದಲ್ಲಿದೆ. ಅದು ದಾಕ್ಷಿಣಾತ್ಯ ಶ್ರೀಕೃಷ್ಣ ಶಿಲ್ಪದಲ್ಲಿ ಅತಿ ಪ್ರಾಚೀನವಾಗಿರ 

ಬಹುದು. ಎತ್ತರ ೧೫ ಇಂಚು. 

ಪರವಾಸುದೇವ. ಪಾಜಿಕ ಕ್ಷೇತ್ರ: ೨೦ ಸೆಂಮೀ. ಎತ್ತರದ ಕಂಚಿನ ಈ ವಿಗ್ರಹ ಕರ್ನಾಟಕದಲ್ಲೆ 
ಅತ್ಯಂತ ಪ್ರಾಚೀಮಾಲದ್ದ. ಮಧ್ವಾಚಾರ್ಯರ ತಂದೆಯಾದ ಮಧ್ಮಗೇಹ ಭಟ್ಟರಿಂದ ಈ ವಿಗ್ರಹ 
ಪೂಜಿಸಲ್ಪಡುತ್ತಿತ್ತೆಂದು ತಿಳಿದುಬಂದಿದೆ. ಈ ವಿಗ್ರಹ ಸು. ೯-೧೦ನೆಯ ಶತಮಾನಕ್ಕೆ ಸೇರಬಹುದು. 

ಜನಾರ್ದನ, ತಕ್ಕುಂಜೆ, ಶಿವಳ್ಳಿ: ಶಿವಳ್ಳಿಯ ಭಾಗವಾದ ತಕ್ಕುಂಜೆಯ ಅಪ್ಪ ಸಿದ್ಧ ದೇವಾಲಯ 
ವೊಂದರಲ್ಲಿ ಸ್ಟ್ರಾ ಸಾದ ಈ ವಿಗ್ರಹ ೨೨ ಇಂಚು ಎತ್ತರವಿದೆ. ಕರ್ನಾಟಕದ ಜನಾರ್ದನ ವಿಗ್ರಹಗಳಲ್ಲಿ 
ಇದು ಮೊದಲನೆಯದಾಗಿರಬೇ "ಕು. ಅದರ ಎಲ್ಲ ಮುಖ್ಯ ಲಕ್ಷಣಗಳೂ ಪ್ರಾಚೀನತೆಯನ್ನು ಸ್ಪಷ್ಟೀ 
ಚು ವಿ. 

ಬ್ರಹ್ಮ, ವೀರಭದ್ರ ದೇವಾಲಯ, ಹಿರಿಯಡ್ಕ : ಹಿರಿಯಡ್ಕದ ವೀರಭದ್ರ ದೇವಾಲಯದ 

ಎದುರಿರುವ ಕೆರೆಯಿಂದ ಮೇಲಕ್ಕೆ ತೆಗೆದು ಉಳಿಸಲಾದ ಈ ವಿಗ್ರಹ ಶಿಲೆಯಿಂದ ರಚಿತವಾಗಿದೆ. ಇದು 
ವರೆಗೆ ನಮ್ಮ ಗಮನಕ್ಕೆ ಬಂದ ಸ್‌ ತೆರನಾದ ವಿಗ್ರಹಗಳಲ್ಲಿ ಇದು ಅತ್ಯಂತ ಪ್ರಾಚೀನವೆನಿಸಿದೆ. ಈ 
ವಿಗ್ರಹ ಸ್ವಲ್ಪ ಊನಗೊಂಡಿದೆ. ವಿಗ್ರಹದ ಎತ್ತರ ೨ ಅಡಿ. ಇದಕ್ಕೆ ಎರಡು ಬಾಹುಗಳು ಮತ್ತು 
ನಾಲ್ಕು ಮುಖಗಳು. 

ಚಂದ್ರನಾಥ, ಸಾವಿರಕಂಬದ ಬಸದಿ, ಮೂಡಬಿದ್ರೆ: ಕಾರ್ಕಳ ತಾಲೂಕಿನ ಮೂಡಬಿದ್ರೆಯ 
ಹೊಸ ಬಸದಿಯ ಮೂಲಸ್ಥಾನ ವಿ ವಿಗ್ರಹ ಕಂಚಿನದಾಗಿದ್ದು ೭ ಅಡಿ ಎತ್ತ ಶರವುಳ್ಳಿದ್ದಾಗಿದೆ. ಅತಾ ೈಕರ್ಷಕ 
ವಾದ ಈ ವಿಗ್ರಹ ದಕಿ ಕಣ ಭ ನಾರತದಲ್ಲೇ ಅತಿ ದೊಡ್ಡ ದೆನಿಸಿದೆ. 

ಗಣೇಶ, ರಾಜ ರಾಜೇಶ್ವರಿ ದೇವಾಲಯ, ಪೊಳಲಿ ಮತ್ತು ಶಿವಾಲಯ, ಮಧೂರು: ಪೊಳಲಿಯ 
ರಾಜರಾಜೇಶ್ವರಿ ದೇವಾಲಯದಲ್ಲಿ ಮತ್ತು ಬಟನ್‌ ಶಿವದೇವಾಲಯದಲ್ಲಿ ಇರುವ ಗಣೇಶನ 
ವಿಗ್ರಹಗಳಿಗೆ ಹಾ” ಟಕದಲ್ಲಿ ಒಂದು ಭದ್ರಸ್ಥಾನವಿದೆ. ಈ ಎರಡೂ ವಿಗ್ರ ಹಗಳೂ ಕಡು ಶರ್ಕರಪಾಕ 
ದಿಂದ ರಚಿತವಾಗಿವೆ. ಪೊಳಲಿಯ ಗಣೇಶ ವಿಗ್ರಹ ಸು. ೮ ಅಡಿ ಎತ್ತರವಿದೆ. ಎರಡು ಬಾಹುಗಳಿಂದ 
ಕೂಡಿದೆ. ಮಧೂರಿನ py ವಿಗ್ರಹ ಸು. ಓಲ ಅಡಿ ಎತ್ತರವಿದೆ. ಪ್ರಮುಖ ಶಿಲ್ಪ ಲಕ್ಷಣಗಳನ್ನು 
ಒಳಗೊಂಡಿದೆ. ಎರಡೂ ವಿಗ್ರಹಗಳು ಸುಮಾರು. ೮-೯ನೆಯ ಶತಮಾನದವಿರಬಹುದು. 

ಮಹಿಷಮರ್ದಿನಿ, ಪಂಚಲಿಂಗೇಶ್ವರ ದೇವಾಲಯ, ವಿಠಲ: ಕರ್ನಾಟಕ ಹೆಮ್ಮೆ ಪಡಬಹುದಾದ, 

ಲ್ಪ ಊನಗೊಂಡ, ಈ ಮಹಿಷ ಷಮರ್ದಿನಿ ವಿಗ್ರಹವನ್ನು ಈಗ ಎಂ.ಜಿ.ಎಂ. ಕಾಲೇಜಿನ ಗೋವಿಂದ 
Ky ke ಸ್ರದರ್ಶನಾಲಯದಲ್ಲಿ ಇರಿಸಲಾಗಿದೆ. ದಿ ್ಲಿಾಹುಗಳಂದ ಕೂಡಿದ ಈ ವಿಗ್ರಹ ಅತ್ಯಾ ೈಕರ್ಷಕವಾಗಿದ್ದು 
ನೋಟಕರನ್ನು ಮುಗ ಗೊಳಿಸುವಂತಿದೆ. ಇ ಸು. ೭ನೆಯ ಶತಮಾನಕ್ಕೆ ಸೇರಬಹುದಾದ ವಿಗ್ರಹ. 


ತಟ್‌ ಹುಟು ತೆ 


ಕಸು ಕುಡು ರ ಘ್‌ 


RE ಾ್‌ಟ್ಸಟ್‌ಕ್ಯ್ಯ್ಯ್ಯ ್ಯಾಾಾಾಾ್‌ 


ಸೋವಿಯೆತ್‌ ಒಕ್ಕೂಟದಲ್ಲಿ ಶಿಕ್ಷಣ 


ಸೋವಿಯೆತ್‌ ದೇಶ ಹದಿನೈದು ಗಣರಾಜ್ಯಗಳ ಒಕ್ಕೂಟ. ಅದರಲ್ಲಿ ೨೬ ಬಹುಸಂಖ್ಯಾತ ರಾಷ್ಟ್ರಿಕತೆ 
7 ೧೪೦ ಅಲ್ಪ ಸಂಖ್ಯಾ ತ ರಾಷ್ಟ್ರಿ ಕತೆಯವರೂ ಸೇರಿರುವರು. ಕಾರ್ಮಿಕರ ಸರ್ವಾಧಿಕಾರದ 
ನೇತೃತ್ವದಲ್ಲಿ ಏಕಪಕ್ಷದ ರಾಷ್ಠಿ ಯ ಸರ್ಕಾರ ಅಲ್ಲಿ ಆಡಳಿತ ನಡೆಸುತ್ತದೆ. ಚೀನ ಮತ್ತು ಭಾರತ ಇನ್ನು 
ಬಿಟ್ಟರೆ ಪ್ರ ಪಂಚದಲ್ಲಿ ಇದು ಹಿ ಹೆಚ್ಚು ಜನಸಂಖೆ ಯುಳ್ಳ ರಾಷ್ಟ್ರ ವಾಗಿದೆ. ಶಿಕ್ಷಣಸೇವಾಕಾರ್ಯ ಅಲ್ಲಿನ 
ಅತ್ಯಂತ ದೊಡ್ಡ ಉದ್ಯಮವಾಗಿದ್ದು ಜನಸಂಖ್ಯೆ ಯ ಮ ಒಂದು ದ ಎಂದರೆ, ೭.೭ ಕೋ 
ಲ ಪಾತ್ರ “ವಹಿಸು ತ್ತಿದೆ. ಭಾಷಿಗಳ ವೈವಿಧ್ಯ ವಿದ್ದರೂ ಪ ಪಂಚದ ಅತ್ಯಂತ ದೊಡ್ಡ ಏಕರೂಪ 
ಘಟಿತ ಶಿಕ್ಷಣ ಪದ್ದ ತಿಯನ್ನು ಹೊಂದಿದೆ. ಆ ಸೇವಾಕಾರ್ಯದಲ್ಲಿ ೩೧ ಲಕ್ಷ ಮಂದಿ ಸು 
ಪಾತ್ರ ವಹಿಸುತ್ತಿ ರುವರು. ರಾಷ್ಟ್ರ ಚ ಕಾರ್ಮಿಕ ವರ್ಗದ ಸೇ. ೯ರಷ್ಟು ಅಧ್ಯಾ ಪಕರೇ ಆಗಿದ್ದಾರೆ. ರಾಷ್ಟ್ರ ದ 
ಒಟ್ಟು ಆದಾಯದಲ್ಲಿ ಸಮಾರು ೪5% ಯಷ್ಟು ಆ ಸೇವಾಕಾರ್ಯಕ್ಕಾಗಿ ವಿನಿಯೋಗವಾಗುತ್ತದೆ. 


ಐತಿಹಾಸಿಕ y 


೧೯೧೭ರ ಕ್ರಾಂತಿಗೆ ಹಿಂದೆ ರಷ್ಯದಲ್ಲಿ ಹಲವಾರು ಬಗೆಯ ಪ ಹಸಗ ವು. ಆದರೆ ಒಂದೊಂದು 
ವಿಧದ ಪ್ರೌಢಶಾಲೆಯಲ್ಲೂ ಪ ಪ್ರತ್ಯೇಕ ಪಠ್ಯಕ್ರಮ, ಪಠ್ಯಪು ಸಕ ಮತ್ತು ಪಠ್ಯ ವಿಷಯಗಳನ್ನು ಗೊತ್ತು 
ಮಾಡಲಾಗುತ್ತಿತ್ತು. ಇದರಿಂದ ಪ 5 ತಿಯೊಂದು ವಿಧದ ಶಾಲೆಯೂ ತನ್ನದೇ ಆದ ಕಾರ್ಯಕ್ರಮವನ್ನು 
ಹೊಂದಿತ್ತು. ವಿದ್ಯಾರ್ಥಿಗ ಳು "ಅವುಗಳಲ್ಲಿ ಯಾವ ವಿಧದ ಶಾಲೆಗಾದರೂ ಸರಿಬಹುದಾಗಿತ್ತು. 
೧೯೧೭ರ ಕ್ರಾಂತಿ th ಸಾಮಾಜಿಕ ವ್ಯವಸ್ಥೆ ಯನ್ನು ನಿರ್ಮೂಲ ಮಾಡಿದಂತೆ ಹಿಂದಿನ ಬಹು 
ವಿಧದ ಪ್ರ್ತೌ ಶ್ರಿಢಶಾಲೆಗಳನ್ನು ತೆಗೆದುಹಾಕಿ ೧೯೦೮ರ ಶಾಸನದ ಮೂಲಕ ರಾಷ್ಟ್ರ ಕೈಲ್ಲ ಏಕರೂಪ 
ಕಾರ್ಮಿಕ ಶಾಲೆಗಳನ್ನು(ಲೇಬರ್‌ ಸ್ಕೂಲ್‌) ಅನುಷ್ಕಾ ನಕ್ಕೆ ತಂದಿತು. ಇಡೀ ರಾಷ್ಟ್ರದ ಶಾಲೆ ಸ 
ಏಕರೀತಿಯ ಕಾರ್ಯಕ್ರಮವನ್ನು ಅನುಸರಿಸಲು ರಂಭಿಸಿದುವು. ತರಗತಿಗಳ ಪಠ್ಯಕ್ರಮದಲ್ಲೂ ಅದೇ 
ರೀತಿಯ ಏಕರೂಪತೆಯನ್ನು ರೂಪಿಸಲಾಯಿತು. ಯಾವ. ಧಾರ್ಮಿಕ ಶಿಕ್ಷ ಣಕ್ಕೂ ಅವಕಾಶವೀಯದ 
ಪೂರ್ಣ ಲೌಕಿಕ ಶಿಕ್ಷಣ ಆಚರಣೆಗೆ ಬಂತು. ಈ ಕಾರ್ಮಿಕ ಶಾಲೆಗಳು ಸಂಕೀಣ ರ೯ಕ್ರಮವೆಂಬ ಹೆಸರಿನಿಂದ 
ಜನಪ್ರಿಯತೆಯನ್ನು ಗಳಿಸಿದುವು. ಕಾರ್ಯಕ್ರಮ ಹಲವು ಪ್ರಧಾನ ಕ್ಲೇತ್ರಗಳಾಗಿ ವಿಂಗಡಣೆಯಾಯಿತು. 
ಉದಾ: ಭೌತಪ್ರಪಂಚ ಕ್ಷೇತ್ರ, ಜೀವವಿಜ್ಞಾ ನ, ರಸಾಯನಶಾಸ್ತ್ರ, ಭೌತಶಾಸ್ತ್ರ ಮತ್ತು ಗಣಿತವನ್ನು 
ಒಳಗೊಂಡಿತ್ತು. ಈ ಕಾಲದಲ್ಲಿ ಶಿಕ್ಷಣಕ್ಕೆ ತ್ರ ದಲ್ಲಿ ಅನೇಕ ಮೌಲಿಕ ಪ್ರಯೋಗಗಳು ನಡೆದಿದ್ದುವು. 
ಅವಕ್ಕೆ ಯಾವ ಅಡ್ಡಿ ತ ಇಲ್ಲದೆ ಅವಕಾಶ ಸಿಕ್ಕುತ್ತಿತ್ತು. ಜಾನ್‌ ಡ್ಯೂಯಿ, ಕರ್ಷ್ಜೆನ್‌.ಸ್ಥೆ ನರ್‌, 
ಡೆಕ್ರೊ ಲಿ, ಪಾರ್ಕ್‌ಹರ್ಸ್ಟ ಟೆಸೋರಿ ಮಾತಾಡ ಪಾಶ್ಚಾತ್ಯ ಶಿ ಣವೇತ್ತರ ತತ ದೃಷ್ಟಿ ಯು 
ಕುರಿತು ಬಗೆಬಗೆಯ ಪ್ರಯೋ ಇತ ನಡೆದುವು. ಕೆಲವು ಶಿಕ್ಷಣವೇತ್ತರ 
ಬದಲು ಸೇನಾಶಾಲೆಗಳನ್ನು ಆಚರಣೆಗೆ ತಂದು ಕೇವಲ 'ಪರಿವೀ ಕ್ಸ 


~ 


೨೪ ಮಾನವಿಕ ಕರ್ಣಾಟಕ 


ಮತ್ತು ನಿಸರ್ಗದ ಪರಿಚಯ ಮಾಡಿಕೊಳ್ಳಬೇಕೆಂದೂ ಮಿಕ್ಕ ಕಾಲದಲ್ಲಿ ಅವರು ದುಡಿಮೆಯ ಕಾರ್ಯ 


ಕ್ರಮಗಳಲ್ಲಿ ಪಾತ್ರವಹಿಸುತ್ತ "ಮಾಡಿ ಕಲಿಯುವ' ವಿಧಾನವನ್ನು ಆಚರಣೆಗೆ ತರಬೇಕೆಂದೂ ಪ್ರಚಾರ ' 


ಮಾಡಿದರು. ಅದರ ಪ್ರಕಾರ ರಸ್ತೆಯನ್ನು ನಿರ್ಮಿಸುವಾಗ ಭೌತವಿಜ್ಞಾನದ ತತ್ತ್ವ ನಿಯಮಗಳನ್ನೂ 
ಕಲಿವಿನ ಕಾರ್ಯಕ್ರಮವನ್ನು ತಂಡದವರಿಗೆ ಹಂಚುವಾಗ ಗಣಿತವನ್ನೂ ಸಾಮೂಹಿಕ ಗಾಯನಕ್ಕೆ 
ಅಣಿಪಡಿಸುವಾಗ ಪದ್ಯರಚನೆಯನ್ನೂ ಕಲಿಸಬೇಕೆನ್ನುತ್ತಿದ್ದರು. ಈ ವಿಧಾನವನ್ನು ಅನುಸರಣೆಗೆ ತಂದೆಡೆ 
ವೈಯಕ್ತಿಕ ಕಲಿವಿಗೆ ಬದಲು ಸಾಮೂಹಿಕ ಕಲಿವನ್ನೂ ವಯಕ್ತಿಕ ಸಾಧನೆ ಮತ್ತು ಪರೀಕ್ಷೆಗಳಿಗೆ ಬದಲು 
ಸಾಮೂಹಿಕ ಪರೀಕ್ಷೆಯನ್ನೂ ಆಚರಣೆಗೆ ತರುವ ಯತ್ನ ನಡೆಯಿತು. ನಿಜವಾದ ಸಾಂಪ್ರದಾಯಿಕ 
' ಅರಿವಿಗಿಂತ ತಂಡದ ಕಾರ್ಯಕ್ರಮಗಳಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳೇ ಹೆಚ್ಚಾಗಿ 
ಸೇರಿರುತ್ತಿದ್ದುವು. ಅಷ್ಟೇ ಅಲ್ಲ. ಪಠ್ಯಪುಸ್ತಕಗಳಿಗೂ ಅಧ್ಯಾಪಕರಿಗೂ ಸ್ಮಾನವಿಲ್ಲವಾಯಿತು. ಬಂಡವಾಳ 
ಗಾರಿಕೆಯ ಕುರುಹಿನ ಅವಶೇಷವೆಂದು ಪರಿಗಣಿಸಿ ಶಾಲೆ, ಕುಟುಂಬ-ಇವುಗಳನ್ನೂ ತೊಡೆದು ಹಾಕುವ 
ಯತ್ನ ನಡೆಯಿತು. ೧೯೩೧ರ ವರೆಗೆ ಅವ್ಯಾಹತವಾಗಿ ನಡೆದ ಈ ಪ್ರಯೋಗದ ಫಲವಾಗಿ ಶಿಕ್ಷಣ 
ಕ್ಷೇತ್ರದಲ್ಲಿ ಅರಾಜಕತೆ ಹುಟ್ಟಿಕೊಂಡು ದಿಕ್ಕುಗೆಟ್ಟಂತಾಯಿತು. ಅಂದು ರಾಷ್ಟ್ರದಲ್ಲಿ ಉದ್ಯೋಗಗಳು 
ಅಗತ್ಯವಾಗಿ ಬೆಳೆಯಬೇಕಾಗಿತ್ತು. ಅದಕ್ಕೆ ಅಗತ್ಯವಾಗಿ ತಾಂತ್ರಿಕ ಶಿಕ್ಷಣ ಪಡೆದವರು ಬೇಕಾಗಿತ್ತು. 
ಈ ಅಗತ್ಯವನ್ನು ಮನಗಂಡು ಕಮ್ಯೂನಿಸ್ಟ್‌ ಪಕ್ಷದ ಕೇಂದ್ರ ಸಮಿತಿಯೂ ಸರ್ಕಾರವೂ ಶಿಕ್ಷಣವನ್ನು 
ಆ ಕಾರ್ಯಕ್ಕೆ ಅನುಗೊಳಿಸಲು ನಿರ್ದಿಷ್ಟ ಕಾರ್ಯಕ್ರಮವನ್ನು ಕೈಕೊಂಡುವು. ತಾಂತ್ರಿಕ ಶಿಕ್ಷಣ ಸಂಸ್ಥೆ 
ಗಳನ್ನು ಮತ್ತೆ ಹಿಂದಿನಂತೆ ವ್ಯವಸ್ಥೆ ಗೊಳಿಸಿ ಅಲ್ಲಿಗೆ ಬೇಕಾದ ಭೌಶಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, 
ಭೂಗೋಳ, ಭಾಷೆ, ಇತಿಹಾಸ ಮುಂತಾದ ಮೂಲವಿಷಯಗಳಲ್ಲಿ ತಜ್ಞರಾದ ಅಧ್ಯಾಪಕರನ್ನು ರೂಪಿಸುವ 
ಕಾರ್ಯಕ್ಕೆ ಪ್ರಾಧಾನ್ಯ ಬಂತು. ಮಾರ್ಕ್ಸ್‌ ಮತ್ತು ಲೆನಿನ್ನರ 'ತತ್ವಜ್ಞಾನ ಮತ್ತು ಅನುಷ್ಠಾನಗಳ 
ಸಂಯೋಜನೆ'ಯ ಮೂಲಮಂತ್ರ ಕೈ ಹೊಸ ಅರ್ಥ ಕಲ್ಪಿಸುವುದು ಆರಂಭವಾಯಿತು. ಎಂದರೆ ಶಿಕ್ಷಣ 
ಸಂಸ್ಥೆಯಲ್ಲಿ ಕಲಿತ ಜ್ಞಾನಕ್ಕೆ ಬೆಂಬಲವಾಗಿ ಅದನ್ನು ಆಧರಿಸಿದಂತೆ ಪ್ರಾಯೋಗಿಕ ಕಾರ್ಯಕ್ರಮಗಳಿಗೆ 
ಅವಕಾಶ ಕಲ್ಪಿಸಲು ಯೋಜಿಸಿಕೊಂಡರು. ಆ ಮೂಲಕ ಜ್ಞಾನಾರ್ಜನೆಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಂದಿನಂತೆ 


— 
ಪ್ರಾಧಾನ್ಯ ಬಂತು. 


ಆನ್ಸಾನ್‌ ಎಸ್‌. ಮಕರೆಂಕೋ ಅಂದಿನ ಪ್ರತಿಭಾವಂತ ಶಿಕ್ಷಣತಜ್ಞ ನೆನಿಸಿದ್ದು, ಅವನ ತತ್ವ 
ಚಿಂತನೆಗೆ ರಾಷ್ಟ್ರದಲ್ಲಿ ತುಂಬ ಗೌರವವಿತ್ತು. ಅವನ ಸಾಮಾಜಿಕ ದೃಷ್ಟಿಯಲ್ಲಿ ವ್ಯಕ್ತಿಯ ಅವಶ್ಯಕತೆಗಿಂತ 
ಸಮೂಹ ಅಥವಾ ಸಮಾಜದ ಆವಶ್ಯಕತೆಗೆ ಆದ್ಯತೆಯಿರಬೇಕು; ವೈಯಕ್ತಿಕ ಆಶೋತ್ತರಗಳನ್ನು . 
ಸಾಮೂಹಿಕ ಆಶೋತ್ತರಗಳಿಗಾಗಿ ನಿಗ್ರಹಿಸಿದಾಗಲೆ ವ್ಯಕ್ತಿಯ ಶಿಕ್ಷಣ ಸಾಧನೆಭಾಗುವುದು; ಸಮೂಹ 
ವ್ಯಕ್ತಿಗಳಲ್ಲಿ ಆ ವಿಧದ ಶಿಸ್ತನ್ನು ಮೂಡಿಸಲು ದಂಡ, ನಿಷೇಧ. ಬಹುಮಾನ, ಪ್ರಶಸ್ತಿ ಮುಂತಾದವುಗಳ 
ಮೂಲಕ ಪ್ರಯತ್ನಿಸಬೇಕು. ಆದ್ದರಿಂದ ವ್ಯಕ್ತಿಯ ಭಾವನೆ, ನಂಬಿಕೆ ಮತ್ತು ಕ್ರಿಯೆ ಸಮಾಜದ ಭಾವನೆ, 
ನಂಬಿಕೆ ಮತ್ತು ಕ್ರಿಯೆಗಳಿಗೆ ಅನುಗುಣವಾಗುವಂತೆ ಮಾಡುವ ಪರಿಸ್ಥಿ ತಿಯನ್ನು ರೂಪಿಸುವುದೇ ಶಿಕ್ಷಣದ 
ಗುರಿ. ಮಕರೆಂಕೋವಿನ ಅಭಿಪ್ರಾಯಕ್ಕೆ ಪ್ರಾಶಸ್ತ್ಯವೀಯುತ್ತಿದ್ದರೂ ಸೋವಿಯೆತ್‌ ಶಿಕ್ಷಣ ಕ್ಷೇತ್ರದಲ್ಲಿ 
ವ್ಯಕ್ತಿಯ ಆಸಕ್ತಿಗೂ ಗಮನಕೊಡುತ್ತಿದ್ದರು. ಆ ಮೂಲಕ ತಮ್ಮ ಕಾಣಿಕೆಯನ್ನು ಸಮಾಜದ ಉದ್ದರಣಕ್ಕೆ 
ಅವರು ಸಲ್ಲಿಸಬಹುದೆಂಬ ಸಮಾಧಾನದ 'ದೃಷ್ಟಿ ಅವರದು. ಶಾಲೆಯಲ್ಲಿ ವೈಯಕ್ತಿಕ ಪ್ರಗತಿಗೂ 
ತರಗತಿಯ ವ್ಯವಸ್ಥೆ ಗೂ ಮತ್ತೆ ಅವಕಾಶ ಕಲ್ಪಿಸಿಕೊಂಡು ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯ 
ಕ್ರಮಗಳನ್ನು ಪಠ್ಮೇತರ ಚಟುವಟಿಕೆಗಳ ಪಟ್ಟಿಗೆ ಸೇರಿಸಿದರು. ವಿದ್ಯಾರ್ಥಿಗಳು ಅಧ್ಯಾಪಕರ ಬೋಧನೆ 


ಯಲ್ಲಿ ಕೈಹಾಕಿ ತೊಡಕುಂಟುಮಾಡುವುದು ತಪ್ಪಿ, ಶಾಲೆಯ ಹಾಗೂ ಪೋಷಕರ ಅಧಿಕಾರಕ್ಕೆ ಮತ್ತೆ 
ಪುರಸ್ಕಾರ ಬಂತು. 


೧೯೩೧ರ ತರುವಾಯ ಹತ್ತು ವರ್ಷಗಳ ಶಾಲಾಶಿಕ್ಷಣ ಆಚರಣೆಗೆ ಬಂತು. ಪ್ರತಿ ತರಗತಿಗೂ 
ಎಲ್ಲ ವಿಷಯಗಳಲ್ಲೂ ವಿವರವಾದ ಅಭ್ಯಾಸಪತ್ರಿಕೆ ಗೊತ್ತುಮಾಡಿ ಶಿಸ್ತಿನ ಬೋಧನ ಕಾರ್ಯ ಅನು " 
ಷ್ಮಾನಕ್ಕೆ ಬಂತು. ಪರೀಕ್ಷೆಗಳನ್ನು 


ಹಿಂದಿನಂತೆ ಕಟ್ಟುನಿಟ್ಟಾಗಿ ನಡೆಸಲಾರಂಭವಾಗಿ ತರಗತಿಯಿಂದ 


SE SS TE 


aCe. 


ET 


EE ಪೂಗರ್ಯ ಚಟು 


ಸೋವಿಯೆತ್‌ ಒಕ್ಕೂಟದಲ್ಲಿ ಶಿಕ್ಷಣ ೨೫ 


ತರಗತಿಗೆ ತೇರ್ಗಡೆಯಾಗಲು ವಿದ್ಯಾರ್ಥಿಗೆ ಎಲ್ಲ ವಿಷಯಗಳಲ್ಲೂ ನಿಷ್ಕರ್ಷಿಸಿದ ಅಂಕಗಳನ್ನು ತೆಗೆ 
ಯುವುದು ಅಗತ್ಯವಾಯಿತು. ಈ ನಿಷ್ಠೆಯ ಶಿಕ್ಷಣ ರಷ್ಯದಲ್ಲಿ ಸುಮಾರು ೨೫ ವರ್ಷಗಳ ತನಕ ನಡೆದು 
ಕೊಂಡು ಬಂತು. ಅದರ ಫಲವಗಿ ಪಾಂಡಿತ್ಯಕ್ಕೂ ನಿಷ್ಠೆಯ ಅನುಷ್ಠಾನ ವಿಧಾನಗಳಿಗೂ ಸ್ಥಾನ 
ದೊರೆತು ಜ್ಞಾನಾರ್ಜನೆಯ ಮಟ್ಟ ಉತ್ತಮಗೊಂಡಿತು. ಈ ನಡುವೆ ಶಿಕ್ಷಣವೇತ್ತರ ಗಮನ ಶಾಲೆ 
ಗಳಿಂದ ನೂತನ ಸಮಸ್ಯೆಗಳ ಕಡೆ ಹರಿದು ಶಿಕ್ಷಣಕ್ಷೇತ್ರದಲ್ಲಿ ದಕ್ಷತೆಯನ್ನು ಹೆಚ್ಚಿಸಲು ಅವಕಾಶ 

ಈ ಶತಮಾನದ ಮಧ್ಯದ ವೇಳೆಗೆ ಪಾಶ್ಚಾತ್ಯ ರಾಷ್ಟ್ರಗಳು ತಾಂತ್ರಿಕ ಜನಬಲದ ನಿರ್ಮಾಣದಲ್ಲಿ 
ರಷ್ಕದೊಡನೆ ಸ್ಪರ್ಧಿಸಲಾರಂಭಿಸಿದ್ದುವು. ರಷ್ಕದ ನಾಯಕರು. ಪ್ರೌಢಶಾಲೆಗಳ ವಿದ್ಯಾರ್ಥಿಗಳನ್ನು 
ಕಾಲೇಜು ಶಿಕ್ಷಣಕ್ಕೆ ಸಿದ್ಧ ಪಡಿಸುವುದರ ಜೊತೆಗೆ ಅವರು ವಿವಿಧ ಪ್ರಾಯೋಗಿಕ ಕ್ಷೇತ್ರಗಳಲ್ಲಿ ಕಾರ್ಯ 
ನಿರತರಾಗಬಲ್ಲ ಶಿಕ್ಷಣವನ್ನೂ ಕೊಡಬೇಕೆಂದು ಸೂಚಿಸಿದರು. ೧೯೫೮ರಲ್ಲಿ ಆಚರಣೆಗೆ ತಂದ ಕ್ರುಷ್ಣೇವ್‌ 
ಸುಧಾರಣೆಯಲ್ಲಿ ಈ ಸೂಚನೆಯನ್ನು ಕಾರ್ಯರೂಪಕ್ಕೆ ತರುವ ಯತ್ನ ನಡೆಯಿತು. ಇದರಿಂದ ಸಾಂಪ್ರ 
ದಾಯಿಕವಾಗಿ ನಡೆಯುವ ತರಗತಿಯಲ್ಲಿ ಸೈದ್ಧಾಂತಿಕ ಜ್ಞಾನದ ಜೊತೆಗೆ ಕಡ್ಡಾಯವಾಗಿ ಕಾರ್ಬಾನೆ. 
ಕೃಷಿ, ಕಾರ್ಯಾಲಯಾದಿ ಕೆಲಸಗಳನ್ನು ಮಾಡುವುದು ಅಗತ್ಯವಾಯಿತು. ವಿದ್ಯಾರ್ಥಿಗಳು ತಮ್ಮ ೨೦ನೆಯ 
ವಯಸ್ಸಿನ ತನಕ ಕಾರ್ಪಾನೆಗಳಲ್ಲಿ ಕೆಲಸಮಾಡುವುದರ ಮೂಲಕ ರಾಷ್ಟ್ರದ ಆರ್ಥಿಕ ಸಂಪತ್ತು ಹೆಚ್ಚು 
ವುದೆಂದೂ ವಿದ್ಯಾರ್ಥಿಗಳಿಗೆ ವೃತ್ತಿಶಿಕ್ಷಣ ದೊರೆತಂತಾಗುವುದೆಂದೂ ಆಶಿಸಲಾಗಿತ್ತು. ಶಾಲೆಯ 
ಶಿಕ್ಷಣದ ಕಾಲಾವಧಿಯನ್ನು ೪--೪--೩ರ ಯೋಜನೆಯ ಮೂಲಕ ಒಂದು ವರ್ಷ ಹೆಚ್ಚಿ ಸಿ ಆ 
ಹೆಚ್ಚಿಗೆ ವರ್ಷವನ್ನು ಮುಖ್ಯವಾಗಿ, ಕಾರ್ಮಿಕ ಶಾಲೆಯಕ್ಲಿ ವಿನಿಯೋಗಿಸಬೇಕೆಂದು ಸೂಚಿಸಲಾಗಿತ್ತು. 
ಆದರೆ ಈ ಸುಧಾರಣೆ ೧೯೬೪ರ ವರೆಗೆ ಮಾತ್ರವಿತ್ತು. ಅದರಿಂದ ಯಾವ ಹೆಚ್ಚಿನ ಅನುಕೂಲವಾಯಿತು 
ಎಂಬುದರ ಮೌಲ್ಯಮಾಪನವನ್ನೂ ಮಾಡಹೋಗದೆ ಪಕ್ಷದ ಕೇಂದ್ರ ಸಮಿತಿ ಆ ವರ್ಷ ಅದನ್ನು 
ಮೊಟಕುಮಾಡಿತು. ಕ 

ಸೋವಿಯೆತ್‌ , ಶಿಕ್ಷಣ ವ್ಯವಸ್ಥೆಯಲ್ಲೂ (ಸಂಘಟನೆ) ಅನೇಕ ಪ್ರಯೋಗಗಳು ನಡೆದುವು. 
೧೯೩೦ರ ವರೆಗೆ ಪ್ರಾಥಮಿಕ-ಮಾಧ್ಯಮಿಕ-ಪ್ರೌಢಶಿಕ್ಷಣ ೪-೩-೨ರ ಯೋಜನೆಯನ್ನು ಅನುಸರಿಸಿತ್ತು. 
' ಅನಂತರ ೧೯೫೦ರ ತನಕ ೪-೩-೩ರ ಯೋಜನೆ ಆಚರಣೆಯಲ್ಲಿತ್ತು. ೧೯೫೮ರ ಕ್ರುಷ್ಟೇವರ ಸುಧಾರಣೆಯ 
ಫಲವಾಗಿ ೪-೩-೪ರ ಯೋಜನೆಗೇರಿತು. ೧೯೬೪ರಲ್ಲಿ ಈ ಸುಧಾರಣೆಯನ್ನು ಹಿಂತೆಗೆದುಕೊಂಡಂತೆ 
ಮತ್ತೆ ೪-೩-೩ರ ಯೋಜನೆ ಆಚರಣೆಗೆ ಬಂತು. ಶಿಕ್ಷಣದ ಸಂಘಟನೆಯಲ್ಲಾದ ಈ ಬ ಲಾವಣೆಗಳಿಗೆ 
ಹಲವು ಕಾರಣಗಳಿದ್ದುವು: ಮೊದಲನೆಯದಾಗಿ ಸ್ಟಾಲಿನ್ನನ ಕಾಲದಿಂದ ತಾಂತ್ರಿಕ ಆಡಳಿತಾಧಿಕಾರಿಗಳನ್ನು 
ರೂಪಿಸುವುದಕ್ಕಾಗಿ ಏಕಮಾರ್ಗೀಯ ವ್ಯಾಸಂಗಕ್ರಮವನ್ನು ಆಚರಣೆಗೆ ತರಲಾಗಿತ್ತು. ಆ ರೀತಿ ಶಿಕ್ಷಣ 
ಪಡೆದವರು ಮಾತ್ರ ಮುಂದೆ ರಾಷ್ಟ್ರದ ಉನ್ನತ ಪದವಿಗೇರುತ್ತಿದ್ದ ರು. ಈ ಗುತ್ತಿಗೆಯನ್ನು ಕೊನೆ 
ಗಾಣಿಸಲು ಬಹುಮಾರ್ಗೀಯ ಪ್ರೌಢಶಾಲೆಗಳನ್ನು ಆರಂಭಿಸಬೇಕಾಯಿತು. ಎರಡನೆಯದಾಗಿ, ಈ 
ಶತಮಾನದ ಮಧ್ಯಕಾಲದಲ್ಲಿ ಪ್ರೌಢಶಿಕ್ಷಣ ಇತರ ಕ್ಲೇತ್ರಗಳಿಗಿಂತ ತೀವ್ರವೇಗದಲ್ಲಿ ವಿಸ್ತರಿಸಿ ಅಲ್ಲಿಂದ 
ಶಿಕ್ಷಣಕ್ಕೆ ಬರುವವರಿಗೆಲ್ಲ ಉನ್ನತ ಶಿಕ್ಷಣದ ಸೌಲಭ್ಯ ಕಲ್ಪಿಸುವುದು ಅಸಾಧ್ಯವಾಗುತ್ತ ಬರುತ್ತಿತ್ತು. 
ಮೂರನೆಯದಾಗಿ. ಕೇವಲ ಜ್ಞಾನಪ್ರದ ಪಠೃಕ್ರಮವನ್ನು ವೈವಿಧ್ಯಗೊಳಿಸಿ ವೃತ್ತಿಮುಖಕ್ಕೂ ತಿರುಗಿಸ 
ಬೇಕಾಗಿತ್ತು. ಸುಧಾರಣೆಗಳಿಂದ ಪ್ರೌಢಶಾಲೆಯ ಶಿಕ್ಷಣ ಉತ್ತಮಗೊಳ್ಳದಿದ್ದುದನ್ನೂ ವಿದ್ಯಾರ್ಥಿಗಳು 
ವತ್ತಿಕೌಶಲ ಪಡೆಯದಿದ್ದುದನ್ನೂ ಕಂಡಾಗ ಮತ್ತೆ ೧೧ ವರ್ಷದಿಂದ ೧೦ ವರ್ಷಕ್ಕೆ ಮರಳಬೇಕಾಯಿತು. 
ಇಂಥ ಬಗೆ ಬಗೆಯ ಪ್ರಯ್ಯೋಗಗಳು ನಡೆದು ರಷ್ಯ ಈಗ ವಾಸ್ತವಿಕತೆಯ ಕಡೆಗೆ ಗಮನಕೊಡುತ್ತಿದೆ. 
೧೯೬೪ರಿಂದ ಹತ್ತು ವರ್ಷದ ಶಾಲಾ ಶಿಕ್ಷಣವನ್ನು ಆಚರಣೆಗೆ ತಂದಿದೆ. ಪ್ರೌಢಶಾಲೆಯ ಕೊನೆಯ 
ಹಂತದಲ್ಲಿ ಕಡ್ಡಾಯ ಕಾರ್ಬಾನೆ ಕೆಲಸವನ್ನೂ ತೆಗೆದುಹಾಕಿದೆ. ಹಿಂದಿನ ಸಾಂಪ್ರದಾಯಿಕ ಬೋಧನ 
ವಿಧಾನಗಳು ಮತ್ತೆ ಆಚರಣೆಗೆ ಬಂದಿವೆ. ವಿಜ್ಞಾನವನ್ನು ಬೋಧಿಸಲು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಚಾರ 
ದಲ್ಲಿರುವ ಬೋಧನ ಕ್ರಮಗಳನ್ನೂ ಆಚರಣೆಗೆ ತರಲಾಗಿದೆ; ಸ್ವತಶ್ವಲಿ ಶಿಕ್ಷಣದ ಅಂಗವಾಗಿ ನಿಯೋಜಿತ 


ಪಠ್ಕ ಪುಸ್ತಕಗಳನ್ನೂ ಬಳಸಲಾಗುತ್ತಿದೆ. 


೫ ಮಾನವಿಕ ಕರ್ಣಾಟಕ 


ಪ್ರಾಥಮಿಕಪೂರ್ವದ ಶಿಕ್ಷಣ 


ಪುರುಷರೊಡನೆ ಸಮಾನಸ್ಥಾನ ಪಡೆದಿರುವ ಸೋವಿಯೆತ್‌ ಮಹಿಳೆಯರು ರಾಷ್ಟ್ರ ದ ವಿವಿಧ 


ಕಾರ್ಯ ಕ್ಷೇತ್ರಗಳಲ್ಲಿ ಉದ್ಯೋಗ 'ನಿರತರಾಗಿರುವುದರಿಂದ ಅವರ ಮಕ್ಕಳಿಗೆ ತಕ್ಕ ಶಿಕ್ಷ ಣರ ಕಣಾದಿಗಳ 
ವ್ಯ ವ್ಯವಸ್ಥೆ ಸ್ಪ Sek ಅವಾರ್ಯವಾಗುತ್ತ ದೆ. ಸರ್ಕಾರ ದೇಶಾದ್ಯಂತ ಅದಕ್ಕಾಗಿ ವಿಧವಿಧವಾದ ಶಿಶು 
ಶಿಕ್ಷ ಣಃ ಸಂಸ್ಥೆಗಳನ್ನು ಏರ್ಪಡಿಸಿದೆ. ಲು ವೇಳೆಯ ಶಿಶುರಕ್ಷಣಾಲಯಗಳೂ ಶಿಶುವಿಹಾರಗಳೂ 
ಇವೆ. ಆರು ಸಿ ಮೂರು ಚ ವರೆಗಿನ ಮಕ್ಕಳಿಗೂ ಮೂರು ವರ್ಷದಿಂದ ಏಳು ವರ್ಷದ 

ವರೆಗಿನ ಮಕ್ಕಳಿಗೂ ಅಲ್ಲಿ ಸೇರಲು ಅವಕಾಶವಿದೆ. ಅವುಗಳಲ್ಲಿ ಕೆಲವು ಮಕ್ಕಳ ಊಟ ವಸತಿಗಳಿಗೂ ಏರ್ಪ 
ಡಿಸಿದ್ದು ಇಡೀ ವಾರವೆಲ್ಲ ಅವರನ್ನು ನೋಡಿಕೊಳ್ಳುವುವು. ಇನ್ನು ಕೆಲವು, ದಿನದ ಪೂರ್ಣಕಾಲದಲ್ಲಿ ಕೆಲಸ 
ಮಾಡುವುವು. ಮತ್ತೆ ಕೆಲವು ಅರ್ಧದಿನದಲ್ಲಿ ಮಾತ್ರ ಕೆಲಸಮಾಡುವುವು. ಕೆಲವು ಶಾಲೆಗಳು ಇಡೀ 
ವರ್ಷದಲ್ಲಿ ತೆರೆದಿರುತ್ತವೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಕೆಲವು ಮಾಸಗಳಲ್ಲಿ ಮಾತ್ರ ಕೆಲಸ ಮಾಡುತ್ತವೆ. 


ಪ್ರಾಥಮಿಕಪೂರ್ವದ ಶಾಲೆಗಳನ್ನು ಟ್ರೇಡ್‌ಯೂನಿಯನ್‌ಗಳೂ ಇತರ ಉದ್ಯಮ ಕೇಂದ್ರಗಳೂ 
ನಡೆಸುತ್ತವೆ. ಪೋಷಕರಿಂದ ಶುಲ್ಕವನ್ನು ಸಂಗ್ರಹಿಸುತ್ತವೆ. ವಿಧವಿಧವಾದ ಸರ್ಕಾರೇತರ ಆರ್ಥಿಕ 
ಮೂಲಗಳಿಂದ ನಡೆಯುವ ಈ ಸಂಸ್ಥೆ ಗಳು ವ್ಯವಸ್ಥೆ ಯಲ್ಲಿ ತೀರ ಭಿನ್ನ ಸ್ವರೂಪವನ್ನು ಪ್ರದರ್ಶಿಸುತ್ತವೆ. 
ಸಾರ್ವಜನಿಕ ಆರೋಗ್ಯಶಾಖೆ ಈ ಸಂ ಂಸ್ಥೆಗಳ ಮೇಲ್ವಿಚಾರಣೆ ನೋಡುತ್ತದೆ; ಅಲ್ಲಿಗೆ ದಾದಿಯರ 
ನೇಮಕಕ್ಕೆ ಅನುಮತಿಯನ್ನೂ ಜಾಗ್‌ ಪಾಠ "ಪ್ರವಚನಗಳನ್ನು ಶಿಕ್ಷ ಣಶಾಖೆ ' ನೋಡಿಕೊಳ್ಳು 
ವುದಲ್ಲದೆ ಅಧ್ಯಾಪಕಿಯರ ನೇಮಕಕ್ಕೆ ಅನುಮತಿಯನ್ನೂ ನೀಡುತ್ತದೆ. ಅಲ್ಲಿ ೩ರಿಂದ ೭ ವರ್ಷದ 
ಮಕ್ಕಳಿಗೆ ಓದುವುದು, ಬರೆವ ಣೆಗೆ, ಲೆಕ್ಕ ಯಾಗಿ ವಿಷಯಗಳ ಶಿಕ್ಷ ಣವೀಯುವರು. ಜೊತೆಗೆ 
ಅವರ ಆಟಪಾಟಗಳು, ಸಂಗೀತ. ಆಹಾರ, ಕಲಾಜೀವನ-ಇವುಗಳ ಕಡೆಯೂ ಗಮನಕೊಡುವರು. 
ದುಡಿಮೆಗೆ ಹೋಗುವ ತಾಯಂದಿರಿಗೆ ಅನುಕೂಲ ಕಲ್ಪಿಸುವುದರ ಜೊತೆಗೆ ಮಕ್ಕಳ ಎಳೆಯ ಮನಸ್ಸಿನ 
ಮೇಲೆ ಕಮ ಖ್ಯೂನಿಸ್ಟ್‌ ತತ್ವದ ಹಾದಿಯಲ್ಲಿ ಹೋಗುವ ಅಭ್ಯಾಸ ಮಾಡಿಸುವುದೂ "ಈ ಸಂಸ್ಥೆ ಗಳ ಕಾರ್ಯ 


ಕ್ರಮಗಳ ಉದೆ ಶಶವಾಗಿದೆ. 


«4 


೨ ತಮ್ಮ ಜಾ ವರ್ಷದಲಿ 


ಇದ 


ಶಾಲೆಗೆ ಸೇರುತ್ತಾರೆ. ನಾಲ್ಕು ವರ್ಷದ ಪ್ರಾಥಮಿಕ 
ಶಾಲೆಗಳೂ ನಾಲ್ಕುವ ವರ್ಷದ ಕಿರಿಯ ಪ್ರೌಢಶಾಲೆಗಳೂ ಏ ಪ್ರತ್ಯೇಕವಾಗಿದ್ದರೂ ಅವೆರಡನ್ನೂ ಒಳಗೊಂಡ 
ಎಂಟು ವರ್ಷದ ಸಂಯೋ ಜಿತ ಶಾಲೆಗಳೂ ಇವೆ. ೧೯೬೦ರ ಸುಮಾರಿನಲ್ಲಿ ಹತ್ತು ವರ್ಷದ ಸಂಯೋಜಿತ 
ಮಾ ಇದ್ದುವು. ಸಾಮಾನ್ಯವಾಗಿ ನಾಲ್ಲು ವರ್ಷದ ಕಿರಿಯ ಪ್ರೌಢಶಾಲೆಯ ಅನಂತರ ಎರಡು 

ರ್ಷದ ಪ್ರತ್ತೇಕ ಕ ಪ್ರೌಢಶಾಲೆಗಳ. ಇವೆಲ್ಲ ಸಾಮಾನ್ಯ ಶಿಕ್ಷಣಕ್ಕಾಗಿ. ಈ ಶತಮಾನದ 
ಹಿಂತಯ ದಶಕದಲ್ಲಿ ಆ ಲ್ಲಿ ಒಟ್ಟು ೮೫೦೦೦ ಪ್ರಾಥಮಿಕ ಶಾಲೆ ಗಳೊ ೫೫.೦೦೦ ಎಂಟು ವರ್ಷದ 
ui ೪೦,೦೦೦ ಹತ್ತು ವರ್ಷದ ಸಂಯೋಜಿತ ಶಾಲೆಗಳೂ ಇದ್ದುವು. ಅವುಗಳಲ್ಲಿ 
ಏಕೋಪಾಧ್ಯಾಯ ಶಾಲೆಗಳಿಂದ ಹಿಡಿದು ಸಹಸ್ರಾರು ವಿದಾ ರ್ಥಿಗಳನ್ನುಳ್ಳ ಬಹುದೊಡ್ಡ ಶಾಲೆಗಳೂ 
ಗ ಈಚೆಗೆ ಏಕೋಪಾಧ್ಯಾಯ ಶಾಲೆಗಳನ್ನು ಕಡಮೆಮಾಡುವ. ಪ್ರಯತ್ನ ನೆಡೆಯುತ್ತಿದೆ. 

ಲೃನೆಯ ತರಗತಿಯಲ್ಲಿ ಪ್ರತಿ ವಿಷಯಕ್ಕೂ ಪ್ರತ್ಯೇಕ ಅಧ್ಯಾಪಕರನ್ನು ನೇಮಿಸುವುದರ ಮೂಲಕ 


ಈ ಸಾ ಆಚರಣೆಗೆ ೭ ಬರುತ್ತಿದೆ. ಕ್ರಮಕ ಕ್ರಮವಾಗಿ ಅಂಥ ಸಣ್ಣ ಸಣ್ಣ ನುಲ್ಕು ವರ್ಷದ ಪ್ರಾ ಸತ 
ಶಾಲೆಗಳನ್ನು ಕೈಬಿಡುವ ಆಶಯವೂ ಇದೆ. 


ಳ ಟಿ 
Gy ak 
WN 


re ಶಿಕ ಣಕ್ಕೆ ಸಂಬಂಧಿಸಿದಂತೆ ರಷ್ಯದಲ್ಲಿ ಭಿನ್ನತೆ ವ್ಯಕ್ತಪಡಿಸುವ ಪ್ರಮುಖ ಅಂಶ ಶಿಕ ಕಣ 


ಮಾಧ್ಯಮ. ಸೇ. ೬೦ರಷ ಬ ಶಾಲೆಗಳು ರಷ್ಯನ್‌ ಭಾಷೆ ಷೆಯನ್ನು ಬಳಸು ುಎವುವು. ಪ್ರಾಂತೀಯ ಭಾಷೆಯನ್ನು 
`ೋಡನಮಾಧ ಮವಾಗಿ ಬಳಸುವ ಶಾಲೆ ಗಳಲ್ಲಿ ರಷ್ಯನ್‌ ಭಾಷೆಯ ವ್ಯಾಸಂಗ ಕಡ್ಡಾಯ ಮಾಡ 


——— 


ಲಾಗುತ್ತಿದೆ. ರಷ್ಯನ್‌ ಭಾಷೆ ಬೋಧನಮಾಧ, ಮವಾಗಿರುವ ಅನ್ನ ಏಭಾಷಾಪ್ರಾ ಂತ್ಯೆ ದಲ್ಲಿ ಆ ಪ್ರಾಂತೀಯ 


AES ES 


ಸೋವಿಯೆತ್‌ ಒಕ್ಕೂಟದಲ್ಲಿ ಶಿಕ್ಷಣ ೨೭ 


ಭಾಷೆ ಮತ್ತು ಸಾಹಿತ್ಯವನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡುವುದುಂಟು. ೧೯೫೮ರ ವರೆಗೂ 
ಕಡ್ಡಾಯವಾಗಿ ರಷ್ಕನ್‌ ಮತ್ತು ಪ್ರಾಂತೀಯ ಭಾಷೆಗಳೆರಡನ್ನೂ ವ್ಯಾಸಂಗ ಮಾಡುವ ದ್ವಿಭಾಷಾ 
ಸೂತ್ರ ಆಚರಣೆಯಲ್ಲಿತ್ತು. ಇಡೀ ಒಕ್ಕೂಟದ ಶಾಲೆಗಳಲ್ಲಿಲ್ಲ ಏಕರೀತಿಯ ಅಭ್ಯಾಸಪತ್ರಿಕೆ ಆಚರಣೆ 
ಯಲ್ಲಿದೆ. ಹತ್ತು ವರ್ಷದ ಸಂಯೋಜಿತ ಶಾಲೆಯಲ್ಲಿ ಸೆ ೇ. ೩೭ರಷ್ಟು ಕಾಲವನ್ನು ಗಣಿತ, ಪ್ರಕೃತಿ ಪಾಠ, 
ೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಖಗೋ ಳಶಾಸ್ತ್ರಗಳ ವ್ಯಾಸಂಗಕ್ಕೆ ಮೀಸಲಾಗಿರಿಸಿದೆ; 

ಸೇ. ೪೦ರಷ್ಟು ಕಾಲ ರಷ್ಯನ್‌ ಭಾಷೆ ಮತ್ತು ಸಾಹಿತ್ಯ, ಸಂಗೀತ, ಕಲೆ, ಚರಿತ್ರೆ, ಬಾರ, ಭೂಗೋಳ 
WN ಒಂದು ಅನ್ಯಭಾಷೆ ಇವುಗಳ ಅಧ್ಯ ಯನಕ್ಕೆ ಗೊತ್ತುಮಾಡಿದೆ. ಇನ್ನುಳಿದ ಸೇ. ೨೩ರಷ್ಟು 
ಕಾಲವನ್ನು ದೈಹಿಕ ಶಿಕ್ಷಣಕ್ಕೂ ಕಾರ್ಯಾ ಗಾರದ ಪ್ರಾಯೋಗಿಕ ಶಿಕ್ಷಣಕ್ಕೂ (ಪಾಲಿಟಿಕ್ಸಿಕ್‌ ಶಿಕ್ಷಣ) 
ವಿನಿಯೋ 'ಗಿಸಲಾಗುತ್ತಿದೆ. ಮೊದಲ ನಾಲ್ಕು ತರಗತಿಗಳಿಗೆ ಎಲ್ಲ ಪಾಠವನ್ನೂ ಒಬ್ಬ ಅಧ್ಯಾಪಕರು 
ಬೋಧಿಸುವರು. ಐದನೆಯ ತರಗತಿಯಿಂದ ಪ್ರತಿವಿಷಯವನ್ನೂ ಆಯಾ ವಿಷಯದಲ್ಲಿ ವಿಶೇಷ ಶಿಕ್ಷಣ 
ಪಡೆದಿರುವ ಅಧ್ಯಾಪಕರು ಬೋಧಿಸುವರು. ೧೯೫೮ರ ವರೆಗೆ ವಾರ್ಷಿಕ ಪರೀಕ್ಷೆಯೊಂದರ ಫಲಿತಾಂಶದ 
ಆಧಾರದ ಮೇಲೆ ತೇರ್ಗಡೆ ಮಾಡಲಾಗುತ್ತಿತ್ತು. ನಾಲ್ಕನೆಯ ತರಗತಿಯ ವರಗೆ ಪರೀಕ್ಸೆ ನಡೆಸದೆಯೆ 
ತೇರ್ಗಡೆ ಮಾಡಿಸುವುದು ವಾಡಿಕೆ. ೮ ಮತ್ತು ೧೦ನೆಯ ತರಗತಿಯ ಪರೀಕ್ಷೆ ಸಾರ್ವತ್ರಿಕ ರೀತಿಯ 
ದಾಗಿದ್ದು ಇಡೀ ರಾಷ್ಟ್ರ ಕೈಲ್ಲ ಏಕರೀತಿಯ ಪ್ರಶ್ನಪತ್ರಿಕೆಗಳನ್ನು ತಯಾರಿಸುವರು. 


೧-೪ ತರಗತಿಗಳಲ್ಲಿ ಆ ವಯೋಮಾನದ ಮಕ್ಕ ಳೆಲ್ಲ ಶಾಲೆಗೆ ಸೇರಿರುವರು; ೫-೮ನೆ ತರಗತಿಗಳಿಗೆ 
ಆ ವಯೋಮಾನದ ಶೇ. ೯೦ರಷ್ಟು ಸೇರಿರುವರು; € ೯-೧೦ನೆಯ ತರಗತಿಗಳಲ್ಲಿ ಆ ವಯೋಮಾನದ 
ಕೇವಲ ಸೇ. ೨೭ರಷ್ಟು ಮಾತ್ರ ಸೇರಿರುತ್ತಾ ರೆ. ಏಕೆಂದರೆ ಅಲ್ಲಿ ಸೇರತಕ್ಕವರು ಕಠಿಣತಮ ಪರೀಕ್ಷೆಯಲ್ಲಿ 
ಉತ್ತಿ ೀರ್ಜರಾಗಬೇಕು. ಅಲ್ಲಿಗೆ ಸೇರಲಾರದವರು ಕುಶಲ ಅಥವಾ ಅರ್ಥಕುಶಲ ಕಾರ್ಮಿಕರನ್ನು 
ರೂಪಿಸುವ ಔದ್ಯೋಗಿಕ ಶಾಲೆಗಳಿಗೊ ಟೆಕ್ಕಿಕಂ ಎಂಬ ಔದ್ಯೋಗಿಕ ಪ್ರೌಢಶಾಲೆಗೊ. ಸ ಕ 
ಹತ್ತನೆಯ ತರಗತಿಯ ಕೊನೆಯಲ್ಲಿ ನಡೆಯುವ ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಪರೀಕ್ಷೆಯನ್ನು ಕೇಂ 
“ಶಿಕ್ಷಣ ಸಚಿವ ಶಾಖೆ ನಡೆಸುತ್ತದೆ. ಅದರಲ್ಲಿ ಮೌಖಿಕ ಪರೀಕ್ಷೆಯೂ ಸೇರಿರುತ್ತದೆ. ಅದರಲ್ಲಿ ದ 
ರಾದವರಿಗೆ ಉನ್ನತ ಶಿಕ್ಷಣಕ್ಕೆ ಪ್ರವೇ ಶಾವಕಾಶ ಸಿಕ್ಕುತ್ತದೆ. 


ಲ 


ವಿಶಿಷ್ಟ (ಪ್ರಾಥಮಿಕ-ಪ್ರೌಢ) ಶಿಕ್ಷಣ ಸಂಸ್ಥೆಗಳು 


ರಷ್ಯ ದಲ್ಲಿ ಮಂದಬುದ್ದಿಯ ಹಾಗೂ ಜಂ ಮಕ್ಕಳ ಶಿಕ್ಷಣಕ್ಕಾಗಿ ಪ್ರತ್ಯೇಕ ಪುಠಶಾಲೆಗಳಿವೆ. 
ಅವು ಸ ಸಾಮಾನ್ಯ ಶಿಕ್ಚ ಣದ ಪಾಠಶಾಲೆಗಳ ಕಾರ್ಯಕ್ರ ಮಗಳನ್ನು ಅನ sy ಆ ಮಕ್ಕಳ ಆವಶ್ಶ ಕತೆ 
ಗಳಿಗೆ ಗಮನ ಕೊಟ್ಟು ವಿಶೇಷ ರೀತಿಯಲ್ಲಿ ಶಿಕ್ಷಣವೀಯುತ್ತವೆ. ವೈಯಕ್ತಿಕ ಬಾಜ ವಿಶೇಷ 
ಭಲ ಇಷ್ಟ ಬಳಕೆ, ಕಸಬು ಕಲೆ ಗಳಲ್ಲಿ ತರಪೇತ ಇವು ಅಲ್ಲಿನ ಶಿಕ್ಷ ಣದ ವಿಶೇಷ ಲಕ್ಷಣಗಳು. 
ಪ್ರೌಢಶಾಲೆಗಳಲ್ಲಿ ಕಳೆದ ಅರ್ಧಶತಮಾನದಿಂದಲೂ ವಿದ್ಯಾರ್ಥಿ ಸಂಖ್ಯೆ ಅಷ್ಟುಗಿ ಹೆಚ್ಚುತ್ತಿಲ. 


ಕೆಲವು ಪ್ರಯೋಗಾರ್ಥ ಪಾಠಶಾಲೆಗಳೂ ಇವೆ. ಅಲ್ಲಿ ಅನ್ಯಭಾಷಾ ಬೋಧನೆ, ಗಣಿತ, ವಿಜ್ಞಾನ 
ವಿಷಯಗಳನ್ನು ಸಾಂದ್ರ ಶ್ರಬೋಧನ ವಿಧಾನಗಳಿಂದ ಬೋಧಿಸುವ ಪ್ರಯೋಗಗಳನ್ನು ನಡೆಸುವರು. 
ಅವು ವಿಶ್ವವಿದ್ಯಾ ಲಯ, ಅಧ್ಯಾಪಕರ ವೃತ್ತಿ ಶಿಕ್ಷಣ ಗ ಅನ್ಯಭಾಷಾ ಸಂಸ್ಥೆ ಇವುಗಳಿಗೆ ಸೇರಿ 
ದಂತಿದ್ದು “ಆ ಸಂಸ್ಥೆ ಅಲ್ಲಿ ಪ್ರಯೋಗಗಳನ್ನು ನಡೆಸ ಸುತ್ತವೆ ವೆ. ಇವುಗಳ: ಜೊತೆಗೆ ಪಾದರ ಕಾಲದಿಂದಲೂ 


ಉಳಿದುಕೊಂಡೇ ಬಂದಿರುವ? ಕೆಲವು ಲಲಿತಕಲಾಶಾಲೆಗಳೂ ಅಸ್ತಿತ್ವದಲ್ಲಿವೆ. "ಅವು ಬ್ಯಾಲೆ, ಕಲಾ 
ಪ್ರದರ್ಶನ ಸಂಸ್ಥೆ, ರಕ್ಷಣಾಗೃಹ, ಗಾನಗೋಷ್ಠಿ ಮುಂತಾದವಕ್ಕೆ ಸೇರಿದಂತೆ ಕೆಲಸಮಾಡುತ್ತವೆ. 


ಮೇಲಿನ ವಿಶಿಷ್ಟ. ಶಾಲೆಗಳ ಗುಂಪಿಗೆ ಸೇರಿಸಬಹುದಾದ ವಸತಿ ವಿದ್ಯಾಲಯಗಳೂ ಅಧಿಕ 

ಸಂಖ್ಯೆ ಯಲ್ಲಿವೆ. ಅವು ತ ಪಬ್ಲಿಕ್‌ ಸ್ಕೂಲುಗಳಂತಿದ್ದರೂ ಅಲ್ಲಿ ಸೇರತಕ್ಕ ವರು ಶ್ರೀಮಂತರ 

ಮಕ್ತಳಲ್ಲ; ನಿರ್ಗತಿಕರು. ತಬ್ಬಲಿ ಮಕ್ಕಳು, ವಿಧವೆಯರು, ಅವಿವಾಹಿತ ಮ ಹಿಳೆಯರು. ಅಲ್ಲಿಗೆ ಅವರು 
° 


ps 


೨೮ ಮಾನವಿಕ ಕರ್ಣಾಟಕ 4 
ಶಿಕ್ಷಣರಕ್ಷಣೆಗಾಗಿ ಸೇರುವರು. ಅಲ್ಲಿನ ಕೂರ್ಯಕ್ರಮಗಳು ಸಾಮಾನ್ಯ ಶಾಲೆಗಳಂತೆಯೆ ಇದ್ದರೂ 
ಕಸಬು, ಕಲೆ, ವೃತ್ತಿ ಮುಂತಾದವುಗಳ ಬೋಧನೆಗೆ ಅಲ್ಲಿ ಪ್ರಾಮುಖ್ಯವೂಟು. ಈಗ ಅಲ್ಲಿ ಸುಮಾರು 
ಹತ್ತು ಲಕ್ಷ ಮಂದಿ ವಿದ್ಯುರ್ಥಿಗಳಿರುವರು. ಅವುಗಳ ವವಸ್ಥೆ ಅಧಿಕ ವೆಚ್ಚಕ್ಕೆ ಅವಕಾಶವಾಗುತ್ತಿರು. 
ವುದರಿಂದ ಅವನ್ನು ಹೆಚ್ಚಿಸುವ ಕಾರ್ಯಕ್ಕೆ ಕೈಹಾಕುತ್ತಿಲ್ಲ. ಇದೇ ಮಾದರಿಯ ಹಗಲು ಶಾಲೆಗಳೂ 
ಇವೆ. ಅಲ್ಲಿ ಸುಮಾರು ೩೩ ಲಕ್ಷ ಮಂದಿ ವ್ಯಾಸಂಗ ಮಾಡುತ್ತಿದ್ದಾರೆ. ಇವುಗಳು ಕಾರ್ಯನಿರತ 
ತಾಯಂದಿರ ಮಕ್ಕಳಿಗಾಗಿ ರೂಪುಗೊಂಡಿದ್ದು ಸಾಧಾರಣ ಶಾಲೆಗಳಿಗಿಂತ ಹೆಚ್ಚು ವೇಳೆ ತೆರೆದಿರುತ್ತವೆ. 


ವಯಸ್ಕರ ಹಾಗೂ ಯುವಜನರ ಶಾಲೆಗಳು 


ಬಾಲ್ಯದಲ್ಲಿ ಸಾಮಾನ್ಯ ಶಿಕ್ಷಣವನ್ನು ಪೂರ್ಣವಾಗಿ ಪಡೆಯಲಾಗದೆ ಕೆಲಸಕ್ಕೆ ಸೇರಿರುವವರ ಅಥವಾ ' 
ಇತರ ವಯಸ್ಕರ ಶಿಕ್ಷಣಕ್ಕಾಗಿ ಚೋ ಸುಮಾರು ೨೦,೦೦೦ ಯುವಜನ ಶಾಲೆಗಳಿವೆ. ಅವು ' 
ಸಾಮಾನ್ಯ ಶಾಲೆಗಳ ಕಾರ್ಯಕ್ರ ಮಗಳನ್ನು ಅನುಸರಿಸಿದರೂ ಔದ್ಯೋಗಿಕ ಸಂಘಸಂಸ್ಥೆಗಳಿಂದ : 
ನಡೆಸಲ್ಪ ಡುತ್ತಿವೆ ವೆ. ಕೆಲವು ಕ್ರಮವಾದ ಸಂಜೆಯ ಶಾಲೆಗಳಾಗಿ ಕೆಲಸಮಾಡುತ್ತಿವೆ. 


ವೃತ್ತಿ ಮತ್ತು ತಾಂತ್ರಿಕ ಶಾಲೆಗಳು 


ಹಿರಿಯ ಪ್ರೌಢಶಾಲೆಯ ಮಟ್ಟದ ಸುಮಾರು ೧೩೦೦ ಪಾಠಶಲೆಗಳಿವೆ. ವೃತ್ತಿ ಮತ್ತು ತಾಂತ್ರಿಕ 
ಶಿಕ್ಷಣದ ಸಚಿವಾಲಯದವರು ನಡೆಸುತ್ತಿ ರುವ ಈ ಶಾಲೆಗಳು ೮ನೆಯ ತರಗತಿ ಮುಗಿಸಿದವರನ್ನು ಸೇರಿಸಿ 
ಡು ೬ರಿಂ pi ತಿಂಗಳ ಕಾಲಾವಧಿಯ ಶಿಕ ಸಣವೀಯುತ್ತವೆ. ಅಲ್ಲಿ ಸಾಮಾನ್ಯ ಶಿಕ್ಷಣದ ಕೆಲವು 
ವಿಷಯಗಳನ್ನು ಬೋಧಿಸಿದರೂ ಮುಖ್ಯವಾಗಿ ಯಾವುದಾದರೂ ಒಂದು ನಿರ್ದಿಷ್ಟ ಉದೊ ೀಗದಲ್ಲಿ 
ರಪೇತು ನೀಡಲಾಗುತ್ತ ದೆ. ಅಲ್ಲಿನ ಶಿಕ್ಷ ಇ ಮುಗಿಸಿದವರು ಸಾಮಾನ್ಕ ಪೌ ೨ ಢಶಿಕ್ಷ. ಣದ ಪ ಪ್ರಮಾಣಪತ್ರ 
ಚಚಯದೇಂದರಿ ಸಂಜೆಯ ಸಾಮಾನ್ಯ ಪ್ರೌಢಶಾಲೆಗಳಲ್ಲಿ ಸೇರಿ ಶಿಕ್ಷಣ ಣ ಪಡೆಯಬೇಕು. 


ಕಾರ್ಪಾನೆ, ವಾಣಿಜ್ಯ, ಕೃಷಿ, ಕಾರ್ಯಾಲಯ ಮುಂತಾದ ಉದ್ಯಮಗಳು ಉಮೇದುವಾರರನ್ನು 
ಲಸಕ್ಕೆ ಸೇರಿಸಿಕೊಂಡು ಅಲ್ಲೇ ಆಯಾ ಉದ್ಯೋಗದಲ್ಲಿ ತರಪೇತು ನೀಡುವ ವ್ಯಾಪಕವಾದ ವ್ಯವಸ್ಥೆ 
ಯಿದೆ. ವಿದಾ ರ್ಥಿಗಳಿಗೆ ಸಾಮಾನ್ನ ಶಿಕ್ಷಣ ಮುಗಿದಿರಲಿ ಇಲ್ಲದಿರಲಿ, ವಯಸ್ಸು ಎಷ್ಟೇ ಆಗಿರಲಿ. 
ಅವರಿಗೆಲ್ಲ ಅವು ಅವಕಾಶ ನೀಡುತ್ತ ಅಲ್ಲಿನ ತರಪೇತು ಬೇರೆಬೇರೆ ಮಟ್ಟದ್ದಾಗಿರಬಹುದು. 
= ಉಮೇದುವಾರಿ ಶಿಕ್ಷಣಕ್ಕೆ ಹೋಗತಕ್ಕ ವರ ಸಂಖ್ಯೆ ಅಧಿಕವಾಗಿಯೇ ಇದೆ. ಅವರು ಸಾಮಾನ್ಯ 
ಶಿಕ್ಷಣ ಮುಗಿಸಲು, ಬೇಕಾದರೆ. ವಯಸ ಸರ ಸಂಜೆಯ ಶಾಲೆಗೆ ಸೇರಬಹುದು. 


೮ನೆಯ ತರಗತಿಯನ್ನು ಮುಗಿಸಿದವರಿಗೆ ನಾಲ್ಕು ವರ್ಷದ ಮತ್ತು ಹತ್ತನೆಯ ತರಗತಿಯನ್ನು 

ಎರಡು ವರ್ಷದ ವೃತ್ತಿಶಿಕ್ಷಣವೀಯುವ ಸಂಸ್ಥೆಗಳು ಟೆಕ್ನಿಕಂ ಎಂಬ ಹೆಸರಿನಿಂದ 
ದೇಶಾದ್ಯಂತ ಪ್ರಚಾರದಲ್ಲಿವೆ. ಸುಮಾರು ೪೦೦ ವ ವೃತ್ತಿಗಳಿಗೆ ಸಂಬಂಧಿಸಿದಂತೆ ಅವುಗಳಲ್ಲಿ ವೃತ್ತಿಶಿಕ್ಷಣ 
ಏರ್ಪಡಿಸಿದೆ. ಟು ಸಃ ಸಾರಿಗೆ, ಕಟ್ಟಡ, ಕೃಷಿ. ವಾಣಿಜ್ಯ, ಉಪವೆ,ದ ದ್ಯ, ಅಧ್ಯಾ ಪನ, ಗ್ರಂಥಾಲಯ 
ಎಜ್ಞಾನ, ಲಲಿತಕಲೆ-ಇವು ಅಲ್ಲಿನ ಮುಖ ವೃತ್ತಿಗಳು. ನಾಲ್ಕು ವರ್ಷದ ಟೆಕ್ತಿ ಕಂನಲ್ಲಿ ಅರ್ಧಕಾಲವನ್ನು 
ಸಾಮಾನ್ಯ ಶಿಕ್ಷಣ ಮತ್ತು ಸ್ಟೆ ದ್ವಾಂತಿಕ ಜ್ಞಾ ನಕ್ಕೂ ಇನ್ನರ್ಧ ವನ್ನು ವೃತ್ತಿ ಶಿಕ್ಷಣಕ್ಕೂ ವಿನಿಯೋಗಿಸು 
ವರು. ಅಲ್ಲಿನ ಶಿಕ್ಷಣ ಮುಗಿಸಿದವರು ಉನ್ನತ ಶಿಕ್ಷಣ ಸಂಸ್ಥೆಗೆ ಪ ಪ್ರವೇಶ ಪಡೆಯಬಹುದು. ಟೆಕ್ನಿಕಂ 
ಗಳನ್ನು ಸಂಬಂಧಿಸಿದ ಸಚಿವಾಲಯ ನಡೆಸುತ್ತದೆ. ಉದಾ: "ದೊ ೀಗಿಕ ಶಿಕ್ಷ ಕ್ಷಣವನ್ನು ಉದ್ಯೋಗ 
ಸಚಿವಾಲಯವೂ ಉಪವೈದ್ಧ ಶಿಕ್ಷಣವನ್ನು ಸಾರ್ವಜನಿಕ ಆರೋಗ್ಯ ಸಚಿವಾಲಯವೂ ಕೃಷಿ ಶಿಕ್ಷ ವನ್ನು 
ಕೃಷಿ ಜಯವು ನಡೆಸುತ್ತವೆ. ಟೆಕಿ ್ಲಿಕಂನಲ್ಲಿ ಶಿಕ್ಷಣ ಮುಗಿಸಿದವರಿಗೆ ಆಯಾ ವೃತ್ತಿ ಶಿಕ್ಷಣದ 
ಡಿಪ್ಲೂಮ ನೀಡಲಾಗುವುದು. ಡಿಪ್ಲೊಮ ಪಡೆದವರು ತತ್‌ಕ್ಷಣ ಕೆಲಸ ಸಿಕ್ಕೆ ಸೇರಿ ೫ ವರ್ಷಗಳ ಕಾಲ 


ಸೋವಿಯೆತ್‌ ಒಕ್ಕೂಟದಲ್ಲಿ ಶಿಕ್ಷಣ ೨೯ 


ಕಡ್ಡಾಯವಾಗಿ ` ಸೇವೆ ಸಲ್ಲಿಸಬೇಕು. ಆದರೆ ಅವರಲ್ಲಿ ಮೇಲ್ದರ್ಜೆಯಲ್ಲಿ ಉತ್ತೀರ್ಣರಾದ ಕೆಲವರಿಗೆ 
ಮಾತ್ರ (ಸೇ. ೫) ಕೂಡಲೆ ಉನ್ನತ ಶಿಕ್ಷಣಕ್ಕೆ ಹೋಗಲು ಅವಕಾಶವೀಯಲಾ ಕ ಸೋವಿಯೆತ್‌ 
ಉದ್ಯೋಗ ಮತ್ತು ತಂತ್ರಶುಸ್ತ್ರದ ಕ್ಷೇತ್ರ ಗಳಿಗೂ ರಾಷ್ಟ್ರದ ಆರ್ಥಿಕ ಸಿಂವರ್ಧನೆಗೂ ಈ ಶಿಕ್ಷಣ ಸೀಂಸ್ಥೆ 
ಗಳು ಬಹು ಮೌಲಿಕ ಸೇವೆಸಲ್ಲಿಸುತ್ತಿವೆಯೆಂದು : ಪರಿಗಣಿಸ ಲಾಗಿದೆ. 


ದಕ್ಕೆ 
ಚ 
[A 
ಇ 


ಉನ್ನತ ಶಿಕ್ಷಣ 


ಆಕ್ಟೋಬರ್‌ ಕ್ರಾಂತಿಯ ಅನಂತರ ರಷ್ಯ ಉನ್ನತ ಶಿಕ್ಷಣದ ವಿಸ್ತರಣಕ್ಕೂ ಗುಣವರ್ಧನಕ್ಕೂ ಅತ್ಯಂತ 
ಹೆಚ್ಚು ಗಮನವಿ ತ್ರಿದೆಯೆಂದು ಚಾ 0 ಅಲ್ಲಿ ಈಗ ಸ ಜಬ ೪೫ ವಿಶ್ವವಿದ್ಯಾ ಅಚಗಳ 
೦೦ ಉನ್ನತ ೦ ಸಂಸ್ಥೆ ಗಳೂ (107) ಉನ್ನತ ಶಿಕ್ಷಣಕ್ಕೂ ಸಂಶೋಧನೆ ಗಳಿಗೂ ಸೌಲಭ್ಯ 
ವೊದಗಿಸುತ್ತಿವೆ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲವು ಹಲವಾರು ಎಂಜಿನಿಯರಿಂಗ್‌ ವಿದ್ಯೆಗಳಿಗೆ ಶಿಕ್ಷಣ 
ವೀಯುವ ಪಾಲಿಟಿಕ್ಲಿಕ್ಕುಗಳಂಥ ವಿದ್ಯಾ ಲಯಗಳು. ಮಿಕ್ಕವು ಉನ್ನತಮಟ್ಟದ ಸಿವಿಲ್‌, ಲೋಹಶಾಸ್ತ್ರ, 
ಸಾರಿಗೆ ಮುಂತಾದ ಎಂಜಿನಿಯರಿಂಗ್‌ '£ ತ್ರಗಳಲ್ಲಿ ಉನ್ನತ ಶಿಕ್ಷಣವೀಯುತ್ತಿವೆ. ಇನ್ನುಕೆಲವು ವೈದ್ಮ, 
ಶಿಕ್ಷಣವೆ ಕೃಷಿ, ಅರ್ಥಶಾಸ್ತ್ರ, ನ್ಯಾಯ. "ಕಲೆ ಇವುಗಳ ಶಿಕ್ಷಣಕ್ಕೆ ಮೀಸಲಾಗಿವೆ. ಸೋವಿಯೆತ್‌ ಉನ್ನತ 
ಶಿಕ್ಷಣ ಕ್ಷೇತ್ರ ೨೦ ವಿವಿಧ ವಿದ್ಯಾರಂಗಗಳಿಗೂ ೩೫೦ ವಿಶಿಷ್ಟ ಕ್ಷೇತ್ರಗಳಿಗೂ ಸಂಬಂಧಿಸಿದ್ದು, 
ಶಿಕಣ ಮು ಕೃಷಿ ನಾಲ್ಕು ವರ್ಷದವೂ, ಎಂಜಿನಿಯರಿಂಗ್‌ ಶಿಕ್ಷಣ ೪ ಅಥವಾ ೪೦ವಷಃ ೯ದ್ದು. 


ಆಗಿವೆ. ವ್ಮ ತ್ರಿ ಶಿಕ್ಷಣದಲ್ಲಿ ಮೂರನೆಯ ಒಂದು ಭಾಗದಷ್ಟು ಕಾಲವನ್ನು ಸಾಮಾನ್ಯ 
ವಿಜ್ಞಾನಕ್ಕೂ ಇನ್ನು ೪ದ ಮೂರನೆಯ ಎರಡು ಭಾಗವನ್ನು ವೃತ್ತಿವಿಷಯಕ್ಕೂ ವಿನಿಯೋಗಿ 


ಗಿಸ 
~ 

ಲ 

ವೃತ್ತಿ ಶಿಕ್ಷಣದ ಪ್ರಾಯೋಗಿಕ ಭಾಗ ಕಾರ್ಯಕ್ಷೇತ್ರದಲ್ಲಿ "ಉವೆ ದುವಾರಿ ರೂಪದಲ್ಲಿ ಏರ್ಪಟ್ಟು 


el A 
EE ಸೇ. ೧೫ರಷ್ಟು ಸಾ ವಿನಿಯೋಗಿಸಲಾಗುತ್ತಿದೆ. ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಸ್ಪರ್ಧೆ ತೀವ್ರ 
ಕೇವಲ ಆ ವಯೋಮಾನದವರಲ್ಲಿ ಸೇ. ೨೦ರಷ್ಟು ಮಾತ್ರ ಪ್ರ ವೇಶಾವಕಾಶ ಪಡೆಯುತ್ತಾರೆ. 


ಢಶಾಲೆಯ ಶಿಕ್ಷಣವನ್ನು ಮುಗಿಸಿದವರಲ್ಲಿ ಅರ್ಧಕ್ಕಿಂತ ಕಡಮೆ ಸಂಖ್ಯೆಯ ಯಲ್ಲಿ ಉನ್ನತ 


ಉನ್ನತ ವೃತ್ತಿಶಿಕ್ಷಣ ಸಂಸ್ಥೆಗಳಲ್ಲಿ ಒಟ್ಟು ೧೦ ಲಕ್ಷ ಮಂದಿ ಸಿಬ್ಬ ಂದಿಯವರೂ ಅಧಾ:ಪಕರೂ 
ರ ಟು ೧7೨ ಗ್‌ 
ರ್ಯನಿರತರಾಗಿದ್ದಾರೆ. . ಉನ್ನತ ಮತ್ತು 1 ನಿಷ ಶಿಕ್ಷಣ “ಸಚಿವಾಲಯ ಅಲ್ಲಿನ ಉನ್ನತ 


ಶಿಕ್ಷಣದ ಆಡಳಿತವನ್ನು ನೋಡಿಕೊಳ್ಳುತ್ತಿದೆ. ಉನ್ನತ ಶಿಕ್ಷಣ ೧ ಮೂರು ರೀತಿಯ ತರಗತಿಗಳಲ್ಲಿ ಏರ್ಪಡು 
ತ್ರಿದೆ-ಪೂರ್ಣಕಾಲದ ತರಗತಿಗಳು. ಸಂಜೆ ತರಗತಿಗಳು ಮತ್ತು ವಿಸ್ತರಣ ಮತ್ತು ಅಂಚೆ ತರಗತಿಗಳು 

ne ಒಟ್ಟು ೪೫ ಲಕ್ಷ ಮಂದಿ ಶಿಕ್ಷಣ: ಪಡೆಯುತ್ತಿರುವರು. ಶಿಕ್ಷಣ ಮುಗಿಸಿದವರಿಗೆ ಪದವಿಗೆ 
ದಲು ಡಿಪ್ಲೊಮ. ನೀಡುವರು. ಡಿಪ್ಲೊಮ ಪಡೆದವರಿಗೆ ಒಂದು ಉದ್ಯೊ ೇಗಕ್ಕೆ ಹಕ್ಕು ಬರುತ್ತದೆ. 


ವಿವಿಧ ಕೇತ್ರಗಳಲ್ಲಿ ಉನ್ನತ ಶಿಕ್ಷಣ ಪಡೆಯುವವರ ಸೇಕಡವಾರು ಹೀಗಿದೆ: ಎಂಜಿನಿಯರಿಂಗ್‌ ೪೦%, 
Pa 


ರು 
ಕೃಷಿ ೧೦%. ವೈದ್ಯ ೭%. ಶಿಕ್ಷಣ 4 ಇತರ ಉದ್ಯೋಗ ಶಿಕಣ ಲ ವಿಶ್ವವಿದ್ಯಾಲಯಗಳು 
ಮಾನವಿಕ, ಕಲೆ "ಮತ್ತು ವಿಜ್ಞಾನಶಾಸ್ತ್ರಗಳಲ್ಲಿ ಉನ್ನತ ಶಿಕ್ಷ ಣಕ್ಕೆ ಅವಕಾಶ ಕಲ್ಪಿ ವೆ. ವಿದ್ಯಾರ್ಥಿಗಳು 
ಎಂಜಿನಿಯರಿಂಗ್‌ ಮತ್ತು ಆನ್ವ ಯಿಕ ವಿಜ್ಞಾನ ಶಾಖೆಗಳಲ್ಲಿ ಶಿಕ್ಷಣ ಪಡೆಯಲು ಹೆಚ್ಚಿನ ಒಲವನ್ನು 


ಶಿಕ ಣಕ್ಕೆ. ಮೇಲಿನ ಸಂಸೆ ಗಳ ಜೊತೆಗೆ ಕೆಲವು ವಿಶಿಷ್ಟ ರೀತಿಯ ಸಂಸ್ಥೆಗಳೂ 
ಇ. ಓಟು 
ವಿದ್ಯಾಲಯ, ಉನ್ನತ ಕಾಯ ೯ನಿರ್ವಹಣಾ ವಿದ್ಯಾಲಯ-ಇವುಗಳಿಗೆ 


& a 


ತೆ 
ಕ್ರಿ 
4 
( 
ಓ 
[el 
NC 

C 
ಭಟ 
3 


ಣ ಪಡೆದವರನ್ನು ಆಯಾ ಸಚಿಪಶಾಖೆ ಉನ್ನತ 


(GL 
೭ 


೩೦ ಮಾನವಿಕ ಕರ್ಣಾಟಕ 


ಸಂಶೋಧನೆ ಮತ್ತು ಪದವಿಗಳು | 
ರಷ್ಯದಲ್ಲಿ ಉನ್ನತೋನ್ನತ ಶಿಕ್ಷಣವೆಂದರೆ ಸಂಶೋಧನೆಯ ಕಾರ್ಯದಲ್ಲಿ ನೀಡುವ ಪ್ರಶಿಕ್ಷಣ." 
ಸುಮಾರು ಅರ್ಧದಷ್ಟು ಉನ್ನತ ಶಿಕ್ಷಣ, ಸಂಸ್ಥೆ ಸ್ಲೆಗಳೂ ೪೦೦ ಪ್ರತ್ಯೇಕ ಸಂಶೋಧನ ಸಂಸ್ಥೆ ಗಳೂ ಈ ಸೌಲಭ್ಯ 
ವನ್ನೊ ದಗಿಸುತ್ತವೆ. ಉನ್ನತ ಶಿಕ್ಷ ಣದ. ಡಿಪ್ಲೊಮ ಪಡೆದವರು ಅಲ್ಲಿ ಮೂರು ವರ್ಷದ ಸಂಶೋಧನೆ 
ನಡೆಸಿ ಮಹಾಪ್ರಬಂಧವನ್ನು ಸಲ್ಲಿಸಿದ ಮೇಲೆ 'ಅಸ್ಟಿರ್ಯಾಂಚುರ' ಎಂಬ ಪದವಿ ಪಡೆಯಬಹುದು. 
ಅದನ್ನು "ಕ್ಯಾಂಡಿಡೇಟ್‌' ಪದವಿ ಎಂದೂ ಕರೆಯುವರು. ಆ ಪದವಿ ಪಡೆದವರು ಉನ್ನತ ಶಿಕ್ಷಣ ಸಂಸ್ಥೆ 
ಗಳಲ್ಲೂ ಸಂಶೋಧನ ಸಂಸ್ಥೆಗಳಲ್ಲೂ ಕೆಲಸಕ್ಕೆ ಅರ್ಹತೆ ಪಡೆಯುತ್ತಾರೆ. ವರ್ಷಂಪ್ರ ತ್ರಿ ಸುಮಾರು 
ಒಂದು ಲಕ್ಷ ಮಂದಿ ಈ ಪದವೀ ಶಿಕ್ಷಣಕ್ಕೆ ಸೇರುತ್ತಾರೆ. ಅವರಲ್ಲಿ ಸುಮಾರು ಐದನೆಯ ಒಂದು ಭಾಗ 
ದಷ್ಟು ಮಂದಿಗೆ ಆ ಪದವಿ AS ಆ್ಯಸ್ಪಿರ್ಯಾಂಚುರ ಪದವಿ ಪಡೆದವರು ಸಂಶೋಧನೆ ಮತ್ತು 
ಪ್ರಕಟನೆಗಳ ಮೂಲಕ. ದ್ವಿತೀಯ ಉನ್ನತ ಪದವಿಯಾದ ಡಾಕ್ಟರೇಟನ್ನೂ ಪಡೆಯಬಹುದು. ಇವೆರಡು 
ಪದವೀ ಕಾರ್ಯಕ್ರವ ಮಗಳನ್ನೂ "ಸುಪ್ರಿ €0 ಅಟೆಸ್ಟೇಷನ್‌ ಕಮಿಷನ್‌' ಎಂಬ ರಾಷ್ಟ್ರೀಯ ಆಯೋಗ 
ನೋಡಿಕೊಳ್ಳುವುದಲ್ಲದೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲೂ ಸಂಶೋಧನ ಸಂಸ್ಥೆಗಳಲ್ಲೂ ಪ್ರಾಧ್ಕಾಪಕರನ್ನೂ 
ಸಂಶೋಧಕರನ್ನೂ ನೇಮಿಸುತ್ತದೆ. 
ಆಡಳಿತ ಕ 


ರಷ್ಯದ ಶಿಕ್ಷಣದ ನೀತಿಯಲ್ಲಾದ ಬದಲಾವಣೆಗಳನ್ನು ಹಿಂಬಾಲಿಸಿ ಆಡಳಿತ ವ್ಯವಸ್ಥೆ ಯಲ್ಲೂ ಬ 
ಬಗೆಯ ಪರಿವರ್ತನೆಗಳಾಗುತ್ತ ಬಂದಿವೆ. ಪಕ್ಷದ ಕೇಂದ್ರ ಸಮಿತಿ ಶಿಕ್ಷಣದ ನೀತಿಯನ್ನು "ರೂಪಿಸುತ್ತದೆ. 
ರಾಷ್ಟ್ರ €ಯ ಸರ್ಕಾರ ಆ ನೀತಿಯನ್ನು ಕಾರ್ಯ ೯ರೂಪಕ್ಕೆ ತರುತ್ತದೆ. ವೈ ಯಕ್ಷಿ ಕ ಲಾಭಗಾರಿಕಿಯ ಸ್ಪ ಳದಲ್ಲಿ 
ಸಾಮಾಜಿ ಜಿಕ ಸೇವೆಯನ್ನು ಎತ್ತಿ ಹಿಡಿಯುವುದು ಸೋವಿಯತ್‌ ಶಿಕ ಣದ ವಿಶಿಷ್ಟ ನೀತಿ. ಕೇವಲ: ಜ್ಞಾ ನ 
ಮತ್ತು ಸಂಸ್ಕೃತಿಗಳನ್ನು ಅರಿತು ಮುಂದುವರಿಯುವುದಕ್ಕಿಂತಲೂ ಸಮಾಜಕ್ಕೆ, ರಾಷ್ಟ್ರ ಕ್ಕೆ ಉಪಯುಕ್ತ ನೆನಿಸ 
ಬಲ್ಲ ಪೌರನನ್ನಾ ಗಿ ಮಾಡುವುದು ಶಿಕ್ಷಣ ಸಂಸ್ಥೆಗಳ ನಿಯೋಜಿತ ಕರ್ತವ್ಯ. ಅದಕ್ಕಾ Py ಅವು ವ್ಯಕ್ತಿಗೆ ಉತ್ಪನ್ನ 
ಕಾರ್ಯದಲ್ಲಿ ನೆರವಾಗಬಲ್ಲ ಕೌಶಲವನ್ನು ನೀಡಬೇಕು. ಜೊತೆಗೆ ವ್ಯಕ್ತಿ ಗಳಲ್ಲಿ ಏಕರೂಪದ 'ಕಮ್ಮೂನ ನಿಸ್ಟ್‌ 
ತತ್ವನಿಷ್ಠೆಯನ್ನೂ ಅದೇ ರೂಪದ ಮನೋಭಾವ ವರ್ತನೆ ಮತ್ತು ಮೌಲ್ಯ ಗಳನ್ನೂ ಅಲ್ಲಿನ ಶಿಕ್ಷಣ 
ಸಂಸ್ಥ ಗಳು ರೂಪಿಸ ಬೇಕು. ಪಠ್ಯ ಮತ್ತು ಪಠ ಹತರ ಕಾರ್ಯಕ್ರಮಗಳ ಮೂ ಕಮೂ ್ಯನಿಸ್ಟ್‌ ತತ್ವ 
ದೃಷ್ಟಿಯನ್ನು ಎತ್ತಿ ್ರ ಹಿಡಿಯಬೇಕು. ಪಾ ಥಮಿಕ. ಮತ್ತು ಪ್ರೌಢಶಾಲೆಗಳು ಮಾನವಿಕ ಮತ್ತು ಸಮಾಜ 
ಸ್ವಗಳಲ್ಲಿ ಆ ಭಾವನೆಗೆ ಪುರಸ್ಕಾರವೀಯಬೇಕು. ಉನ್ನತ ಶಿಕ್ಷಣ ಸಂಸ್ಥೆ ಗಳಲ್ಲಿ ಎಲ್ಲರೂ ಕಮ್ಮುನಿ ನಿಸ್ಟ್‌ 
ಮಾಲ ಗಳಿಗೆ ನಿಷ್ಠೆಯಿಂದಿರುವ ದೀಕಾ ಬೋಧನೆಗೆ ಸೇರಬೇಕು. ಎಲ್ಲ ವ್ಯಕ್ತಿಗಳೂ ಆ ಮೂಲಕ 
ನೂತನ ಜನಾಂಗವಾಗಬೇಕು. ಅವರ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗಳಲ್ಲೂ ಸಮನ್ಹಯ 
ವೇರ್ಪಡಬೇಕು. ಎಂದರೆ ಜ್ಞಾನಾರ್ಜನೆಯ ಜೊತೆಗೆ ದುಡಿಮೆಯೂ ಸೇರಬೇಕು. ಆಗ ಜ್ಞಾನ 
ಜೀವನಕ್ಕೂ ದುಡಿಮೆಯ ಜೀವನಕ್ಕೂ ಇರುವ ಕೃತಕ ಅಂತರವೂ ಭೇದವೂ ಅಳಿಸಿಹೋಗುವು 
ಎಂದರೆ ಶಕ್ಷಣ ಸಂಪನೂ ಒಲಿಗಳನ್ನು ಬಳಸಿಕೊಂಡು ಸಾಮಾಜಿಕ ನೂತನ ಮೌಲ ಗಳನ್ನು ಕಳ್ಳು 
ಸೋವಿಯೆತ್‌ ಜನಾಂಗದ ವಾದೀಕೆ ಯನ್ನು ಹೊತ್ತು ನಿರ್ವಹಿಸಃ ಬಲ್ಲ ವ್ಯಕ್ತಿಗಳನ್ನು, ರೂಪಿಸಬೇಕು. 
ಈ ಉದ್ದೇಶ ನಟ ಶಕ ಕಣ ಸಂಘಟನೆಯಲ್ಲೂ ಆಡಳಿತದಲ್ಲೂ ೧೯೦೭ರಿಂದ. ಏಕಪ್ರಕಾರವಾಗಿ 
ಪ್ರಯೋಗಗಳು ನಡೆಯುತ್ತ ಬಂದಿವೆ. ಈ ನೀತಿ ಕಾರ್ಯರೂಪಕ್ಕೆ ಬರಬೇ ಕಾದರೆ ರಾಷ್ಟ್ರೀಯ ಸರ್ಕಾರ 
ಅದರ ಆಡಳಿತ ಸೂತವ ಶ್ರವನ್ನು ನಿಯಂತ್ರಿಸುವುದು ಅಗತ್ಯವಾಗುತ್ತ ದೆ. ಈ ಸಂಬಂಧದ ಶಾಸನ ಆಡಳಿತ 
ನಿಯಮ, ಶಿಕ್ಷಣ ಸಂಘಟನೆ, ಅಧ್ಯಾಪಕರ ನೇಮಕ, ph ಧನ ವಿಷಯ, ಪಠ್ಯಪುಸ್ತಕ-ಇವೇ ಮೊದಲಾದ 
ಅಂಶಗಳಿಗೆ ಸಂಬಂಧಿಸಿದ ಮೂಲ. ನೀತಿನಿಯಮಗಳನ್ನು ಅದು ಮಾಡುತ್ತದೆ. ಪ್ರತಿ ಶಿಕ್ಷಣ ಸಂಸ್ಥೆ 
ತಾನು ಸೇರಿರುವ ಕೇಂದ್ರ ಸ ಮೂಲಕ ಆ ತಿಳಿವಳಿಕೆಯನ್ನು ಪಡೆದುಕೊಳ್ಳು ತ್ತ ದೆ. 


ಶಿಕ್ಷಣ ಸಂಸ್ಥೆ ಗಳು ಹಲವಾರು ಸಚಿವಾಲಯಗಳಿಗೆ ಸೇರಿದ್ದ ರೂ ಅವೆಲ್ಲವೂ ಪಕ. ಕದ ನೀತಿಗನುಗುಣವಾಗಿ 
ಸಂಸ್ಥೆ ಗಳನ್ನು ನಡೆಸುತ್ತವೆ. 


ಸೋವಿಯೆತ್‌ ಒಕ್ಕೂಟದಲ್ಲಿ ಶಿಕ್ಷಣ | ೩೧ 


ಸೋವಿಯೆತ್‌ ಒಕ್ಕೂಟದಲ್ಲಿರುವ ಹದಿನೈದು ಪ್ರಾಂತ್ಯಗಳಲ್ಲೂ ಆಯಾ ಪ್ರಾಂತ್ಯದ ಶಿಕ್ಷಣ 
ಸಚಿವರು ಸಾಮಾನ್ಯ ಶಿಕ್ಷಣದ ಆಡಳಿತ ನಡೆಸುವರು. ಎಲ್ಲ ಪ್ರಾಂತ್ಯಗಳ ಆಡಳಿತದಲ್ಲೂ ಏಕರೂಪತೆ 
' ಯನ್ನೂ ಸಮನ್ವಯವನ್ನೂ ಕೇಂದ್ರದ ಸಾರ್ವಜನಿಕ ಶಿಕ್ಷಣದ ಸಚಿವಾಲಯ ನಿರ್ವಹಿಸುತ್ತದೆ. ವೃತ್ತಿ 
ಮತ್ತು ಉದ್ಯೋಗ ಶಿಕ್ಷಣ ಸಂಸ್ಥೆಗಳ ಹಾಗೂ ಶಿಕ್ಷಣ ಸಂಶೋಧನ ಸಂಸ್ಥೆಗಳ ಆಡಳಿತ ಆಯಾ 
ಸಚಿವಾಲಯಕ್ಕೆ ಸೇರಿದ್ದರೂ ಅವುಗಳಲ್ಲಿ ಸಮನ್ವಯವನ್ನು ಮೂಡಿಸುವ್ದ ಕಾರ್ಯ ಯೋಜನಾ 
ಆಯೋಗಕ್ಕೆ ಸೇರಿರುತ್ತದೆ. 


ಪಾಠಶಾಲೆಯ ಮತ್ತು ಇತರ ಶಿಕ್ಷಣ ಸಂಸ್ಥೆಗಳ ಮುಖ್ಯರು ರಾಷ್ಟ್ರ ರೂಪಿಸಿರುವ ನೀತಿನಿಯಮ 
ಗಳನ್ನುನುಸರಿಸಿ ಗೊತ್ತುಮಾಡಿರ್ದುವ ಅಭ್ಯಾಸಪತ್ರಿ ಕೆಯಂತೆ ಕಾರ್ಯ ನಿರ್ವಹಿಸುವರು. ಸರ್ಕಾರ 
ಒದಗಿಸಿದ ಹಣವನ್ನು ಕಾರ್ಯಕರ್ತರಿಗೆ ಸಂಬಳದ ರೂಪದಲ್ಲಿ ಹಂಚುವರು. ಆದರೆ ಅಲ್ಲಿನ ಕಾರ್ಯ 

ಹಣೆಗೆ ಸಂಬಂಧಿಸಿದ ನೀತಿನಿಯಮಗಳ ನಿರೂಪಣೆಯಲ್ಲಿ ಅವರು ಪಾಲುಗೊಳ್ಳು ವುದಿಲ್ಲ. 


ಸೋವಿಯೆತ್‌ ಯೋಜನೆಗಳಲ್ಲಿ ಶಿಕ್ಷಣ 


ದ ಕೇಂದ್ರೀಯ ಯೋಜನೆಯಲ್ಲಿ ಸಾಮಗ್ರಿ, ಹಣಕಾಸು, ದುಡಿಮೆ ಇವು ಮೂರೂ ಮೂರು 
pe ಅಂಶಗಳು. ದುಡಿಮೆಗೆ ಅಗತ್ಯವಾದ ವಿವಿಧ ಕ್ಷೇತ್ರಗಳ ವಿವಿಧ ಮಟ್ಟಗಳ ಜನಬಲದ ಅಗತ್ಯ ವನ್ನು 
ಲೆಕ್ಕಹಾಕಿ ಅದನ್ನು ಒದಗಿಸುವ ಕಾರ್ಯವನ್ನು ಶಿಕ್ಷಣ ಸ ಸಂಸ್ಥೆ ಗಳಿಗೆ ಯೋಜನಾ ಆಯೋಗ ವಹಿ ಸ 
ಯೋಜನಾ ಆಯೋಗದ ಈ ಅಂದಾಜಿನ ಆಧಾಕದ ಮೇಲೆ ರಾಷ್ಟ್ರದ ಪ್ರೌಢಶಾಲಾ ಮಟ್ಟದ ಎ 
ಶಿಕ್ಷಣ ಸಂಸ್ಥೆ ಗಳಿಗೂ ಪ್ರವೇಶಾವಕಾಶ ನೀಡಬೇಕಾದ ಸಂಖ್ಯೆಯನ್ನು ಪ್ರತ್ಯೇಕವಾಗಿ ತಿಳಿಸುವರು, 
ವಿದ್ಯಾರ್ಹತೆ. ರಾಜಕೀಯ ಅರ್ಹತೆ- ಇವೆರಡನ್ನೂ « ಆಧಾರಮಾಡಿಕೊಂಡು ಪ್ರತಿಯೊಂದು ಶಿಕ್ಷಣ 
ಸಂಸ್ಥೆಯೂ ತನಗೆ ನಿಗದಿಯಾಗಿರುವಷ್ಟು ಮಂದಿಯನ್ನು ಶಿಕ್ಷಣಕ್ಕೆ ಸೇರಿಸಿಕೊಳ್ಳುತ್ತದೆ. ಶಿಕ್ಷಣ 

ಮುಗಿದೊಡನೆ ಅವರು ನೇಮಕವಾಗುವ "ಕೆಲಸವನ್ನು ಪ್ರಕಟಿಸು ಸುವರು. ಶಿಕ್ಷಣ : ಪಡೆದವರೆಲ್ಲ ಅಲ್ಲಿಗೆ 
ತಮ್ಮ ಶಿಕ್ಷಣ ಮುಗಿಸಿ ಉದ್ಯೋಗಕ್ಕೆ ಸೇರಿಕೊಳ್ಳುವರು. ೮ನೆಯ ತರಗತಿಗಿಂತ ಮೇಲಿನ ಶಿಕ್ಷಣ 
ಸಂಸ್ಥೆ ಗಳು ರಾಷ್ಟ್ರೀಯ ೀಯ ಜನಬಲ ಸಮಿತಿ ಸೂಚಿಸುವ ಗುರಿಯನ್ನು ಸಾಧಿಸುತ್ತವೆ. ಉನ್ನತ ವೃತ್ತಿ, 
ತಂತ್ರಶಾಸ್ತ್ರ, ಶಿಲ್ಪ ಮುಂತಾದ ಕ್ಷೇತ್ರಗಳಿಗೆ ಬೇಕಾದ ಜನಬಲ ಎನ್ನು ನಿರ್ಧರಿಸುವಾಗಲೂ ಇದೇ 
ನೀತಿಯನ್ನು ಅನುಸರಿಸುತ್ತಾರೆ. ಆದರೆ ಕೆಳ ಅಂತಸ್ತಿನ ಶಿಕ್ಷಣ ಮುಗಿಸಿದವರು ತಮ್ಮ ಶಿಕ್ಷಣವನ್ನು 
ಮುಂದುವರಿಸಿ ನಿಯೋಜಿತ ಕಾಲಕ್ಕೆ ಸರಿಯಾಗಿ ಅವರು ತಮ್ಮ ಶಿಕ್ಷಣವನ್ನು ಮುಗಿಸುವಂತೆ ನಿಯೋಜಿಸ 
ಲಾಗಿರುತ್ತದೆ. ಅದಕ್ಕನುಕೂಲಿಸು ವಂತೆ ಶಿಕ್ಷಣ ವ್ಯ ವಸ್ಥೆ ಯಲ್ಲಿ ವಿವಿಧತೆಗೂ ವ್ಯಾಪಕವಾಗಿ ದೇಶಾದ್ಯಂತ 
ಸಂಸ್ಥೆಗಳನ್ನು ಏರ್ಪಡಿಸುವುದಕ್ಕೂ ಅವಕಾಶ ಕಲ್ಪಿ “ಕೊಂಡಿದೆ. ನಿಜವಾಗಿ ಹೇಳಬೇಕಾದರೆ ಅಲ್ಲಿನ 
ಶಿಕ್ಷಣ ವ್ಯವಸ್ಥೆ ಸೈಯಲ್ಲಿ ಕಂಡುಬರುವ ಈ ವಿವಿಧತೆಗೆ ಯೋಜನೆಯ ವಿಭಿನ್ನ ಜನಬಲದ ಅಗತ್ಯ ವೇ 
ಕಾರಣವೆನ್ನ ಬೇಕಾಗುತ್ತದೆ. ಪ್ರತಿಯೊಂದು ವಿಶಿಷ್ಟ ಉದ್ಯೊ ೀಗಕ್ಬೇತ್ರಕ್ಕೂ ಜನಬಲವನ್ನು ಒದಗಿಸುವ 
ಅನೇಕ ಸಂಸ್ಥೆಗಳ ಕಾರ್ಯಕ್ರಮದಲ್ಲಿ ಯೋಜನೆಯ ಮೂಲಕ 'ಏಕರೂಪಕೆಯನ್ನೂ ಸಮನ್ವಯವನ್ನೂ 


ಸಾಧಿಸಲಾಗುತ್ತಿದೆ. 


ಉಪಸಂಹಾರ 


ಹಿರಿಯ ಪ್ರೌಢಶಾಲೆ, ೬ ಟೆಕ್ಸಿಕಂ, ಉನ್ನತ ಶಿಕ್ಷಣ ಸಂಸ್ಥೆ ಮುಂತಾದವುಗಳಲ್ಲಿ ವಿದ್ಯಾರ್ಥಿ ಸಂಖ್ಯೆ ೧೯೮೦ರ 
ವೇಳೆಗೆ ದ್ವಿಗುಣವಾ ಎಗಬಹುದೆಂದು ಅಂದಾಜು ಮಾಡಲಾಗಿದೆ. ಅದಕ್ಕೆ ಅನುಕೂಲಿಸುವಂತೆ ಆ ಮಟ್ಟದ 
ಶಿಕ್ಷಣ ಸೌಲಭ್ಯವನ್ನು ವಿಸ ಸ್ತರಿಸಬೇಕಾಗಿದೆ. ಗ್ರಾಮಾಂತರ ಪ ಪ್ರದೇಶದಲ್ಲಿ ೮ನೆಯ ತರಗತಿಯ ವರೆಗೆ 
'ಆ ವಯೋಮಾನದ ಸೇ. ೭೦ರಷ್ಟು ಮಂದಿ ಶಾಲೆಗೆ ಸೇರಿದ್ದರೂ ಅಲ್ಲಿನ ಶಿಕ್ಷಣಸನ್ನಿವೇಶಾದಿ ಸೌಲಭ್ಯ 
ಗಳ ಕೊರತೆಯಿಂದಾಗಿ ಅದರ ಶಿಕ್ಷಣದ ಮಟ್ಟ ಸಮರ್ಪಕವಾಗಿರಲಾರದು. ಅಂಥವರು ಅಧಿಕ ಸಂಖ್ಯೆ' 


೩೨ ಮಾನವಿಕ ಕರ್ಣಾಟಕ 


ಯಲ್ಲಿ ಮೇಲಿನ ಅಂತಸ್ತಿಗೆ ಶಿಕ್ಷಣಕ್ಕೆ ಬರುವುದರಿಂದ ಅಲ್ಲೂ ಅದರ ಮಟ್ಟ ಸ್ವಾಭಾವಿಕವಾಗಿಕುಸಿಯುತ್ತದೆ.. 

ಇದು ಅಲ್ಲಿನ ಶಿಕ್ಷಣ ಕ್ಷೇತ್ರ ಎದುರಿಸಬೇಕಾಗುವ ಒಂದು ಸಮಸ್ಯೆ. ಬಹುಮಾರ್ಗೀಯ ಪಠ್ಯಕ್ರಮವನ್ನು ' 
ಮಿತಿಯೇ ಇಲ್ಲದೆ ಹೆಚ್ಚಿಸುತ್ತಿ ಹೋಗುವ ಪ್ರವೃತ್ತಿಯೂ ಕಡಮೆಯಾಗುವಂತೆ ತೋರುತ್ತದೆ. ' 
ಇದರಿಂದಾಗಿ ಆಯ್ಕೆಯ ವಿಷಯ ಕ್ಷೇತ್ರಕ್ಕೂ ಒಂದು ಮಿತಿಯನ್ನು ಕಲ್ಪಿಸಿದಂತಾಗುತ್ತದೆ. ಹತ್ತು ವರ್ಷ 

ಗಳ ಕಾಲದ ಸಾರ್ವತ್ರಿಕ ಶಿಕ್ಷಣವನ್ನು ಆಚರಣೆಗೆ ತರುವ ಯತ್ನವೂ ನಡೆಯುತ್ತಿದೆ. ಆ ಬಗ್ಗೆ ಅಗತ್ಯ 
ಸಂಶೋಧನೆಗಳೂ ನಡೆಯುತ್ತಿವೆ. “ಅಕಾಡೆಮಿ ಆಫ್‌ ಪೆಡಗಾಗಿಕಲ್‌ ಸೈನ್ಸ್‌' ಸಂಸ್ಥೆಗೆ ಈ ಕಾರ್ಯವನ್ನು ' 
ವಹಿಸಿದೆ. ಜೊತೆಗೆ ಆ ಸಂಸ್ಥೆ ಪಠ್ಯಕ್ತಮ, ಬೋಧನ ವಿಧಾನ, ವ್ಯಕ್ತಿತ್ವ--ಮುಂತಾದ ಕ್ಷೇತ್ರಗಳಲ್ಲೂ ' 
ಸಂಶೋಧನೆಗೆ ಅವಕಾಶ ಕಲ್ಪಿಸಿದೆ. 


ಡಾ. ಬಾ. ರಾ. ಗೋಪಾಲ್‌ 


ಬೀದರ್‌ ಜಿಲ್ಲೆಯ ಶಾಸನಗಳು-೪ 


ರಂಜೋಲ್‌ ಗ್ರಾಮದ ಬಂದರ ಶಾಸನ 


ಬೀದರ್‌ ಜಿಲ್ಲೆಯ ಬೀದರ್‌ ತಾಲೂಕಿನ ಗ್ರಾಮ ರಂಜೋಲ್‌. ಖೇಣಿ ರಂಜೋಲ್‌ ಎಂದೂ ಇದನ್ನು 
ಕರೆಯುತ್ತಾರೆ. ಈ ಗ್ರಾಮದ ದ್ವಾರದಲ್ಲಿಯೇ ಹನುಮಾನ್‌ ಗುಡಿ. ಈ ಗುಡಿಯ ಗೋಡೆಯ ಪಕ್ಕಕ್ಕೆ 
ಒಂದು ಶಾಸನದ ಕಲ್ಲು ಒರಗಿ ನಿಂತಿದೆ. ಅಲ್ಲದೆ ಗುಡಿಯ ಹಿಂದೆ ಸುಮಾರು ಐದು ಐಡಿಗಳಿಗೂ ಮಿಕ್ಕಿದ 
ಎತ್ತರದ ಕಲ್ಲಿನ ಮೇಲೆ ಕೊರೆದ ಶಾಸನವಿದೆ. ಈಗ ಪ್ರಕಟವಾಗುತ್ತಿರುವುದು ಈ ಶಾಸನವೇ. ಆದರೆ 
ಈ ಕಲ್ಲಿನ ಕೆಳಭಾಗ ಒಡೆದುಹೋಗಿರುವ ಕಾರಣ ಶಾಸನ ಅಪೂರ್ಣವಾಗಿದೆ. ಗುಡಿಯ ಹಿಂದೆ ಸ್ವಲ್ಪ 
ದೂರದಲ್ಲಿ ಸಮಾಧಿ ಸ್ವಳವೊಂದಿದೆ. ಅಲ್ಲೂ ಎರಡು ತುಂಡುಕಲ್ಲಿನ ತ ಬಹುಶಃ ಇ. 
ಪ್ರಸ್ತುತ ಶಾಸನದ ಭಾಗಗಳಾಗಿರಬಹುದು. ಆದರೆ ಸ್ಪಷ್ಟವಾಗಿ ಏನನ್ನೂ ಹೇಳಲಾಗದು. 


ಈ ಶಾಸನವನ್ನು ಕುರಿತು ಈ ಮೊದಲು ಕರ್ನಾಟಕ ವಿಶ್ವವಿದ್ಯಾಲಯದ "ಕರ್ನಾಟಕ ಭಾರತಿ' 
ಯಲ್ಲಿ ಚರ್ಚಿಸಿದ್ದೇನೆ]. ಆದರೆ ಶಾಸನಪಾಠ ಪ್ರಕಟವಾಗುತ್ತಿರುವುದು ಈಗಲೇ. ಇದು ಚಾಲುಕ್ಕ 
ಆರ್ವಡಿ ವಕ್ರ ಮಾದಿತ್ಯನ ಕಾಲದ ಶಾಸನ. ಆತನ ಆಳ್ವಿಕೆಯನ್ನೂ ಇದರಲ್ಲಿ ಪ್ರಸ್ತಾಪಿಸಿದೆ. ಪ್ರಾಸಂಗಿಕವಾಗಿ 
ಅರಸನ ಪೂರ್ವಜರನ್ನು ಹೆ ಸರಿಸಿದೆ. ಇಲ್ಲಿ ಕೆಲವು ವಿಷಯಗಳನ ನ್ನು ಗಮನಿಸಬೇಕು. ಮೊದಲು ಆಳಿದ 
ಬಾದಾಮಿಯ ಚಾಲುಕ್ಯರ ಕತ್ತಿ ಯರನನ್ನು ರಟ್ಟಾನ್ವಯದವರು ಬದಿಗೊತ್ತಿ ದರೆಂದಿದೆ. ಈ ಕತ್ತಿಯರ 
ಇಮ್ಮಡಿ ಕಿ ಕೀರ್ತಿವರ್ಮನೆಂಬ ುಖದು ತಿಳಿದಿದೆ. ಇಂತಹ ರಟ್ಟರನ್ನು ಚಾಲುಕ್ಕ ತೈಲಪ ಹೊರದೂಡಿ 
ಮತ್ತೊಮ್ಮೆ ಚಾಲುಕ್ಯ ರಾಜ್ಯವನ್ನು ಸ್ಮಾಪಿಸಿದ. 

" ಅ; ಅರಸರಲ್ಲಿ ೯, ಜಯಸಿಂಹ, ಆಹವಮಲ್ಲ ಮತ್ತು ವಿಕ್ರಮರನ್ನು 

ಶಾಸನದಲ್ಲಿ ಹೆಸರಿಸಲಾಗಿದೆ. ಆದರೆ ದಶವರ್ಮ ರಾಜ್ಮವಾಳಲಿಲ್ಲ. ತೈಲಪನ ಹಿರಿಯ ಮಗ ಇಜವಬೆಡಂಗ 

ಸತ್ಕಾಶ್ರಯ ತಂದೆಯ ಅನಂತರ ಪಟ್ಟ 4ನ ಬಂದ. ಈತನ ಆಳಿಕೆಯ ಕಾಲದಲ್ಲಿ ದಶವರ್ಮ ಮೃತನಾದ. 
ಸ 


Gl 
(ಸಿ 
tl 
018 
(| 
A 
© 
GL 
CL 
G 
( 
aU 
(ನ 
CL 
pT REY: 
CL 
ಛಿ 
ತ್ರಿ 
CL 
ತ 
ತ 
೧ 


ಕಿ ಕೆ 
ಪ್ರಸ್ತುತ ಶಾಸನದಲ್ಲಿ ಸತ್ಯಾಶ್ರಯ, ಐದನೆಯ ವಿಕ್ರಮಾದಿತ್ಯ ಹಾಗೂ ಇಮ್ಮಡಿ ಸೋಮೇಶ್ವರರ 
ಪ್ರಸ್ತಾಪವೇ ಇಲ್ಲ. ಆರ್ವಡಿ ವಕ್ರ ಮಾದಿತ್ಯ “ಘನಬಾಹು ಗರ್ವದಿಂ ಗರ್ವ್ವಿತರಿಪುನೃಪರಂ ಯುದ್ಧ 
ತ 


ಟಿ ಸಿಂಹಾಸನಮಂ ಕೈಕೊಂಡ''ನೆಂದಿದೆ. ಹಿರಿಯ ಸೋದರನನ್ನು ಹೊಡಿ ರಾಜ್ಯ 


Ke _ 
ವನ್ನು ಸ.ವಶಮಾಡಿಕೊಂಡನೆಂಬುದು ಬಹುಶಃ ಇಲ್ಲಿ ಧ್ವನಿತವಾಗಿದೆ. 


ಕುನ್ತಳ ವಿಷಯದೊಳಗಿನ ಅಟ್ಟಳೆನಾಡನ್ನು ಆ ಬಳಿಕ ವರ್ಣಿಸಲಾಗಿದೆ. ಆೌಂಜೇಟು ಇದರ 
ರಾಜಧಾನಿ. ಈ ನಾಡು ಸಿಂದವಂಶದ “ ಮಾಂಡಲಿಕರ ಅಧಿಕಾರಕ್ಕೊಳಪಟ್ಟಿತ್ತು. ಈ ವಂಶದ ಮೂಲ 


1 ಸಂಪುಟ೧, ಸಂಚಿಕೆ೧, ಪ್ರ.೧೪೭-೧೫೬ 
2 


೩೪ ಮಾನವಿಕ ಕರ್ಣಾಟಕ, 


ಪುರುಷ, ಐತಿಹಾಸಿಕ ವ್ಯಕ್ತಿ ಹಜ್ಜ. ಆದರೆ ಶಾಸನದಲ್ಲಿ ಈ ಸಿಂದವಂಶವನ್ನು ಕುರಿತ ಕತೆಯೊಂದಿದೆ. 
ಉರಗಲೋಕಾಧಿಪ ಧರಣೇಂದ್ರ. ಈತನ ಅಗ್ರಮಹಿಷಿ ಪದ್ಮಾವತಿ. ಇವರ ರಾಜಧಾನಿ ಭೋಗಾವತೀಪುರ. 
ಇಲ್ಲಿ ಈ ದಂಪತಿಗಳು ಸುಖದಿಂದ್ಹಾಗ ಪದ್ಮಾವತಿಗೆ ಗರ್ಭಜಿಷ್ನ ೦ಗಳು ಕಾಣಿಸಿಕೊಂಡುವು. ಸಿಂಧೂ 
ನದಿಯ ನೀರಿನಲ್ಲಿ ಜಲಕ್ರಿ ೇಡೆಯಾಡಬೇಕೆಂಬ ಬಯಕೆ ಆಕೆಗೆ ಉಂಟಾಯಿತು. ದಂಪತಿಗಳು ಧರಣೀತಳಕ್ಕೆ 
ಬಂದರು. ಹರಿಯುವ ಸಿಂಧೂನದಿಯಲ್ಲಿ ಆ ತರುಣಿ ಜಲಕ್ರೀಡೆಯಾಡಿದಳು. ಆಗ ಉದಯಿಸುತ್ತಿದ್ದ 
ಸೂರ್ಯನನ್ನು ಕಂಡ ಆ ಗರ್ಭಿಣಿ ಆತನಿಗೆ ಅರ್ಥ್ಯವನ್ನಿತ್ತು “ನಿಂನಂದದ ಕಂದಂ ಜನಿಯಿಸುಗೆನಗೆ” 
ಎಂದು ಪ್ರಾರ್ಥಿಸಿದಳು. ಆಕೆಯ ಆ ಬೇಡಿಕೆ ಈಡೇರಿದಂತೆ “ತರುಣಾರ್ಕ್ಕಪ್ರಭಂ' ನಂದನಂ” ಜನಿಸಿದ. 
ಉರಗಲೋಕದ ಪದ್ಮಾವತಿಗೆ ಧರಣೀತಳದಲ್ಲಿ ಪುತ್ರ ಜನಿಸಿದನಾದ್ದರಿಂದ ಸೂರ್ಯನ ಸೌಂದರ್ಯ, 
ಸಾಮರ್ಥ್ಯಗಳನ್ನೂ ಪಡೆದ ಈ ಕಂದ ಇಲ್ಲಿಯೇ ಅರಸನಾಗಿದ್ದು ಬಾಳಲಿ ಎಂದು ಆ ದಂಪತಿಗಳು 
ಆಶಿಸಿ ಮಗುವನ್ನು “ವನಸಾರ್ದ್ದಳಿಗೆ ನಿರವಿಸಿ” ತಾವು ಹಿಂತಿರುಗಿದರು. 


ಆ ಮಗುವಾದರೋ ಹುಲಿಯ ಮೊಲೆಯುಂಡು ಬೆಳೆಯಿತು. ಅವನ ಪುಣ್ಯೋದಯದಿಂದ 
ಆ ಹುಲಿ ಅವನಿಗೆ ಮೊಲೆಯೂಡಿಸಿತು. ಹೀಗೆ ಬೆಳೆಯುತ್ತಿದ್ದ ಮಗುವನ್ನು ತಳಾರನೊಬ್ಬ ಕಂಡು 
ಮುಗ್ಯನಾನಿ ಅಹಿಚ್ಛತ್ರಿದ “ಲೋಕವಿಖ್ಯಾತ ವಿಪ್ರೋತ್ತಮ:'ರಿಗೆ ತಿಳಿಸಿದ. ಅವರು ಆ ಮಗುವನ್ನು 
ಎದಿರ್ಗ್ಗೊಂಡು ಅಹಚ್ಛತ್ರಪು ಪುರಕ್ಕೊಯ್ದ ರು. ಮಗುವನ್ನು ಧರಣೀತಳದಲ್ಲಿ ಬಿಟ್ಟು ಹೋಗುವಾಗ 
ಅವಸಿ "ಉಡೆಯೊಳು' ಒಂದು ಪಟವನ್ನು ಬರೆದು ಕಟ್ಟಿತ್ತು. ಅದನ್ನು ಕಂಡ ವಿಪ ಶ್ರೀತ್ತಮರು ಆ 
ಮಗುವಿಗೆ ಯಥಾವಿಧಿ ಜಾತಕರ್ಮ, ಅನ್ನಪ್ರಾಶನ, ಚೌಲೋಪನಯನಗಳನ್ನು ಮಾಡಿಸಿದರು. 
ಸಿಂದುವಿನ ನೆರಳಿನಲ್ಲಿ ಬೆಳೆದ ಅವನು ಸಿಂದನೆಂಬ ಹೆಸರನ್ನು ಪಡೆದ. ಅವನಿಗೆ ನಾನಾ ಶಾಸ್ತ್ರಗಳನ್ನೋದಿಸಿ 
ದರು. ಸಮಸ್ತ ಶಸ್ತ್ರಶಾಸ್ತ್ರಗಳಲ್ಲಿ ಪರಿಣತನಾದ ಆತ ಅ ಹಿಚ್ಛತ್ರದಲ್ಲಿ ರಾಜ್ಯಮಳತೊಡಗಿದ. ಅನುಪಮ 
ಯೌವ 5 ನಮಿವನಿಗಮರ್ದ ೯ತ್ತು. ಆಗ ಅವನಿಗೆ ಸೂಕ್ತವಾದ ಕನ್ನೆಯನ್ನಿತ್ತು ವಿವಾಹಮಾಡಲೆಂದು : 
ಯೋಚಿಸಲಾಯಿತು. ಅವನಿಗೆ ಸಮನಾದವನು "ಲಲಾಟಲೋಚನದ ಮಯೂರವರ್ಮ? ಆ ಕಡಂಬ 
ವಂಶಾಧಿಪನ ಸುತೆ, ಲಕ್ಷಿ ಮತಿ, ಅವನಿಗೆ ಅನುರೂಪಳಾದ ಕನ್ಯೆ ಎಂದು ಭಾವಿಸಿ ಕೆಲವರು ವಿಪ್ರರು 
ಬನವಾಸೆ ದೇಶಕ್ಕೆ ಹೋದರು-ಕನ್ಯಾರ್ಥಿಗಳಾಗಿ. ತಾವು ಬಂದ ಕಾರ್ಯವನ್ನು ಆ ಅರಸನಿಗೆ ನಿವೇದಿಸಿ 
ದಾಗ ಆತನ ತತ್‌ಕ ಕಣದ ಪ್ಪ ್ರತಿಕ್ತಿಯೆ ಕೋಪ! ತನ್ನ ಮಗಳನ್ನು ಬಯಸಿ ಬಂದ ಈತ ಯಾರು? 
ಕುಲಗೋತ್ರಗಳೇನು? "ಇದಕ್ಕೆ ಸಮಾಧಾನವನ್ನಿತ್ತವನು "ಆ ವಿಪ ರಲ್ಲಿ ಪ್ರಮುಖನಾದ ಅಭಿನವವ್ಯಾಸ 
ನೆನಿಸಿದ ನಂದಾಚಾರ್ಯ. 


ಈ ಸಿಂದನ ತಂದೆ “ಪಾತಾಳದರಸಂ ಧರಣೇಂದ್ರಂ'. ಎಂತಲೇ ಈತ ಪಾತಾಳಚಕ್ರವರ್ತಿ. 
“ಪದ್ಮಾವತೀದೇವಿ ಪೆತ್ತ ಮೋಹದಿಂ ಬರವಂಕೊಟ ಸಿ ಳಪ್ಪುದಜ್‌ಂ ಪದಾ ಓವತೀಲಬ್ದವರಪ್ರಸಾದನುಂ 
ಭೋಗಾವಶೀಪುರಮೆ ನಿಜರಾಜಧಾನಿಯಪ್ಪುದಜ್‌ಂ ಭೂಗಾವಶೀಪುರವರಾಧೀಶ್ವ ರನುಂ ಅಹಿಚ್ಛತ್ರ 
ಪುರಧರಾಮರರಂ ರಕ್ಷಿಸಿದನಪ್ಪುದಜ್‌ಂದಹಿಛತ್ರ ಪುಥಭರಾಮಥಸ್ಸು ದಕ್ಷದಕ್ಕಿ ಶ್ಷಿಣಭುಜಾದಂಡನುಂ ier: 
ಪುಲಿಯ ಮೊಲೆಯುಂಡು ಬೆಳೆದನಪ್ಪದಣಂ ಬ್ಯಾಘ ಲಾಂಛನನುಂ ಫಣೀಂದ್ರ ವಂಶೋದ್ಭ 
ವನಪ್ಪುದಜ್‌ಂ ಫಣೀಂದ್ರಕೇತನನುಂ ನಿಂನ ನೊಸಲ ಕಣ ್ಲಿನಿರ್ದುರಿಯಂ ನಿಮಿರ್ದ ಕರತಳದಿಂ 
ನಂದಿವೊಯ್ದನಪ್ಪುದಲ್‌ಂ ನೀಡುದೋಳ ಸಿಂದನುಮೆಂಬ ಪೆಸರ್ಗಂ ನೆಲೆಯಾದ”, ಎಂದು ಆ ನಂದಾಚಾರ್ಯ ' 
ವರ್ಣಿಸಿದ. ಇಲ್ಲಿ ನಂದಾಚಾರ್ಯ ಚಮತ್ಕಾರದಿಂದ ಮಯೂರವರ್ಮನನ್ನು ಸಾಂತ ಶೆ ನಗೊಳಿಸಿದ ಬಗೆ | 
ಯನ್ನು ಗಮನಿಸಬೇಕು. ಮಯೂರವರ್ಮ ಮುನಿದಿದ್ದ. ಆತ ಲಲಾಟಲೋಚನ. ಎಂತಲೇ ಕೋಪದಿಂದ 
ನೊಸಲಕಣಿ ನಲ್ಲಿ ಉರಿ. ಈ ಉರಿಯನ್ನು ಸಿಂದ ತನ್ನ ನಿಡಿದಾದ ತೋಳಿನಿಂದ ಆರಿಸಿದ. ಎಂತಲೇ 
ನಿಡುದೋಳ ಸಿಂದನೆನಿಸಿದ. ಇಲ್ಲಿ ಶಾಸನಕವಿಯ ಚಮತಾ ರವನ್ನು ಗಮನಿಸಬೇಕು. ಮೇಲೆ ಹೇಳಿದ ' 
ಘಟನೆ ಅವಾಸ್ತವಿಕ, ಆದರೆ ಅದನು ಪಯೋಗಿಸಿ ನಿಡದೋಳಸಿಂದಸಿಂಬ ಹೆ ಸರಿಗೆ ಕೊಟ್ಟ ಅರ್ಥ 
ರಂಜನೀಯವಾಗಿದೆ. _ 4 


ಬೀದರ್‌ ಜಿಲ್ಲೆಯ ಶಾಸನಗಳು-೪- ೩೫ 


ಇದರ ಪರಿಣಾಮವಾಗಿ 'ಲಕ್ಸೀಮತಿ ನಿಡುದೋಳಸಿಂದನನ್ನು ವರಿಸಿದಳು. ಈ ದಂಪತಿಗಳಿಗೆ 
ನಾಲ್ವರು ತನಯರು--ಪ್ರಭುಸೇವ್ಯ, ಸತ್ಯಸೇವ್ಯ, ಜಗತ್ಸೇವ್ಯ, ಬುಧಸೇವ್ಯ ಎಂಬವರು. ಇವರು ಸಕಲ 
ವಿದ್ಯಾಪ್ರವೀಣರಾಗಿ ದಕ್ಷಿಣಕ್ಕೆ ಬಂದು ಒಬ್ಬೊಬ್ಬರೂ ಕ್ರಮವಾಗಿ ಪಳಿಯಂಡ, ಬಾಗಡಗೆ, ಬಳ್ಳರೆ 
ಮತ್ತು ಅಟ್ಟಳೆ ನಾಡುಗಳ ಅಧಿಪತಿಗಳಾಗಿ ನೆಲಸಿದರು. ಈ ನಾಲ್ವರ ಹೆಸರುಗಳೂ ಕಲ್ಪನೆಯಾಗಿರ 
ಬಹುದು. ಆದರೆ ಸಮಕಾಲೀನವಾಗಿ ಪಳಿಯಂಡ-ಪ್ರತ್ಯಂಡಕಚತುಸ್ನಹಸ್ತ; ಆಂಧ್ರಪ್ರದೇಶದ 
ಉಸ್ಮಾನಾಬಾದ್‌ ಜಿಲ್ಲೆಯ ಸುತ್ತಲಿನ ಪ್ರದೇಶ--ಬಾಗಡಗೆ, ಬಳ್ಳಾರಿ ಮತ್ತು ಬೀದರ್‌ ಜಿಲ್ಲೆಯ ಅಟ್ಟಳೆ 
ನಾಡುಗಳಲ್ಲಿ ಸಿಂದವಂಶದ ಮಾಂಡಲಿಕರು ಆಳುತ್ತಿದ್ದರೆನ್ನುವುದು ಗಮನಾರ್ಹವಾಗಿದೆ. ಅಟ್ಟಳೆ 
ನಾಡಿಗೆ ಬಂದ ಜಗತ್ಸೇವ್ಕ ತನ್ನೊಡನೆ ಬಂದ ದ್ವಿಜರಿಗೆ ಭಲ್ಲುಂಕೆಯನ್ನು--ಈಗಿನ ಭಾಲ್ಕಿ- ತೆರಿಗೆ 
ಗಳಿಂದ ಮುಕ್ತಮಾಡಿಕೊಟ್ಟ. 


ಈ ಜಗತ್ಸೇವ್ಯನ ವಂಶದಲ್ಲಿ ಕುನ್ನುಲ ಮತ್ತು ಬೊಪ್ಪುಲರೆಂಬ ವೀರರು ಜನಿಸಿದರು. ಇವರ 
ಬಳಿಕ ಪಲರು; ಅನಂತರ `ದುಗ್ಗತಿಯು ಹರಕತಿಯುಮೆಂಬ ಭೂಭುಜರೆಸೆದರು'. ಇವರೂ ಐತಿಹಾಸಿಕ 
ವ್ಯಕ್ತಿಗಳಲ್ಲ. ಶಾಸನದ ಈ ಭಾಗದಿಂದ ಮುಂದೆ ಕಲ್ಲು ಒಡೆದಿದೆ. ಆದರೂ ಮೂರು ತಲೆಮಾರಿನ 
ಮಾಂಡಲಿಕರ ಹೆಸರುಗಳು ಲಭಿಸಿವೆ. 


ಅಲ್ಲಮ 
ಕ 
; ಬದ್ದೆಗ 
% ಗೊಣ್ನ ಗೊಂಕ 


ಅನಂತರ ಹಜ್ಜನ ಪ್ರಸ್ತಾಪ ಬಂದಿದೆ. ಹಜ್ಜನಿಗೂ ಗೊಂಕ ಅಥವಾ ಗೊಣ್ನರಿಗೂ ಇರಬಹುದಾದ 
ಸಂಬಂಧ ತಿಳಿಯದು. 


ಈ ಶಾಸನದಲ್ಲಿ ಕಂದ, ವಚನ, ತರಳ, ಮಣಿವಿಭೂಷಣ, ಉಪೇಂದ್ರವಜ್ರ ವೃತ್ತಗಳಿಗೆ ಸೇರಿದ 
: ಪದ್ಯಗಳಿವೆ. ಶಾಸನಕವಿಯ ಹೆಸರು ಲಭ್ಯವಾಗದಿರುವುದು ದುರದೃಷ್ಟಕರ. 


ಶಾಸನ ಪಾಠ 


೧ ಓಂ ಜಯತಿ ಜಗತಿ ದೇವೋ ದೇವ ಥೈ ತೇಯಕೋಟಿ ಮಕುಟ 
ಘಟಿತೆರತುನದ್ಯೋತವಿಭ್ರಾಜಿತಾಂಫ್ರಃ ಕ್ಲಿತಿಜಳಶಿಖಿವಾತಬ್ಮೋ 


ಮ ಚಂದ್ರಾರ್ಕ್ಕಯಜ್ವನು ಪ್ರಧಿತತನುರ 


(ಈ 
ತ 
pe 
225 
ಸ್‌ 
ಇ 
CG 
© 
ರಿ 


೨ ಕೈಕಭರ್ತಾ॥ ಎಳೆಯಂ ಮುಂನವನೇಕರಾಳ್ವರರಸಚ್ಚಾ ೯ಳುಕ್ಕರನ್ತಾ 
ಮಹೀತಳಮಲಿ ಮೊಳ್ಳದು ಮಾಡಿ ಕತ್ತಿಯರನಂ ಕಟ್ಟಿಟ್ಟು ರಟ್ಸಾ ಫನ್ಹಯಂ 
ತ್‌ ೧ 
ತಳಿದೆತ್ತಿಂ ತನಸಾನುಮನ್ತರಿಸಿದೀ ಭೂಚಕ್ರಮಂ ಕಾದಿದೋರ್ವ್ವ 


ಧಿಪಂಗೆ ದಶವರ್ಮ್ಮನ್ಭಪಂ ಸುತನಾನೃಪಂಗೆ ಧಾತ್ರೀವಿನುತಿಂಗೆ ಸಂದ 
ಜ ಗನಾತ್ಮಜಾತನನಾ ವಿಭುಗೆಯ್ದೆ ಪೆಂಪುವಡೆದಾ 


43 
ಸ 
[©] 
ಸಿಕ 
2 
& 
₹1 
4 


೩೬ 


(್‌ 


(> 


೧೨ 


೧೩ 


ಮಾನವಿಕ ಕರ್ಣಾಟಕ 


ಹವಮಲ್ಲನವಂಗೆ ವುಟ್ಟಿದಂ ಭಾವಿಪ ಧಾತ್ರೀವಿಕ್ರಮನೆ ವಿಕ್ರಮನೂರ್ಜ್ವಿತ ' 

ಬಾಹುವಿಕ್ರಮ॥ ಘನಬಾಹುಗರ್ವ್ವದಿಂ ಗರ್ವಿತರಿಪುನೃಪರಂ ಯುದ್ಧ ದೊಳು 

ತೂಬ್ಹು ಸಿಂಹಾಸನಮಂ ಕೈಕೊಂಡ ವೀರದ್ರವಿಳಮಗಧಮಾಳ 

ಬ್ಯಕಾಂಭೋಜರಾಜಾಧಿನರೇಂದ್ರವ್ರಾತಮಂ ಸಂಗರದೊಳಳಜ3ಬೆಂಕೊಂಡ 

ತೇಜಂ [ಶ್ರೀ]ಸಾಮಾಂನ್ಯನೆ ಬಾಪ್ರಂಮ್ಮಮ್ಮ ಸತ್ಯಾಶ್ರಯಕುಳತಿಳಕಂ ವಿಕ್ರಮಾದಿತ್ಯ 

ದೇವ॥ಪ್ರಸಸ್ತಿ॥ ಸ್ವಸ್ತಿ ಸಮಸ್ತಭುವನಾಶ್ರಯಂ ಶ್ರೀಪ್ರಿಧ್ವೀವಲ್ಲಭಂ ಮ 

ಹಾರಾಜಾಧಿರಾಜಂ ಪರಮೇಶ್ವರಂ ಪರಮಭಟ್ಟಾರಕಂ ಸತ್ಕಾಶ್ರಯಕುಳ 

ತಿಳಕಂ ಚಾಳುಕ್ಯಾಭರಣಂ ಫಶ್ರೀಮತ್ರಿಭುವನಮಲ್ಲದೇವರ ವಿಜಯರಾಜ್ಯ 

ಮುತ್ತರೋತ್ತರಾಭಿವ್ರಿದ್ಧಿ ಪ್ರವರ್ದ್ದಮಾನಮಾಚಂದ್ರಾರ್ಕ್ಯತಾರಂಬರಂ ಸಲುತ್ತ[ಮಿ] 

ರೆಯಿರೆ ಮತ್ತೆ ॥ಕಂ॥ ಎಳೆಯೊಳು ಮಿಗಿಲೆನಿಸಿದ ಕುನ್ತಳ ವಿಷಯೋತ್ತಂಸ 

ಮೆನಿಸಿ ಪಲತೆಜದಿಂದಟ್ಟಳಿನಾಡು ಚೆಲ್ಟಿನಾಗರವಳುಂಬವಾನಾಳ್ಕೆ ನಾಡುಗಳು 

ಪಡಿಯೊಳವೆ ಎನೆ ಪೊಗಳ್ವ ಪೊಗರ್ತ್ವೆಗೆ ನೆಲೆಯೆನಿಪಟ್ಟಳೆನಾಳ್ಕೆ ತಿಳಕ... 

ರುಂ ಸಜ್ಜನಿತಾ ಸೇಬ್ಯಂ ಜ್‌ಂಜೇಜು ನಿವಾಸಸ್ಥಾನಮೆನಿಸಿ ಸಿಂದಾನ್ವಯದಾ॥ 

ಆ ಪುರದೊಳುರಗಕುಳಮಣಿದೀಪಂ ಸುಖಸಂಕತಾ ವಿನೋದಂದೊಳಿರ್ಪ್ಸ 

ಭೂಪಶಿಖಾಮಣಿ ಹಜ್ಜಮಹಿಪನ ವಂಶಾವತಾರಮೆನ್ತೆನೆ ಪೇಳ್ವ॥ 

ಶ್ರೀಮಲೋಕ 

ತ್ರಯಚೂಡಾಮಣಿಗೆ ಶಿವಂಗೆ ತಾನೆ ಭೂಷಣಮೆನಿಪುದ್ದಾಮ 

ಮಿಹಿಮಂ ಭುಜಂಗಶಿಖಾಮಣಿ ಧರಣೇಂದ್ರನುರಗಲೋಕಾಧೀಶ॥ 

ಧರಣೇಂದ್ರನಗ್ರಮಹಿಷಿ ಪರಮಪದಖ್ಯಾತಿವಡೆದ ಪದ್ಮಾವತಿಯೊಳು 

ನೆರೆದತಿ , 

ಶಯ ಭೋಗವತೀಪುರದೊಳು ನಿಜರಾಜಧಾನಿಯೊಳು ಸುಖಮಿರ್ದ್ವ ॥... 

ಯಿರೆ ಕೆಲದೆವಸಕ್ಕಾ ಧರಣೇಂದ್ರನ ಸತಿಗೆ ಗರ್ಭಚಿಂಹ್ನಂಗಳು ಬಿತ್ತರಿಸಿದವತಿ 
ಯಮನೆ ಬಿತ್ತರಿಪನ್ತಿರೆ ಸಕಳ ಭುವನಜನಪುಣ್ಶಫಳ ॥ತರಳ॥ 
ಕುಳನಗಂಗಳಸಾನುನಂದನದೊಳು ವಿನೋದಮನಾಡಲುಂ ಕುಳಿ[ರ್ವ್ವ] ಗಂಗೆಯ. 

ಮೆ ಸಿಂಧುವ ನೀರಲೋಕುಳಿಯಾಡಲುಂ ಬೆಳಗುತಿಪ್ಪಸಶಾಂಕಸೂರ್ಯ್ಯ 

ರ ನಾದವತ್ಲಿಯೆ ನೋಡಲುಂ ಜಳಜವಕ್ಕೆಗಳುಂಬಮಾಗಿರೆ ಗರ್ಬ್ವ 

ದೋಹ 

ಳಮಪ್ಪುದು॥ ಧರಣಿತಳಕೆ ವಿಮಾನಂ ಬೆರಸಾದಂಪತಿಗಳೊಗೆದು ಸಿಂಧು 

ಕ್ಲಿತಿಯೊಳು ಪರಿವ. ನದಿ ಸಿಂಧುವಿನೊಳಾ ತರುಣಿ ಜಳಕ್ರೀಡೆಯಾಡಿ ತದನಂತರ 
ದೊಳು ವೃ ಉದಯಂಗೆಯ್ದರ್ಕ್ಯನಂ ಪಂನೆಗಪತಿಸತಿಕಂಡರ್ಗ್ಯಮಂ 
ಕೊ 

ಟ್ಟು ನಿಂನಂದದ ಕಂದಂ ವಂಶರತ್ನಂ ಜನೆಯಿಸುಗೆನಗಿಂನೆಂಬುದುಂ 
ಮಂತ್ರಸಾಮಾರ್ತ್ಯ್ಯದೆ ಮಾರ್ತಂಡಪ್ರಸಾದಂ ದೊರೆಕೊಳೆ ತರುಣಾರ್ಕ್ಯ 
ಪ್ರಭಂ ನಂದನಂ ಪುಟ್ಟಿದನಾ ಪದ್ಮಾವತಿದೇವಿಗೆ ಭುವನಜನಾಶರ್ಯ 

ಸೌರ್ಯ್ಯಪ್ರಭಾವ॥ ಗ. 

ಅನ್ನು ಪುಟ್ಟುವುದು ॥ಕಂ॥ ಧರಣೀತಳದೊಳಗಿವನವತರಿಸಿದನೀದ್ದರೆ 


ಯನೊಸೆದು ಪಾಳಿಸುಗೆಂದಾದರದಿಂ[ವ]ನಸಾದ್ದೂ ೯೪ಿಗೆ ನಿರವಿಸಿ ದಂಪತಿಗಳ 
ತ್ತ ವೋಪುದುಮಿತ್ತ॥ ಮೊಲೆಯೂಡಿದುದಹಿಸುತನಂ ಪುಲಿಸಿಂದು 


4 


~ ಕಾಳ 
Ke 


Mig ಇತ. Si EE ee EE) a ತರಾ “ick ಹು lect da Naat 


ಹ 


೨೨ 


೨೩ 


ಬೀದರ್‌ ಜಿಲ್ಲೆಯ ಶಾಸನಗಳು-೪ ೩೭. 


ಗಿನಡಿಯಲರ್ಭ್ಯಕಂ ಮಜ್‌ಯೊಡನಾ ಪುಲಿಯ ಮೊಲೆಯುಂಡು ಬಳೆದಂ 
ಪುಲಿಯುಂ ಮೊಲೆಯಿತ್ತುದವನ ಪುಣ್ಯೋದಯದಿ ॥ವೃ॥ ಅದನಾಗಳು ಕಂಡು 
ವೀರೋತ್ತಮನೆನಿಪ ತಳಾರಂ ಬರುತ್ತಂದಹಿಛತ್ರದ ಲೋಕಖ್ಯಾತ ವಿಪ್ರೋತ್ತಮ 
ರ್ಗ್ಗಜುಪುವುದುಂಶೇಸೆ ಪೂಮಾಲೆ ಕುಂಭಂ ಪುದಿದಿರ್ದುತ್ತುಂಗವೇದಧ್ವನಿಗುಡಿ 
ಪಟಹಂ ತೋರಣಂ ರಂಜಿಸಲು ಬಂದಿದಿರ್ಗ್ಗೊಂಡುಯ್ದಂದಹಿಛತ್ರದೊಳಿರಿಸಿ . 
ಕನತ್ಸೌಧದೊಳು ವಿಪ್ರಮುಖ್ಯರು ॥ಕ॥ಧರಣೇಂದ್ರನೊಂದು ಪಟಮಂ 
ಬರೆದುಡೆಯೊಳು 

ಕಟ್ಟಿ ಪೋದಡಂತಾಪಟಮಂ ನಿರುತಂ ಬಾಜಿಸಿ ಕಂಡಾದರದಿಂದಂ ಜಾತಕರ್ಮ 
ಮಂ ಮಾಡಿಸಿದರು॥ ಪಾತಾಳಚಕ್ತ ವರ್ತಿ ವಿನೂತಗುಣಂ ಭೋಗವತಿ 

ಗೆ ಪತಿ ಧರಣೇಂದ್ರಂ ತಾತಂ ಪದ್ಮಾವತಿ ತಾಯಿ ಮಾತೇನೀತಂ ಮಹಾತ್ಮ 
ನುತ್ತಮವಂಶ!ಸಿಂದುಗಿನ > 


ನೆಳಲೊಳನುನಯದಿಂದಮಿವಂ ಪುಲಿಯ ಮೊಲೆಯನುಣುತಿರ್ದ್ದದಜ್‌ಂ ಸಿಂ 
ದುಗಿ ಮನೆದೆಯ್ವಂ ಪೆಸರಿಂದಮಿವಂ ಸಿಂದನೆಂದು ನುಡಿದರ್ವ್ವಿಪ್ರರು॥ 

ಆ ಸಿಶುರತ್ನಕ್ಕಂನಪ್ರಾಶನಚೌಲೋಪನಯನಮಂ ಮಾಡಿಸಿ ವಾಗೀಶನಿವನೆಂ 
ಬಿನಂ ನಾನಾಶಾ 


ಸ್ತ್ರಗಳುಮನಕ್ಕಜ್‌ಂದೋದಿಸಿದರುಗ॥ ಕರಿತುರಗಸ್ಕಂದನರಣಪರಿಣತಿಯೊಳು 
ಚಾಪಮಾದಿಯಾಗಿರೆ ಮೂವತ್ತೆರಡಜ ಮುಕ್ತಚತುಷ್ಟಯಪರಿಣತಿಯೊಳು 
ತಾನೆ ಭುವನ ಭುಂಭುಕನಾದ ॥ವಚನ॥ ಅನ್ನು ಸಮಸ್ತ ಶಸ್ತ್ರಶಾಸ್ತ್ರ 
ದೊಳತಿಪರಿಚಿತನಾಗಿರ್ದ್ದ್ವಹಿಛತ್ತದೊಳು ಸುಖಸಂಕಥಾವಿನೋದದಿಂ ರಾಜ್ಯಂ 
ಗೆಯ್ಕುತ್ತಮಿರ್ದ್ದ ಕುಮಾರನಂ ನೋಡಿ ॥ವೃ॥ ಅನುಪಮಯವ್ವನೋದಯ 
ಮಿವಂಗಮದ್ದ ೯ತುಸಮಂ ಲಲಾಟಲೋಚನದ ಮಯೂರವರ್ಮ 
ನೃಪನಿರ್ದ್ವಪನಲ್ತೆ ಕಡಂಬವಂಶ 


ನಾತನ ಸುತೆಯೊಳು ವಿವಾಹಮನೋಡರ್ಚುವಮೀಗಳೆ ಪೋಗಿಮೆಂದು 
ಮಾಜನಮದೆ ಪೇಳ್ವುದುಂ ಕೆಲಬರೆಯ್ದಿ ದರಾ ಬನವಾಸೆದೇಶಮಂ॥ಕ॥ 

ಬಂದು ಕಡಂಬ ನೃಪಂಗವರೆಂದರ್ಣಿಜಸುತೆಯನೊಸೆದು ಲಕ್ಷ್ಮೀಮತಿಯಂ 
ಸಿಂದಮಹೀಪತಿಗೀವುದು 

ಬಂದೆವಹಿಛತ್ರದಿಂದವೆನೆ ಮುನಿದನವ ॥ಮಣಿವಿಭೂಷಣ॥ ಆವುದಾತನ 

ಕುಲಂ ಬಲಮಾವುದೊ ತಂದೆ ಪೇಳಾವನಂಬಿಕೆಯದಾವಳೋ ಮಂಡಳಮಾವು 
ದಿಂತಾವುದೀತೆರಮೊ ನೋಡಿರೆ ತಂನುಮನೆಂನುಮಂಗಾವಿಲಂಬಗೆಯೆ 
ದಟ್ಟಿದನೆಂದು ಮಹೀಭುಜ ॥5॥ 

ಕಡುಮುಳಿದು ನೊಸಲ ಕಣ್ಣಿ ೦ದಡರೆ ನಿರೀಕ್ಷಿ: ಪ್ರದುಮಾಯತಂ ಕರತಳವಾಗ 

ದೆ ನಿಮಿರ್ದುನಡೆವೊಯ್ಯಲು ಪಡೆದಂ ನಿಡುದೋಳಸಿಂದವೆಸರಂ ಸಿಂದ॥ 
ಉಪೆ.೦ದ್ರವಜ್ರ॥ಸಮರ್ಥ್ಯಮಂ ಕಂಡು ಮಯೂರವರ್ಮ್ಮಂ ರೋಮಾಂಚಿತಾಗೆ 
ದ್ವಿಜರ್ಗ್ಗೆಂದನಾಗಳು ಸಾಮಾಂನ್ಯನಲ್ಲಂ 

ನಿಡುದೋಳಸಿಂದಂ ನೀಮಾತನಾರ್ಗ್ಗೆಂಬುದನೆಯ್ಗೆ ಪೇಳಿ ॥ವಚನ॥ ಎಂಬುದುಂ 
ಮವರೊಳಗಭಿನವಬ್ಯಾಸನೆನಿಸಿದ ನಂದಾಚಾರ್ಯಂ ಪೇಳ್ಗುಂ ಪಾತಾಳ 
ದರಸಂ ಧರಣೇಂದ್ರಂ ಜನಕನಪ್ಪುದಜಿ”ಂ ಪಾತಾಳ ಚಕ್ರವರ್ತಿಯುಂ 
ಪದ್ಮಾವತಿದೇವಿ ಪೆತ್ತ ಮೋಹದಿಂ ಬರವಂ ಕೊ 


೩೮ 


೨೫ 


ವಿಜಿ 


೩೦ 


೩೧ 


೩೩ 


೩೪ 


ಮಾನವಿಕ ಕರ್ಣಾಟಕ 


ಟ್ಪಳಪುದಜ್‌ಂ ಪದ್ಮಾವತಿಲಬ್ಬ ವರಪ್ರಸಾದನುಂ ಭೋಗಾವತೀಪುರಮೆ 
ನಿಜಾನೇಯರಾಜಧಾನಿಯಪ್ಪುದಜ್‌ಂ ಭೋಗಾವತೀಪುರವರಾಧೀಶ್ವರನುಂ . ಅಹಿ 
ಛತ್ರಪ್ರರಧರಾಮರರಂ ರಕ್ಷಿಸಿದನಪ್ಪುದಜ್‌ಂದಹಿಛತ್ರಪುರಧರಾಮರರಕ್ಷೆ 
ದಕ್ಷದಕ್ಷಿಣ 

ಭುಜಾದಂಡನುಂ ಜಗಮೆಲ್ಲಂ ನಚ್ಚಿ ಮೆಚ್ಚಿ ಪೊಗಳುದಜಿ್‌ಂ ಜಗಮೆಚ್ಚೆಗಂಡನುಂ 
ಕನಸಿನಲಪ್ಪಡಂ ಪೆರವೆಣ್ಣನೋಲ್ಲದುದಜ್‌ಂ ಪರವಧೂಕಂದನುಂ 
ವಿದಗ್ಧವಿದ್ವಜ್ವನರ್ಕೆ ಬೇಡಿದುದನಿತ್ತುದಜ್‌ಂ ವಿದಗ್ಧ ವಿದ್ವಜ್ವನಪಾರಿಜಾತನುಂ 
ರಾಜನೀತಿಯಲು ನಡವನಪ್ಪುದಜೌ್‌ಂ ರಾಜಮಾಂಧಾ 


ತನುಂ ಪುಲಿಯ ಮೊಲೆಯುಂಡು ಬಳೆದನಪ್ಪುದರಿಂ ಬ್ಯಾಘ್ರಲಾಂಛನನುಂ 
ಫಣೀಂದ್ರವಂಶೋದ್ಧವನಪ್ಪುದಜೌಂ ಫಣೀಂದ್ರಕೇತನನುಂ ನಿಂನ ನೊಸಲ 
ಕಣ್ನನಿರ್ದ್ಹುರಿಯಂ ನಿಮಿರ್ದ್ವ ಕರತಳದಿಂ ನಂದಿ ಮೊಯ್ದನಪ್ಪುದಜಿ್‌ಿಂ ನಿಡು 
ದೋಳಸಿಂದನುಮೆಂಬ ಪೆಸ 


ರ್ಗ್ಗಂ ಪೊಗಳ್ವಪೊಗರ್ತ್ರೆಗಂ ನೆಲೆಯಾದನಾತಂ ನಿನಗಳಿಯನಾಗಲು ತಕ್ಕನೆಂಬುದುಂ 
ಮಯೂರವರ್ಮ್ಮಂ ಮನದೆಗೊಂಡು ಬಳಿಯನಟ್ಟೆ ಬರಿಸಿ ॥ಕಂ॥ ಭುವನ 
ಪ್ರಖ್ಯಾತ ಕಡಂಬವಂಶತಿಳಕಂ ಮಯೂರವಂರ್ಮ್ಮನೃಪನುತ್ಸವದಿಂ ನಿಜ 
ಪುತ್ರಿಯೊಳೊ 


" ಸೆದು ವಿವಾಹಂ ಮಾಡೆ ನೆರಟ್ಟಿ ಲಕ್ಷ್ಮೀಮತಿಯೊಳು॥ಶ್ರೀಮತು ಸಿಂದಾನ್ವಯ 


ಚೂಡಾಮಣಿಗಂ ಶ್ರೀ ಕಡಂಬ ವಂಶೋತ್ತಮೆ ಲಕ್ಷ್ಮೀಮತಿಗಂ ಪುಟ್ಟಿದರುದ್ದಾಮ 
ಪರಾಕ್ರಮಿಗಳಿನಿಪ ನಾಲ್ವರ್ತ್ತನೆಯರು॥ ಅಬ್ಯುಜ ಸೌರ್ಯ್ಯರಂ ಪ್ರಭುಸೇಬೃನುಮಂ 


ಸ 


ತ್ಯಸೇಬೃನುಮನಂತೆ ಜಗತ್ಸೇಬ್ಯನುಮಂ ಪಡೆದರ್ಬ್ಬುದಸೇಬ್ಯನುಮಂಭುವನ 
ಭುಂಭುಕರನಾತ್ಮಜರ ॥ಅಂತವರು ಶಸ್ತ್ರಶಾಸ್ತ್ರಂಗಳೊಳತಿಪ್ರವೀಣರಾಗಿ। ಅಂದು 
ತಟೌ್‌ಸಂದು ನಃಲ್ವರ್ಣ್ಣಂದನರುಂ ಧರೆಯನೆಯ್ದೆ ಬಾಯ್ಕೇಳಿಸಲೆತ್ತಂದರ್ದ್ವಕ್ಷಿಣಭೂ 


ಮಿಂಗೆ ಸಂದ ವಿಕ್ರಮದೊಳೆಸಗದುಂತೇಕಿರ್ಪರು॥ ಆಗಳು ಪೊಜಿಮಟ್ಟು ಮನೋರಾಗ 
ದಿನೊಡೆವಂದರದು ಭೂದೇವರ್ವೇದಾಗಮಯುತರ್ಕೈಲಂಬರ್‌ ದ್ವಜ ಸಹಿತ 
ರಿವರಹಿಛತ್ರದವರು॥ ಅಂತವರ್ಬ್ಬೆರಸು ಬಂದು ॥ವೃ॥ ಪಳಿಯಂಡಕ್ತಿತಿ 


ಮಂಡಲಕ್ಕೆರಸನಾದಂ ಸತ್ಯಸೇಬ್ಯಂ ಧರಾತಳದೊಳು ಮೇಲೆನಿಸಿರ್ದ್ದ ಬಾಗಡಗೆ 
ದೇಶಾಧೀಶನಾದಂ ಬುಜಬಳವಂತಂ ಪ್ರಭುಸೇಬ್ಯನಲ್ಲಿ ಬುಧಸೇಬ್ಯಂ ದ್ರೋಹರಂ ಕೊಂದ 
ನಾಕುಳದಿಂ ಬಳ್ಳೆರೆನಾಡನಾಟ್ದನೆಸದತ್ತಿಂತಲ್ಲಿ ಸಿಂದಾನ್ಹಯ ॥ಕ॥ ಅವರೊಳಗೆ ಜಗ 


ತ್ಸೇಬ್ಯಂಭುವನಜನಾಶ್ಚ ರ್ಯಸೌರ್ಯನುಂ ಸಿಂದಕುಳಾರ್ಣ್ಣವ'ಮ್ಹಗಲಕ್ಷನು 
ಮೆನಿಪುತ್ಸವಡಿ. . .ಟಿದದೊಪ್ಪು ವಟ್ಟಳೆ ನಾಡೊಳು॥ ಭುವನೋತ್ತಮರೆನಿ 
ಸಿದ ಸಿಂದಮಶಭವರೊಡನೆಬಂದಹಿಛತ್ರದ ಭೂದಿವಿಜರ್ಗೇನಮಶ.ಮ 
ನಯ್ಯವೊ 1) ೪ 


ಳೆಯುಮಂ ಕೊಟ್ಟರೊಸೆದು ಭಲ್ಲುಂಕೆಯುಮ॥ ಕಲಿತನದೊಳು ಚಲದೊಳು 
ಭುಜಬಲದೊಳು ತೇಜದೊ!ಳು]. .ಸಾಹಸದೊಳು ತತ್ಕುಲದೊಳ್ಮಂಡಳಿ 


ರ್ಕ್ಯುರಂನುಲನುಂ ಬಪ್ಪುಲನುಮೆಂಬ ವೀರರ್ನ್ನೆಗಬ್ಬರ್‌॥ ಅತಿಶಯಮಾ ಬೊಪ್ಪುಲನಿಂ 


XS 


೩೮ 


೩೯ 


ಬೀದರ್‌ ಜಿಲ್ಲೆಯ ಶಾಸನಗಳು-೪ ೩೯ 


ಕ್ಲಿತೀಶ್ವರರ್ಪು ಲರುಮವನಿಯಂ ಪಾಳಿಸಲುಂನತರೂರ್ಜತತೇಜ 

ದ್ದು ೯ಗ್ಗತಿಯುಂ ಹರಕತಿಯುಮೆಂಬ ಭೂಭುಜರೆಸೆದರು...... ತದ್ವಂಶ 
ದೊಳುದ್ಭೂತರ್‌ ಭುಜಗರ್ಬ ದರ್ಪಿತರಿಪುಸಂಘಾತ ನೆಗಲ್ಪ ಲ್ಪ್ಲಮ 

ನಂತಾತನ ತನೆಯಂ ಪ್ರತಾಪಿ ಬದ್ದೆಗ ಭೂಪ ॥ಪೇ 

ವಜಿಜಸೊಳ್ಳೆಂಬದ್ದನಹಂ ಚಲವಲುಗಿದಡೆದಜುವಹಿತಮಂಡಳಿಕರ ತೋಳ್ಬಲ 
ಮುಂ ಬೆಳ್ಬು[ವೆ]ರೆಡಜುಂ ತೊಲಗುಗು ಮಾತಂಗೆ ಗೊಂಣ್ಣರ್ಗೊಂಕರ್ತ್ವನಯರು 
ಆಟ ಬಜ ರುಚಮೂನಾಥರು. ಪ್ರೀತಿಯಿಂ ಮೇದಿನಿಯಂ 


ಸನಮನಮಗೆನುತಿರ್ಪ್ಸದುಂ ಚಕ್ರಿಪೇಳಲುಮುನಿದುಗ್ರಾರಾತಿ ಸೈನ್ಯಂಗಳನೆ 
ತುಳಿದು ಕೊಂದಿರ್ಕಿ ಚಾಳುಕ್ಕ ಸಿಂಹಾಸನವಂ ಚಂದ್ರಾರ್ಕ್ಕತಾರಂ 
os ಟೂ ೂ: 


ಚ್ಹೋಳನನರ್ಚ್ಚಿಸಲೊಂದೆಪಗಲೊಬದೋಡಿಸಿ ತುದಿಯೊಳು ಗೊಂಕನೆನಿ 
ಸಿದಂ ಗೊಂಕನೃಪ ॥ತ .......... 


ನತರಿಪುನೃಪತಿ.......... ಸ್ಟಾ ನ॥ [ಹಿ?] ರಾಜವಂಶನಿಧಾನಂ 
ಸ್ಮರಲೀಲನತಿ rap $47 


ರು॥ ಅದಿರದಿದಿರ್ಚಿನಿಂದರಿನೃಪಾಳ ಪತಾಕೆ ನಿಮಗು. ಮುಗುರ್ಚ್ಚಿದನೆಜದಂ 


ಶಾಸನಗಳನ್ನು ಸಾಹಿತ್ಯವೆಂದು ಪರಿಗಣಿಸುವಾಗ ಒಂದು ಸಂಗತಿಯನ್ನು ನೆನಪಿನಲ್ಲಿಡಬೇಕು: : 
ಸಾಹಿತ್ತನಿರ್ಮಾಣ ಶಾಸನಗಳ ಮೂಲೋದ್ದೇಶವಲ್ಲ; ಅವು ಪ್ರಧಾನವಾಗಿ ಅಧಿಕೃತ ಸ್ವರೂಪದ 
ದಾಖಲೆಗಳು. ಆದರೆ ನಡೆದ ಘಟನೆಯೊಂದನ್ನು ವರ್ಣಿಸುವಾಗ ಕಾವ್ಯಗಳ ಪ್ರಭಾವದಿಂದ ಅಥವಾ 
ವರ್ಣಿಸುವವನ ಭಾವಪೂರ್ಣತೆಯಿಂದ ಶಾಸನಗಳಲ್ಲಿ ಕಾವ್ಕಾಂಶ ಕಾಣಿಸಿಕೊಳ್ಳಬಹುದು. ಅಂಥ ಕಡೆ 
ಗಳಲ್ಲಿ ಶಾಸನಗಳ ಸಾಮಾಜಿಕ, ಧಾರ್ಮಿಕ, ಚಾರಿತ್ರಿಕ ಮೌಲ್ಯಗಳ ಜೊತೆಗೆ ಸಾಹಿತ್ಯಕ ಮೌಲ್ಯವೂ 
ಗಮನಾರ್ಹವಾಗುತ್ತದೆ. ಎಷ್ಟೋ ಕಡೆಗಳಲ್ಲಿ ಇದು ಇತರ ಮೌಲ್ಯಗಳನ್ನು ಮರೆಸಿಬಿಡುವಷ್ಟರ ಮಟ್ಟಿಗೆ 
ಎದ್ದು ಕಾಣುವುದೂ ಉಂಟು. ಸಾಹಿತ್ಯಾಭ್ಯಾಸಿಗಳು ಶಾಸನಗಳ ಅನ್ಯಮುಖಗಳನ್ನು ಬಿಟ್ಟು ಕಾವ್ಯಮುಖ 
ವೊಂದನ್ನೇ ಅಧ್ಯಯನ ಮಾಡುವುದೂ ಸಾಧ್ಯ. ಹೀಗಾಗಿ ಶಾಸನಗಳಿಗೆ ಚರಿತ್ರೆಯಲ್ಲಿ ಮಾತ್ರವಲ್ಲದೆ 
ಸಾಹಿತ್ಯಚರಿತ್ರೆಯಲ್ಲೂ ಉಚಿತಸ್ತಾನವಿದೆ. 

ಶಾಸನಗಳ ಕಾವ್ಯಮೌಲ್ಯಕ್ಕೆ ಸಂಬಂಧಿಸಿದಂತೆ ಗಮನಿಸಬೇಕಾದ ಮುಖ್ಯಾಂಶವೊಂದಿದೆ.ಕಾವ್ಯಾಂಶ 
ರಹಿತವಾದ ಶಾಸನಗಳನ್ನು ವರ್ಜಿಸಿ ಉಳಿದುವನ್ನೆಲ್ಲ ನೋಡಿದಾಗ ಶಾಸನಕವಿಗಳದೇ ಒಂದು ವರ್ಗ: 
ವೆಂಬುದು ತಿಳಿದುಬರುತ್ತದೆ. ಅವರು ಯಾರೂ ಪ್ರಥಮ ವರ್ಗದ ಕವಿಗಳಾಗಿ ತೋರುವುದಿಲ್ಲ; 
ಶಾಸನಕ್ಷೇತ್ರ ನಮಗೆ ದ್ವಿತೀಯ ವರ್ಗದ, ಸಾಮಾನ್ಯಶಕ್ತಿಯ, ಕವಿಗಳನ್ನು ಕಾಣಿಸಬಲ್ಲುದೇ ಹೊರತು 
ಮಹಾಕವಿಗಳನ್ನಲ್ಲ. ಈ ಶಾಸನಕವಿಗಳಲ್ಲಿ ಸಾಮಾನ್ಯ ಪ್ರತಿಭೆಗಿಂತ ಪಾಂಡಿತ್ಯ ಹಾಗೂ ಅನುಕರಣ ' 
ಪ್ರವೃತ್ತಿ ಅಧಿಕವಾಗಿರುತ್ತದೆ. ಇವರಲ್ಲಿ ಕಾವ್ಯ ಶಾಸನಗಳೆರಡನ್ನೂ ರಚಿಸಿದವರು ಕೆಲವರಾದರೆ, 
ಬಹುಮಂದಿ ಕಾವ್ಯರಚನೆಗೆ ಕೈಹಾಕದೆ ಶಾಸನರಚನೆಯಲ್ಲಿ ತಮ್ಮ ಶಕ್ತಿಯನ್ನು ಪ್ರಕಟಿಸಿ ಸಂತೃಪ್ತ 
ರಾದರು. ಅಷ್ಟಾಗಿ ಪಾಂಡಿತ್ಯವೇನೂ ಇಲ್ಲದೆ ತಮ್ಮ ಜನಪದಸತ್ವ್ವದಿಂದ ಸ್ವೋಪಜ್ಞತೆಯನ್ನು 
ಮೆರೆದಿರುವ ಕವಿಗಳೂ ಉಂಟು. “ಕುಜ್‌ಿತೋದದೆಯುಂ ಕಾವ್ಮಪ್ರಯೋಗಪರಿಣತಮತಿಗಳ್‌” 
ಎಂಬ ಉಕ್ತಿ ಇಂಥವರಿಗೂ ಅನ್ವಯಿಸಬಲ್ಲುದು. ಒಟ್ಟಿನಲ್ಲಿ ಶಾಸನಗಳಲ್ಲಿ ನಾವು ಮಹೋನ್ನತವಾದ 
ಕಾವ್ಯವನ್ನು ನೋಡಲಾರೆವು; ಹಾಗೆ ಶ್ರೇಷ್ಠವಾದ ಕಾವ್ಯ ಅಲ್ಲಿ ಗೋಚರಿಸಿದರೂ, ಅದು ಕಾವ್ಯ ಪ್ರಪಂಚದ 
ಅನುಕರಣವಾಗಿರುವುದೇ ಹೆಚ್ಚು. ಹೀಗಾಗಿ ಶಾಸನಗಳು ತಮ್ಮ ಸಾಹಿತ್ಮಮೌಲ್ಯದಲ್ಲಿಪ್ರಮಾಣದಲ್ಲಿ 
ಕಾವ್ಯಗಳಿಗೆ ಹೊಯ್‌ಕಯ್ಯಾಗಿ ನಿಲ್ಲಲಾರವು ಎಂಬುದು ಸ್ಪಷ್ಟ. ಆದರೆ ಮಹೋನ್ನತ ಕವಿತೆಯೊಂದೇ 
ಕವಿತೆಯಲ್ಲ. ಅದಕ್ಕೂ ಕೆಳಗಿನ ಕಾವ್ಯಸ್ತರಗಳು ಹಲವಾರು. ಅವುಗಳಲ್ಲಿ ಬಹುಪಾಲನ್ನು ಶಾಸನಲೋಕ 
ನಮಗೆ ನೀಡುತ್ತದೆ. ಉದಾತ್ತಕವಿತೆ (‘great poetry ) ಯನ್ನಲ್ಲದಿದ್ದರೂ ಉತ್ಕೃಷ್ಟಕವಿತೆ 
(8೦೦6 poetry’) ಯನ್ನಲ್ಲಿ ಆಸ್ವಾದಿಸಬಹುದು. ಎಂತಲೇ ಸಾಹಿತ್ಯದೃಷ್ಟಿಯಿಂದಲೂ ಶಾಸನಗಳಿಗೆ 
ಮಹತ್ವವಿದೆ. 


-ಡಾ ಸಿ, ಪಿ. ಕೃಷ್ಣಕುಮಾರ್‌! 


1ಕನ್ನಡ ಅಧ್ಯಯನ ಸಂಸ್ಥೆ ಯ ಕನ್ನಡ. ಸಾಹಿತ್ಯ ಚರಿತ್ರೆ (ಪ್ರ. ಸಂ: ಡಾ. ಹಾ. ಮಾ. ನಾಯಕ, 
HA 
ಸಂ: ಡಾ. ಟಿ. ವಿ. ವೆಂಕಟಾಚಲ ಶಾಸ್ತ್ರೀ), ಮೈಸೂರು ವಿಶ್ವವಿದ್ಯಾನಿಲಯ (೧೯೭೫), ಪು. ೪೫೮-೪೫೯. 


ಬಿ. ಚನ್ನಕೇಶವ 


ಪ್ರಾಚೀನ ಭಾರತದಲ್ಲಿ ನಿಯೋಗಪದ್ಧ ತ್ರಿ 


ಪುತ್ರನಿಲ್ಲದ ಪುರುಷನ ಹೆಂಡತಿ, ಮಕ್ಕಳಾಗದೆ ವಿಧವೆಯಾಗಿರುವ ಸ್ತ್ರೀ, ಇವರು ಗುರು ಹಿರಿಯರ 


ಇಚ್ಛೆಯಂತೆ ಅವರಿಂದ ನಿಯುಕ್ತನಾದ ಬೇರೊಬ್ಬ ಪುರುಷನಿಂದ ಮಕ್ಕಳನ್ನು ಪಡೆಯುವುದಕ್ಕೆ “ನಿಯೋಗ' 


ವೆಂದು ಹೆಸರು. ಭಾರತೀಯ ಸಂಸ್ಕೃತಿಯಂತೆ ವಿವಾಹಕ್ಕೆ ಮುಖ್ಯವಾಗಿ ಮೂರು ಉದ್ದೇಶಗಳಿವೆ: 
೧ ಧರ್ಮ, ೨ ಸಂತಾನ ಮತ್ತು ೩ ಸಂಭೋಗ. ಈ ಮೂರರಲ್ಲಿ ಎರಡನೆಯದಾದ ಸಂತಾನಪ್ಪಾಪ್ತಿ 
ಶ್ರೇಷ್ಠವಾದದ್ದೆಂದೂ ವಿವಾಹದ ಪರಮೋದ್ದೇಶವೆಂದೂ ಸನಾತನಕಾಲದಿಂದಲೂ ಪರಿಗಣಿಸಲ್ಪಟ್ಟಿದೆ. 
ಕಾಳಿದಾಸ ರಘುರಾಜರನ್ನು ವರ್ಣಿಸುವಾಗ ರಘುವಂಶದ ಪ್ರಾರಂಭದಲ್ಲಿಯೇ “ಪ್ರಜಾಯೈ ಗೃ ಹ 
(ಮಕ್ಕಳಿಗೋಸ್ಕರ ಗೃಹಸ್ಥಾಶ್ರಮ ಹೊಂದಿರುವಂತಹ) ಎಂದು ವರ್ಣಿಸಿದ್ದಾನೆ. "ಸಂತಾನ 
ಪ್ರಾಪ್ತಿಯ ರೂಪದಲ್ಲಿಯೇ ಉಳಿದ ಎರಡು ಉದ್ದೇಶಗಳೂ ಒಂದು ರೀತಿಯಲ್ಲಿ ಸಫಲವಾಗುತ್ತವೆ. 
ನಿಯೋಗಪ ದ್ವತಿಯ ಹುಟ್ಟೂ ಪುತ್ರೋತ್ಪತ್ತಿಯನ್ನು ಲಕ್ಷ್ಯವಾಗಿಟ್ಟು ಕೊಂಡೇ ಆಗಿರುವಂತೆ ತೋರು 
ತ್ತದೆ. ದೀರ್ಫ ಲದ ವರೆಗೆ 'ರೋಗಿಯಾಗಿದ್ದು ಅಥವಾ ನಪುಂಸಕನಾಗಿದ್ದು ಪುರುಷನು ಪುತ್ರನಿಲ್ಲದೆಯೇ 
ಗತಿಸಿದರೆ ವಿವಾಹದ ಮೂಲ ಉದ್ದೇಶಕ್ಕೇ ದಂಗ ಬಂದಂತಾಗುತ್ತದೆ. ಆದ್ದ ರಿಂದಲೇ ಇಂತಹ ಪ್ರಸಂಗ 
ಗಳಲ್ಲಿ ನಿಯೋಗದ ಮೂಲಕ ಪುತ್ರ ನನ್ನು ಪ ಡೆದು ವಿವಾಹದ ಮೂಲ ಉದ್ದೆ ೇಶಕ್ಕೆ ಚ್ಯುತಿಯುಂಟಾಗ 
ದಂತೆ ನೋಡಿಕೊಳ್ಳಬಹುದಾಗಿದ್ದಿತು. 
ಐತಿಹಾಸಿಕವಾಗಿ ನಿಯೋಗಪದ್ದತಿ ಯಾವಾಗ ಪ್ರಾರಂಭವಾಗಿರಬಹುದು? ಯಗ್ವೇದಗಳ 
ಕಾಲದಲ್ಲಿಯೇ ಈ ಪದ್ದ ತಿ ಭಾರತದಲ್ಲಿ "ಬಳೆಕೆಯಲ್ಲಿತ್ತೆ ೦ದು ಬಹಳ ಮಂದಿ ಸಂಶೋಧಕರು ಅಭಿಪ್ರಾಯ 
ಪಡುತ್ತಾರೆ. ಆದರೆ ಘೊ ವಾದವನ್ನು ವಿರೋಧಿಸುವವರೂ ಇಲ್ಲದಿಲ್ಲ. ವೇದಗಳ ಕಾಲದಲ್ಲಿ "ವಿಧವಾ 
ವಿವಾಹ' ಜಾರಿಯಲ್ಲಿತ್ತಾದ್ದರಿಂದ ನಿಯೋಗಪದ್ಧತಿಯ ಅಗತ್ಯವೇ ಆಗ ಇರಲು ಸಾಧ್ಯ 'ವಿಲ್ಲವೆಂದು 
ಅವರ ಅಭಿಪ್ರಾಯ. ಸ್ವಾಮಿ ದಯಾನಂದ ಸರಸ್ವ ತಿಯವರು ತಮ್ಮ ಸತ್ಯಾರ್ಥಪ್ರಕಾಶದಲ್ಲಿ (೪ನೆಯ 
ಸಮುಲ್ಲಾಸ, ಪುಟಗಳು ೬೯-೭೪) ಅನೇಕ ಭ ರುಗ್ರೇದ ಮಂತ್ರಗಳ "ಆಧಾರವನ್ನು ತೋರಿಸಿ ವೇದಗಳ 
ಕಾಲದಲ್ಲಿ ಭಾರತದಲ್ಲಿ ನಿಯೋಗಪದ್ಭತಿ ಬಡೆಯಲ್ಲಿತ್ತೆ ಂದು ಅಭಿಪ್ರಾಯಪಡುತ್ತಾರೆ. ಪ್ರಸಿದ್ಧ 
ಸಂಶೋಧಕರಾದ ಎ. ಎ. ನಲ ಲ್‌ ಮತ್ತು ಎ. ಬಿ. ಕೀತ್‌ರವರೂ ಮೇಲಿನ ಅಭಿಪ್ರಾಯವನ್ನೇ 
ಪ್ರಷ್ಟೀಕರಿಸಿದ್ದಾರೆ. ಮನುಧರ್ಮ ಶುಸ್ತ್ರದ ಭಾಷ್ಯ ಕಾರಸೊದ ಮೇಧಾತಿಥಿಯೂ ದಯಾನಂದ ಸರಸ್ವತಿ 
ಯವರು ಉದ್ದ ರಿಸಿರುವ ಯಗ್ವೇದ ವ ಶ್ರವು ನಿಯೋಗಪದ್ಧ ತಿಯನ್ನೆ ' ಸೂಚಿಸುತ್ತದೆಂದು ಅಭಿಪ್ರಾ ಜು 


ಕ ಪಟ್ಟಿ ದ್ದಾ ನೆ (ವ್ಯ ಖ್ಯಾ ನ೯.೬ ೬೬ಕ್ಕೆ). ಯಗ್ವೆ €ದದ ಈ ಮಂತ್ರ ಗೆಳ ಸರಿಯಾದ ಅರ್ಥದ ಬಗ್ಗೆ ವಿದ್ಯಾ ೦ಸರಲ್ಲಿ 


ಬಹಳ ವಾದವಿವಾದವಿದ್ದ ರೂ ಬಹಳ ಮಂದಿ ವಿದ್ವಾಂಸ ಸರು ಈ ಮಂತ್ರಗಳ ಆಧಾರದಿಂದ ವೇದಗಳ 
ಕಾಲದಲ್ಲಿ ನಿಯೋಗಪದ್ದ ಪ್ರಚಲಿತವಾಗಿತ್ತೆಂದು ಅಭಿಪ್ರಾ ಯಪಡುತ್ತಾರೆ. 

ಮುಂದೆ ಬ್ರಾಹ್ಮ "ಗಳಲ್ಲಿ ಯಾಗಲಿ ಗೃಹ್ಯಸೂತ್ರ ಗಳಲ್ಲಿಯಾಗಲಿ ಇದರ ಪ ಸ್ತಾಪ ಕಂಡು ಬರು 
ವುದಿಲ್ಲ. ಆದರೆ ಮಹಾಭಾರತ ತ, ಸೂತ್ರಗಳು ಮತ್ತು ಕೆಲವು ಸ್ಮೃತಿಗಳಲ್ಲಿ ಇದರ ಸತ ಪ್ರಸ್ತಾಪ 


: ವಿದ್ದು, ಅವುಗಳ ಕಾಲಕ್ಕೆ ಇದು ಆಗಲೇ ' ಸಮಾಜದಲ್ಲಿ ರೂಢಮೂಲವಾಗಿತ್ತೆ ೦ದು ನಿಸ್ಸಂದೇಹವಾಗಿ 


೪೨ ಮಾನವಿಕ ಕರ್ಣಾಟಕ 


ತಿಳಿದುಬರುತ್ತದೆ. ಮಹಾಭಾರತದ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ನಿಯೋಗದ ಮೂಲಕವೇ ಜನ್ಮ ತಳೆದ 
ವಿಷಯ ಸ್ಪಷ್ಟವಾಗಿಯೇ ಇದೆ. ಒಂದು ರೀತಿಯಲ್ಲಿ ಸಮಸ್ತ ಕುರುವಂಶವೇ ನಿಯೋಗಪದ್ದ ಗೆ ಖಣಿ: 
ಯಾಗಿರಬೇಕಾಗಿದೆ. ಮಹಾಭಾರತ ಮತ್ತು ಧರ್ಮಸೂತ್ರಗಳಲ್ಲಿ ನಿಯೋಗಪ ದ್ವತಿಯ “'ಪುಲವಾದ 
ವಿಚಾರವಿದ್ದರೂ ರಾಮಾಯಣದಲ್ಲಿಯಾಗಲಿ ಪರವರ್ತೀ ಸ ಸಾಹಿತ್ಯದಲ್ಲಿಯಾಗಲಿ ಎಲ್ಲಿಯೂ ಇದರ : 
ಪ್ರಸ್ತಾಪ ಇಲ್ಲದೆ ಇರುವುದು ಗಮನಾರ್ಹವಾಗಿದೆ. 


ಮಹಾಭಾರತದಲ್ಲಿ ಕಂಡುಬರುವ ನಿಯೋಗಪದ್ಭತಿಯ ಪ್ರಸಂಗಗಳನ್ನು ಗಮನಿಸಿದರೆ ನಿಯೋಗ 
ಮುಖ್ಯವಾಗಿ ಎರಡು ಪ್ರಸಂಗಗಳಲ್ಲಿ ಆಚರಣೆಯಲ್ಲಿತ್ರೆ ೦ದು ತಿಳಿದುಬರುತ್ತದೆ. ೧ ಪತಿ ಪುತ್ರಹೀನ 
ನಾಗಿಯೇ ಮಡಿದರೆ ಮೃತನ ವಿಧವೆ ನಿಯೋಗದ ಮೂಲಕ ಮಗನನ್ನು ಪಡೆಯುವುದು. ೨ ಪತಿ 
ದೀಘಣಾಲದ ರೋಗಕ್ಕೆ ತುತ್ತಾಗಿದ್ದರೆ ಅಥವಾ ಸ್ವಭಾವದಿಂದಲೇ ನಪುಂಸಕನಾಗಿದ್ದರೆ ಅವನ 
ಇಚ್ಛೆ ಮತ್ತು ಅನುಮತಿಯಿಂದಲೇ ಅವನು ನಿಯೋಜಿಸಿದ ಪುರುಷನಿಂದ ಮಕ್ಕಳನ್ನು ಹೊಂದುವುದು. 
ಅಂಬಿಕೆ ಮತ್ತು ಅಂಬಾಲಿಕೆಯರು ಪತಿಯಾದ ವಿಚಿತ್ರವೀರ್ಯನ ಮಠಣದ ಅನಂತರ ವ್ಯಾಸರೊಡನೆ 
ನಿಯೋಗ ಹೊಂದಿ ಮಕ್ಕಳನ್ನು ಪಡೆದರು. ಕುಂತಿ ಮತ್ತು ಮಾದ್ರಿಯರು ಪತಿಯಾದ ಪಾಂಡು 
ಜೀವಿಸಿರುವಾಗಲೇ ಅವನ ಇಚ್ಛೆಯಂತೆಯೇ ಇಂದ್ರಾದಿಗಳಿಂದ ಮಕ್ಕಳನ್ನು ಪಡೆದರು. ವಿಧವೆಯಾದ 
ಅನಂತರ ಮಕ್ಕಳನ್ನು ಪಡೆದ ಉದಾಹರಣೆ ಮೇಲೆ ಹೇಳಿದ ಅಂಬಿಕೆ ಮತ್ತು ಅಂಬಾಲಿಕೆಯರ ಪ್ರಸಂಗ 
ವನ್ನು ಬಿಟ್ಟರೆ ಮಹಾಭಾರತದಲ್ಲಿ ಮತ್ತೆಲ್ಲಿಯೂ ಕಂಡುಬರುವುದಿಲ್ಲ. ಮಹಾಭಾರತದ ಉಳಿದ ಎಲ್ಲ 
ಪ್ರಸಂಗದಲ್ಲಿಯೂ ಪತಿಯೇ ಬದುಕಿದ್ದು ತುನೇ ನಿಯೋಗಕ್ಕೆ ಸಮ್ಮತಿಸುತ್ತಾನೆ. ಆದ್ದರಿಂದ ಪ್ರಾಯಃ 
ನಾನಾ ಕಾರಣಗಳಿಂದಾಗಿ ಮಕ್ಕಳನ್ನು ಪಡೆಯಲಾಗದ ಪತಿಯ ಇಚ್ಛೆಯಿಂದಲೇ ಈ ಪದ್ಧತಿ ಪ್ರಾರಂಭ 
ವಾಗಿರಬಹುದು. ವೇದಗಳ ಕಾಲದಲ್ಲಿ ಗಂಡುಮಗುವಿಗೆ ಸಾಮಾಜಿ ಕ ಮತ್ತು ಧಾರ್ಮಿಕ "ವ್ಯವಸ್ಥೆ ಯಲ್ಲಿ 
ಪ್ರಧಾನ ಸ್ವಾ ನ ಇದ್ದ ಂತೆ ತಿಳಿದುಬರುತ್ತದೆ. ಕೌಟುಂಬಿಕ ಲಾಭ, ವಂಶವೃ ದ್ದಿ ಮತ್ತು ಆಧ್ಯಾತ್ಮ ಕ ದೃಷ್ಟಿ 
ಯಿಂದ ಆಗಿನ ಗೃಹಸ್ಥ ರಿಗೆ ಪುತ್ರೋತ್ಪತ್ತಿ ಅನಿವಾರ್ಯ ವಾಗಿದ್ದು ಅಂತಹ "ಮಕ [ಳನ್ನು ಪಡೆಯಲಾಗದ 
ಹತಭಾಗ್ಯನಾದ ಪತಿ ಅನ್ಯ ಮಾರ್ಗ ಇಲ್ಲದೆ ನಿಯೋಗವನ್ನು ಒಪ್ಪ ಬೇಕಾಗಿ BR ದು. ಕಾಲಾಂತರ 
ದಲ್ಲಿ ವಿಧವಾವಿವಾಹ ಕಮಿ ಯಾಗುತ್ತ ಬಂದಂತೆ ಇದೇ ಉದೆ ೇಶದಿಂದಲೇ Wr = 
ರೀತಿಯ ಅವಕಾಶ ಕೊಡಲ್ಪಟಿರಬಹುದು. 


ಪ್ರಾಚೀನ ಕಾಲದಲ್ಲಿ ಸ್ತ್ರೀಗೆ ತನ್ನ ಗಂಡನಲ್ಲದೆ ಅನ್ಯ ಪುರುಷನ ಸಂಪರ್ಕ ಹೊಂದಿ ಮಕ [ಳನ್ನು 
ಪಡೆಯಬೇಕಾಗಿ ಬಂದಾಗ ಅಂತಹ ಭಾವನಾತ್ಮ ಕ್ರ ಆತಂಕ ಕವೇನೂ ಇದ್ದಂತೆ ಕಾಣುವುದಿಲ್ಲ. ಏಕೆಂದರೆ 
ಆಗ ವಧುವನ್ನು ಒಬ್ಬ ವರನಿಗೆ ಕೊಟ್ಟು ಮದುವೆ ಮಾಡುವ ಪದ್ಧ ತ್ರಿ ಇದ್ದಾ ಗ್ಯೂ ಮನೆಗೆ ಬಂದ ವಧು 
ವನ್ನು “ಪರಿವಾರದ ಸ್ನ ಸ ಸ್ವತ್ತು' ಎಂದು ಪರಿಗಣಿಸುತ್ತಿ ದ್ದರು. ಆಪಸ್ತ ೦ಬ, 'ಕುಲಾಯ. ಹಿ ಸ್ತ್ರೀ ಪ್ರದೀಯತೇ 
ಇತ್ಯುಪದಿಶಂತಿ (೨-೦೦೨೨೭-೩)' ಎಂಬುದಾಗಿ ಹೇಳಿದ್ದಾ ನೆ. ಆದ್ದರಿಂದಲೇ ಪರಿವಾರದ ಸುಖ ಮತ್ತು ' 
ಸಮ ಿದ್ದಿಯನ್ನು ಗಮನದಲ್ಲಿಟ್ಟು ಕೊಂಡು, ಪತಿ ಮಕ್ಕ ಅಲ್ಲದೆ ಗತಿಸಿದರೆ ಅದೇ ಕುಲದ ಮತ್ತೊಬ್ಬ 
ಯೋಗ್ಗೆ ನಾದ ಪುರುಷನಿಂದ. ಪರಿವಾರಕ್ಕಾ ಗಿ ಮಕ್ಕ ಳನ್ನು ಪಡೆಯುವುದರಲ್ಲಿ ದೋಷವೇನೂ ಇಲ್ಲವೆಂಬ 
ಭಾವನೆ' ಬೆಳೆದುಬಂದಂತೆ ಕಾಣುತ್ತದೆ. ಇ ಅಲಿದ ರಾಜರಿಗಂತೂ ಆಧ್ಯಾತ್ಮಿಕ ಮತ್ತು ಪಾರಲೌಕಿಕ 
`ನಷ್ಟಕ್ಕೆಂತಲೂ ಇಹಲೋಕದ ನ ಷ್ಟವೇ ಬಹ ಶ್ರ ಖದಾಯಕವಾಗಿದ್ದಿ ಹ ಹ ಏಕೆಂದರೆ ಉತ್ತರಾಧಿ 
ಕಾರಿಯಿಲ್ಲದೆ ಅವರ ಸಮಸ್ತ ರಾಜ [ವೂ ಪರರ ಪಾಲಾಗುತ್ತಿ ದ್ದಿತು. “ಇಂತಹ ಪ್ರಸಂಗದಲ್ಲಿ ನಿಯೋಗದ 
ಮೂಲಕ. ಮಕ್ಕಳನ್ನು ಪಡೆಯಲು ಇಚ್ಛಿಸಿದ್ದರೆ ಆಶ್ಚ ಕ ರ್ಯವೇನೂ ಇಲ್ಲ. | ೫ 


ಇಷ್ಟೇ ಅಲ್ಲದೆ ನಿಯೋಗಪದ್ಭ ತಿಯ ಉಗಮದ ಹಿಂದೆ ಒಂದು ಪ್ರಬಲವಾದ ಮನೋವೈ ಜ್ಞಾನಿಕ 
ಕಾರಣವೂ * ಇದ್ದಂತಿದೆ. ಪತಿ ದೀರ್ಫ್ಥ ೯ಕಾಲದ ರೋಗಿ ಅಥವಾ ನಪುಂಸಕನಾಗಿದ್ದ ರೆ. ಅಥವಾ ಅಕಾಲದಲ್ಲಿ 
ಮೃತನಾದರೆ ಸ್ತ್ರೀಯ ಸಹಜವಾದ ಕಾಮೇಚೆ ಚ್ಛೆ ಕೈಗೂಡದೆ ಅವಳಲ್ಲಿ ಒಂದು ರೀತಿಯ ಅತೃಪ್ತಿ 
ಕಾಯುತ್ತದೆ. ಸ್ವಾಭಾವಿಕವಾದ, ಆದ 5 ರಿಂದಲೇ ಅದಮ್ಯವಾದ, ಕಾಮದ ಬಯಕೆಯನ್ನು 
ಹಿಸಲಾರದೆ' ಸಂದರ್ಭ ಬಂದಾಗ ವ ಭಿಚಾರಿಣಿಯಾಗುವ ಅಪಾಯವೂ ತಪ್ಪಿ ದ್ವಲ್ಲ. ಆದ 5 ರಿಂದಲೇ 


ಪ್ರಾಚೀನ ಭಾರತದಲ್ಲಿ ನಿಯೋಗಪದ್ಧತಿ. ೪೩ 


ಪ್ರಾಯಃ ಸಮಾಜದ ಒಳಿತಿಗಾಗಿಯೇ ಸಮಾಜ ಇಂತಹ ಸ್ತ್ರೀಯರ ಬಗ್ಗೆ ಸ್ವಲ್ಪ ಉದಾರವಾಗಿ 
( 


ವರ್ತಿಸಿರಬಹುದು. ನಿಯೋಗದಿಂದ ಮಕ್ಕಳನ್ನು ಹೊಂದಿದ ಸ್ತ್ರೀ ತನ್ನ ಸ್ತ್ರೀತ್ವದ ಸಂಪೂರ್ಣ ವಿಕಾಸದಿಂದ 
ಸಂತುಷ್ನಳಾಗಿ ಮಾತೃತ್ವದ ಸುಖ ಹೊಂದಿ ಅನಂತರ ತನ್ನ ಮಕ್ಕಳ ಅಭಿವೃದ್ಧಿಯಲ್ಲಿ ತನ್ನೆಲ್ಲ ಗಮನ” 
ವನ್ನು ಕೇಂದ್ರೀಕರಿಸುತ್ತಿದ್ದಳು. ಹೀಗಾಗುವುದರಿಂದ, ದುಃಖಿತಳಾದ ಅವಳಿಗೆ ಒಂದು ರೀತಿಯ ಆಧಾರ 
ಸಿಕ್ಕುತ್ತಿತ್ತಲ್ಲದೆ ಬಹಳಷ್ಟು ಆರ್ಥಿಕ ಪಾರತಂತ್ರ್ಯವೂ ತಪ್ಪುತ್ತಿದ್ದಿತು. ದಯಾನಂದ ಸರಸ್ವತಿಯವರೂ 
ನಿಯೋಗಪದ್ದ ತಿಯಿಂದ ವ್ಯಭಿಚಾರ ಗಮನೀಯವಾಗಿ ಕಮ್ಮಿಯಾಗುತ್ತದೆಂಬ ಅಭಿಪ್ರಾಯವನ್ನು 
ಉಳ್ಳವರಾಗಿದ್ದಾರೆ (ಸ.ಪ್ರ.ಪು. ೭೦). 


ವೇದಗಳ ಕಾಲದಲ್ಲೇ ದತ್ತು ಪದ್ಧತಿ ಬಳಕೆಯಲ್ಲಿತ್ತಾದರೂ ಕುಲಪರಂಪರೆ ಮತ್ತು ರಕ್ತಶುದ್ಧಿಯ 
ದೃಷ್ಟಿಯಿಂದ ನಿಯೋಗದ ಮೂಲಕ ಪಡೆದ ಮಗನೇ ದತ್ತು ಮಗನಿಗಿಂತ ಶ್ರೇಷ್ಠ ಎಂಬ ಭಾವನೆ 
ಇದ್ದಂತೆ ಕಂಡುಬರುತ್ತದೆ. ಯಗ್ವೇದದ ಒಂದು ಮಂತ್ರದ ಅರ್ಥ ಹೀಗಿದೆ: “ನಾವು ಬೇರೆ ಕುಲದ 
ಸಂತಾನ ಉಳ್ಳವರಾಗುವುದು ಬೇಡ. ಅವನನ್ನು ಹೃದಯ ಎಂದಿಗೂ ತನ್ನದೆಂದು ಸ್ವೀಕರಿಸುವುದಿಲ್ಲ.” 
(ಯ. ೭.೪.೭-೮) ದತ್ತು ತೆಗೆದುಕೊಂಡ ಮಗನ ರಕ್ತ ಮತ್ತು ಸಂಸ್ಕಾರಗಳು ಬೇರೆಯಾದ್ದರಿಂದ 


' ಅವನು ಹೊಸ ಪರಿಸರಕ್ಕೆ ಎಷ್ಟೆಂದರೂ ಸರಿಹೊಂದುವುದಿಲ್ಲ. ನಿಯೋಗದಿಂದ ಪಡೆದ ಮಗನಲ್ಲಿ 


ತಮ್ಮ ಪರಿವಾರದ ರಕ್ತವೇ ಇರುತ್ತದಾದ್ದರಿಂದ ಪರಿವಾರದ ಸಮತೆ ಮತ್ತು ಶಾಂತಿಗೆ ಭಂಗ ಬರು 
ವುದಿಲ್ಲವೆಂದು ಅವರು ಭಾವಿಸಿರಬಹುದು. ಆದ್ದರಿಂದಲೇ ಸ್ಮೃತಿಗಳಲ್ಲಿ ಪುತ್ರರ ತಾರತಮ್ಯದಲ್ಲಿ ಔರಸ 
ಪುತ್ರನ ಅನಂತರ ಕ್ಷೇತ್ರಜಪುತ್ರನನ್ನು ಪರಿಗಣಿಸಲಾಗಿದೆ. 

ನಿಯೋಗಕ್ಕೆ ಯೋಗ್ಯನಾದ ಪುರುಷ ಯಾರು? ಈ ನಿಟ್ಟಿನಲ್ಲೂ ಸ್ಮೃತಿಗಳಲ್ಲಿ ಸಾಕಷ್ಟು ವಿಚಾರ 
ನಡೆದಿದೆ. ಸಾಮಾನ್ಯವಾಗಿ ಎಲ್ಲ ಧರ್ಮಶಾಸ್ತ್ರಗಳಲ್ಲೂ ದೇವರ (ಮೈದುನ), ಸಪಿಂಡ ಅಥವಾ ಸಗೋತ್ರ 
ಪುರುಷ ನಿಯೋಗಕ್ಕೆ ಅರ್ಹನಾದವನೆಂಬ ಅಭಿಪ್ರಾಯ ಕಂಡುಬರುತ್ತದೆ. ಗೌತಮ (೨.೯.೪-ಬ) ಈ 
ಮೂವರಲ್ಲದೆ ಸಪ್ರವರನನ್ನೂ ಯೋಗ್ಯನೆಂದು ಪರಿಗಣಿಸಿದ್ದಾನೆ. ಕೌಟಿಲ್ಯ (೩.೬.೩೩) ಮಾತೃಬಂಧು 
ಗಳನ್ನು ನಿಯೋಗಕ್ಕೆ ಅರ್ಹರಾದವರೆಂದು ತಿಳಿಸಿದ್ದಾ ನೆ. ಮಹಾಭಾರತದಲ್ಲಿ ಸಾಮಾನ್ಯವಾಗಿ ದೇವರನು 
ನಿಯೋಗಕ್ಕೆ ಉಪಯುಕ್ತನಾದವನೆಂದು ಹೇಳಲಾಗಿದ್ದರೂ ಅದರಲ್ಲಿಯೇ ಈ ಅಭಿಪ್ರಾಯಕ್ಕೆ ವಿರುದ್ಧ 
ವಾದ ಅನೇಕ ಉದಾಹರಣೆಗಳು ಕಂಡುಬರುತ್ತವೆ. ಬ 


ಸಾಮಾನ್ಯವಾಗಿ ದೇವರನೆಂದರೆ ಪತಿಯ ತಮ್ಮ. ಗೌತಮನ ೨.೯.೪ ಸೂತ್ರವನ್ನು ವ್ಯಾಖ್ಯಾನಿಸುತ್ತ 
ಹರದತ್ತನೂ, ಯಾಜ್ಲವಲ್ಕ್ಯರ ೧.೬೮ಕ್ಕೆ ವ್ಯಾಖ್ಯಾನಿಸುವಾಗ ವಿಜ್ಞಾನೇಶ್ವರನೂ ಇದೇ ಅಭಿಪ್ರಾಯ 
ವನ್ನು ವ್ಯಕ್ತಪಡಿಸಿದ್ದಾರೆ. ಮ್ಯಾಕ್ಟೊ ನೆಲ್‌ ಮತ್ತು ಕೀತ್‌ರವರೂ ಇದೇ ಅರ್ಥವನ್ನು ಒಪ್ಪಿದ್ದಾರೆ 
(ವೇದಿಕ್‌ ಇಂಡೆಕ್ಸ್‌ ಪು. ೪೨೪). ಆದರೆ ನಿರುಕ್ತದಲ್ಲಿ "ದೇವರ' ಶಬ್ದ ಕ್ಕೆ ಬಹಳ ವಿಚಿತ್ರವಾದ ವ್ಯೃತ್ಪತ್ತಿ 
ಯನ್ನು ಯಾಸ್ಕ ಹೇಳುತ್ತಾನೆ: 'ದೇವರಃ ಕಸ್ಮಾತ್‌ ದ್ವಿತೀಯೋ ವರ ಉಚ್ಯತೇ" (ದೇವರನೆಂದರೆ 
ಎರಡನೆಯ ವರ). ದಯಾನಂದ ಸರಸ್ವತಿಯವರು ಈ ಅರ್ಥವನ್ನೇ ಪುಷ್ಟೀಕರಿಸಿದ್ದಾ ರೆ. “ತಮ್ಮನಾಗಲಿ 
ಅಣ ನಾಗಲಿ, ಅದೇ ವರ್ಣದವನಾಗಲಿ, ಉತ್ತಮ ವರ್ಣಕ್ಕೆ ಸೇರಿದವನಾಗಲಿ, ಯಾವನೊಡನೆ 

ಣ ಸಃ ಡೈ 

ವಿಯೋಗವನು ಆಚರಿಸಲಾಗುತ್ತದೋ ಅವನಿಗೆ ದೇವರನೆಂದು ಹೆಸರು,' ಎಂದು ಅವರು ಹೇಳುತ್ತಾರೆ 
ಸ.ಪ್ರ. ಪು.೭೧) 


« ೨ ೧ 
ಮಹಾಭಾರತದ ಸತ್ಯವತೀ ಮತ್ತು ಭೀಷ್ಮರ ಸಂಭಾಷಣೆಯನ್ನು ನೋಡಿದರೆ “ದೇವರ' ಶಬ್ದ ಕ್ಕೆ 
ಳಿದುಬರುತ್ತದೆ. ಶಂತನುವಿಗೆ ಭೀಷ್ಮ ಹಿರಿಯ ಮಗ 


pS 66.೬ ರಿ ಗು ಹಾ ಎಣೆ 
ಕುರಿತು, ಮಗನೇ, ಇ ಶಿಖೀ 
ಹಾ ವಾ್‌ ರಾಟೆ 2 
ಯೌವನ ಲಾವಣ್ಯಗಳಿಂದ ಕೂಡಿ 
ವಿ 


- AN ೨ 
ರು ಕೆ ಸುತ್ತಿ ನಮ್ಮ ಕು ಸಂತಾನಪರಂಪರೆಯನ್ನು ಅ; 
ಪಡೆಯಲು ಇಚ್ಚಿಸುತ್ತಿದ್ದಾರೆ. ನಮ್ಮ ಕುಲ ಸಂತಾನಪರಂಪ } 


೪೪ ಮಾನವಿಕ ಕರ್ಣಾಟಕ 


ನ ಉಳಿಸಲು ನೀನು ಇವರಲ್ಲಿ ಮಕ್ಕಳನ್ನು ಹುಟ್ಟಿಸು”, ಎಂದು ಒತ್ತಾಯಪಣ 3, ಆದರೆ : 
ತನ್ನ ಪ್ರತಿಜ್ಞೆಗೆ ಭಂಗ ಬರುತ್ತ ದೆಂಬ ಕಾರಣದಿಂದ ಅವಳ ಮಾತನ್ನು ಪುರಸ್ಕರಿಸಲಿಲ್ಲ. 
"ಅನಂತರ ಭೀಷ್ಮನ ಸೂಚನೆಯಿಂದಲೇ ಸತ್ಯವತಿ ತಾನು ಕಾಮಾರ್ಯಾವಸ್ಥೆಯಲ್ಲಿದ್ದಾಗಲೇ 
ಪಡೆದ ಮಗನಾದ (ಕಾನೀನಪುತ್ರ). ವ್ಯಾಸರನ್ನು ನಿಯೋಗಕ್ಕೆ ಒಪ್ಪಿ ಸುತ್ತಾ, ತ ಸೂಯ 
ಅಬರಲ್ಲಿಗೆ ಕಳುಹಿಸುವಾಗಲೂ, “ಇಂದು ರಾತ್ರಿ ನಿನ್ನ ದೇವರನು ನಿನ್ನಲ್ಲಿಗೆ ಗರ್ಭಾಧಾನಕ್ಕೆ ಬರುತ್ತಾನೆ.” 
ಎಂದು ತಿಳಿಸುತ್ತಾಳೆ (೧.೧೦೦.೨). ಸತ್ಯವತಿ ಕೌಮಾರ್ಯಾವಸ್ಥೆಯಲ್ಲಿ ವ್ಯಾಸರನ್ನು ಪಡೆದದ್ದರಿಂದ 
ವ್ಯಾಸರು ವಿಚಿತ್ರವೀರ್ಯಾದಿಗಳಿಗಿಂತ ಸ್ಪಷ್ಟವಾಗಿಯೇ ದೊಡ್ಡವರು. ಆದರೂ ಸತ್ಯವತಿ ವ್ಯಾ 
ತನ್ನ ಸೊಸೆಯ ದೇವರನೆಂದೇ ಹೇಳಿದ್ದಾಳೆಂಬುದನ್ನು ಗಮನಿಸಬಹುದು. “ನಿನ್ನ ತಮ್ಮಂದಿರ : 
ಯರಲ್ಲಿ ನಿಯೋಗದಿಂದ ನೀನು ಮಕ್ಕಳನ್ನು ಸೃಜಿಸು”, ಎಂದು ಸತ್ಯವತಿ ವ್ಯಾಸರಿಗೆ ಸ್ಪಷ್ಟವಾಗಿ 
ಸಿದ್ದರೂ ವ್ಯಾಸರು ತಾಯ ಮಾತನ್ನು ಅಲ್ಲಗಳೆಯದೆ ಆಗಮಾಡಿಕೊಡುತ್ತಾರೆ. 
ಇದಲ್ಲದೆ "ದೇವರ' ಶಬ್ದಕ್ಕೆ ಪತಿಯ ಅಣ್ಣ ಎಂಬರ್ಥ ಬಳಕೆಯಲ್ಲಿತ್ತೆಂದು ಮತ್ತೊಂದು ಪ್ರ ಜ್‌ 
ದಿಂದಲೂ ತಿಳಿಯಬಹುದು. ಸತ್ಯವತಿಯಿಂದ, “ದೇವರನೊಡನೆ ನೀನು ಗರ್ಭಾಧಾನ ಹೊಂದು”, 
ಎಂದು ನಿಯುಕ್ತಳಾದ ಅಂಬಿಕೆ ಶಯನಾರೂಢಳಾಗಿ ದೇವರ ರೂಪದಲ್ಲಿ ಭೀಷ್ಮನನ್ನು ನಿರೀಕ್ಷಿಸುತ್ತಿರು 
ತ್ತಾಳೆ. (೧.೧೦೦.೩) ಮನುಧರ್ಮಶಾಸ್ತ್ರದಲ್ಲೂ 'ದೇವರ' ಶಬ್ದಕ್ಕೆ 'ಪತಿಯ ಅಣ್ಣ” ಎಂಬ ಅರ್ಥ 
ಇತ್ತೆಂಬುದಕ್ಕೆ ಸಮರ್ಥನೆ ದೊರೆಯುತ್ತದೆ. “ಹಿರಿಯಣ್ಣನ ಹೆಂಡತಿಯನ್ನು ಗುರುಪತ್ನಿಯೆಂದೂ, 
ತಮ್ಮನ ಹೆಂಡತಿಯನ್ನು ಪುತ್ರವಧುವೆಂದೂ್‌ ತಿಳಿಯಬೇಕೆಂದು ಹೇಳಿದ್ದರೂ ಆಪದ್ಧರ್ಮವಾಗಿ! 
ಪತಿಯ ಅಣ್ಣನನ್ನು (ದೇವರ). ಯೋಗ್ಯನೆಂದು ಒಪ್ಪಿದ್ದಾನೆ (9.63). | | 
ಪತಿಯ ತಮ್ಮ, ಸಪಿಂಡ ಅಥವಾ ಸಗೋತ್ರದವನೊಡನೆ ವಿವಾಹಮಾಡಿಕೊಂಡು ಅಥವಾ 
ನಿಯೋಗವನ್ನು ಹೊಂದಿ ಮಕ್ಕಳನ್ನು ಪಡೆಯುವ ಕ್ರಮವನ್ನು ಈಗಲೂ ನಾವು ಪ್ರಪಂಚದ ನಾನಾ 
ಭಾಗಗಳಲ್ಲಿ ಕಾಣಬಹುದಾಗಿದೆ. ಅನೇಕ ಕಾರಣಗಳಿಂದಾಗಿ ಈ ಪದ್ಧತಿ ಬಳಕೆಗೆ ಬಂದಿರಬಹುದೆಂದು 
ಊಹಿಸಬಹುದು. ಹೀಗೆ ಮಾಡಿದಾಗ ಹುಟ್ಟಿದ ಮಗುವಿಗೆ ಅದೇ ವಂಶದ ಗುಣ ಸ್ವಭುವಗಳು ಬರು 
ತ್ತವೆಂಬುದು ಎಲ್ಲಕ್ಕಿಂತ ಮುಖ್ಯವಾದ ಕಾರಣವಿರಬಹುದು. ಪತಿಯ ಅಣ್ಣ ಅಥವಾ ತಮ್ಮನೊಡನೆ 
ನಿಯೋಗ ಹೊಂದುವುದರಿಂದ ಹುಟ್ಟುವ ಕ್ಷೇತ್ರಜನಿಗೂ ಪರಿವಾರದ ಬೇರೆ ಮಕ್ಕಳಿಗೂ ಒಂದು. 
ರೀತಿಯ ಸ್ನೇಹ ಸಮಾನತೆಗಳು ಉಳಿಯಲವಕಾಶವಿರುತ್ತದೆ. ಒಂದು ವೇಳೆ ತಮ್ಮ ಪರಿವಾರಕ್ಕಿಂತ 
ತೀರ ಭಿನ್ನನಾದ ಬೇರೆ ಒಬ್ಬ ವ್ಯಕ್ತಿಯೊಡನೆ ನಿಯೋಗ ಹೊಂದಿ ಮಕ್ಕಳನ್ನು ಪಡೆದರೆ ಹುಟ್ಟಿದ 
ಮಗುವಿಗೆ ಅನ್ಯಸಂಸ್ಕಾರಗಳು ಪ್ರಬಲವಾಗಿ ಮನೆಯ ಉಳಿದ ಸದಸ್ಯರೊಡನೆ ಹೊಂದಾಣಿಕೆ ಆಗದೆ 
ಹೋಗಬಹುದು. ಕೊನೆಗೆ ಬೆಳೆದ ತನ್ನ ಮಗನಿಗೆ ಆ ಭಿನ್ನ ಪುರುಷ ದುರ್ಬೊಧನೆ ಮಾಡಿ ಪರಿವಾರದ 
ಸಂಪತ್ತಿನಲ್ಲಿ ಪಾಲನ್ನು ಅಪಹರಿಸುವಂತಾಗಬಹುದು. ಆದ್ದರಿಂದಲೇ ವಸಿಷ್ಠ, “ಲೋಭಾನ್ನಾಸ್ತಿ ' 
ನಿಯೋಗಃ,” ಎಂಬುದಾಗಿ ಧನದ ಲೋಭದಿಂದ ನಿಯೋಗ ಮಾಡುವುದನ್ನು ಸ್ಪಷ್ಟವಾಗಿಯೇ ನಿಷೇಧಿ 
ಸಿದ್ದಾನೆ. ಹ 
ಕೆಲವು ಸ್ಮೃತಿಗಳು ಎಲ್ಲ ಸಂದರ್ಭಗಳಲ್ಲೂ ಬ್ರಾಹ್ಮಣ ನಿಯೋಗಕ್ಕೆ ಅರ್ಹನೆಂದು ತಿಳಿಸುತ್ತವೆ. 
ಮಹಾಭಾರತದ ಬಹುತೆಕ ನಿಯೋಗಪ್ರಸಂಗಗಳಲ್ಲಿ ಬ್ರಾಹ್ಮಣನನ್ನೇ ನೇಮಿಸಿರುವುದನ್ನು ಕಾಣುತ್ತೇವೆ." 
ರಾಜನಾದ ಬಲಿ ತನ್ನ ಪತ್ನಿಯಾದ ಸುದೇಷ್ಲೆಯಲ್ಲಿ ಮಕ್ಕಳನ್ನು ಪಡೆಯಲು ನಿಯೋಗಕ್ಕಾಗಿ ಒಬ್ಬ 
ಅಂಧ ಬ್ರಾಹ್ಮಣನನ್ನು ನೇಮಿಸುತ್ತಾನೆಂದು ತಿಳಿಯುತ್ತದೆ. ವಸಿಷ್ಠ ಖಷಿ ಕಲ್ಮಾಷಪಾದ ರಾಜನ 
ಹೆಂಡತಿಯಾದ ಮದಯಂತಿಯಲ್ಲಿ ನಿಯೋಗದ ಮೂಲಕ ಮಕ್ಕಳನ್ನು ಸೃಜಿಸುತ್ತಾಳೆ. ಪ್ರಾರಂಭದಲ್ಲಿ 
ಬ್ರಾಹ್ಮಣನನ್ನು ನಿಯೋಗಕ್ಕೆ ಆಹ್ವಾನಿಸದಿದ್ದರೂ ಕಾಲಾನಂತರ ಸಮಾಜದಲ್ಲಿ ವರ್ಣವ್ಯವಸ್ಥೆ ಬಿಗಿ 
ಯಾಗುತ್ತ ಬಂದು ಬ್ರಾಹ್ಮಣರ ಪ್ರತಿಷ್ಠೆ ಹೆಚ್ಚುತ್ತಾ ಬಂದಂತೆ ಅವರನ್ನು ನಿಯೋಗಕ್ಕೆ ಅತ್ಯಂತ: 
ಅರ್ಹರು ಎಂದು ತಿಳಿಯುವ ಭಾವನೆ ಉಂಟಾದಂತೆ ಕಂಡುಬರುತ್ತದೆ. ಮಹಾಭಾರತ ಒಂದರಲ್ಲಿಯೇ 
ಈ ಅಭಿಪ್ರಾಯಕ್ಕೆ ಸುಕಷ್ಟು ಪುಷ್ಟಿ ದೊರೆಯುತ್ತದೆ. ಸತ್ಯವತಿ ಭೀಷ್ಮನನ್ನು ತನ್ನ ಸೊಸೆಯರೊಡನೆ 


4 


ಪ್ರಾಚೀನ ಭಾರತದಲ್ಲಿ ನಿಯೋಗಪದ್ದ ತ್ರಿ ೪೫ 
me 

ಹೊಂದಲು ಬಲಾತ್ಮರಿಸಿದಾಗ ಅವ: ಅನಾ ಅಸ್ಸ ರಸ್ಕರಿಸಿ ಯಾರಾದರೂ ಒಬ್ಬ ಸದ್ಭಾಾಹ್ಮಣ 

ಪಿ ಗೊತ್ತುಮಾಡುವಂತೆ ಸೂಚಿಸುತ್ತಾನೆ. ಈ ಮ ಾತುಗಳನ್ನು ಕೇಳಿ ಸತ್ಯವತಿ ಚಕಿತಳಾಗುತ್ತಾಳೆ, 

» "ಪರಶುರಾಮ ೨೧ ಬಾರಿ  ಚೂಮಂಡಲವನ್ನೆ ಸುತ್ತಿ ಕ್ಹತ್ರಿಯರನ್ನೆಲ್ಲ ನಿರ್ಮೂಲ 

ಕ್ಷತ್ರಿಯರು ಅಳಿಯದೆ ಉಳಿದರು. ಏಕೆಂದರೆ ಕ್ಚತ್ರಿಯರ ; 

ಮೂಲ : ಬ್ರಾಹ್ಮಣರಿಂದ ಮಕ್ಕಳನ್ನು ಪಡೆಯುತ್ತಿದ್ದರು,” ಎಂದು ಹೇಳಿ ಅವಳನ್ನು ಸಮಾಧಾನ 


ಆದರೆ ಮಹಾಭಾರತದ ಕಾಲದಲ್ಲೇ ಬ್ರಾಹ್ಮಣರನ್ನು ನೇಮಿಸುವ ಬಗ್ಗೆ ಸಾಕಷ್ಟು ಅತೃಪ್ತಿ 
ಂತೆ ಕಂಡುಬರುತ್ತದೆ. ಸಭಾಪರ್ವದಲ್ಲಿ ಶಿಶುಪುಲ ತುಂಬಿದ ಸಭೆಯಲ್ಲೇ ಭೀಷ್ಮನನ್ನು “ತನ್ನ 
ಪ್‌ ಈ J 
ವ ಪತ್ಲಿಯರಲ್ಲಿ ಮಕ್ಕಳನ್ನು ಪಡೆಯಲು ಬಾ, ಹ್ಮ ಾ: ನನ್ನು ನಿಯೋಜಿಸಿದವನು ಟ್ರ 


ಹಳಿಯುತ್ತಾನೆ. ಅರ್ಜುನನೂ ಒಮ್ಮೆ ಕೃಷ್ಣ ನೊಡನೆ, ವಸಿಷ್ಕ ರು ಯಹಿಗಳಾಗಿದ್ದು ಧರ್ಮವನ್ನು 
ವರಾದರೂ ಕಲಾ ಸಪಾದ ರಾಜನ ಹಂಡತಿಂ ಯು ಸಹವಾಸ ಮಾಡಿದ್ದ ರ ಔಚಿತ್ಯ ವನ್ನು ಪ್ಪ ಪ್ರಶ್ನಿಸುತ್ತಾನೆ. 


ಈ ರೀತಿಯಾಗಿ ಬಂದೆ ವ್ಯಾಪಕವಾಗಿ ಬಳಕೆಯಲ್ಲಿದ್ದ ವಿಯೋಗಪದ್ಧಶಿ ಯಾವಾಗಂದರೆ ಆಗ 
್ಯೈಭಿಜಾರದಲ್ಲಿ ಪರ್ಯಮಾನಗೊಳ್ಳ ಬಹ: ುದೆಂಬ ಅರಿವಿನಿಂದ ಸ ಸ್ಮ ಸೂತ ಹಾಗಾಗದಂತೆ ನೋಡಿ 
ಕೊಳ್ಳಲು ಬಹಳಷ್ಟು ಎಚ್ಚರ ವಹಿಸಿದ್ದಾರೆ. ನಿಯೋಗಪದ್ಭತಿ ರು ಉದ್ದೇಶದ ಪಾವಿತ್ರ್ಯ ಉಳಿದು 
ಅದು ವಿಚಾರದ ವ ಮಟ್ಟಕ್ಕಿಳಿಯ ದಂತೆ ತಡೆಯಲು ಅನೇಕ ಸ್ನ ನಸ ಮಾಡಿದ್ದಾರೆ: ೧ ನಿಯೋಗ 
ದ್ವರ್ಮವಾಗಿ ಉಪಯ್ಯೋಗಿಸಬಹುದಾಗಿದ್ದಿತು. ವಂಶಲೋಪದ ಭಯ ಉಂಟಾದಾಗ 
5 ಇಡೋ ಆಚರಿಸಬಹುದಿತ್ತು. ಸತ್ಯ ವತಿ ಭೀಷ್ಮ ನೊಡನೆ ಮತ್ತು ಪಾಂಡು ಕುಂತಿಯೊಡನೆ 
ನವನ್ನು ವ್ಯಕ್ತಪಡಿಸುತ್ತಾರೆ. ೨ 'ಓರಿಯರು ಅಥವಾ ಪತಿ ನಿಯೋಗಕ್ಕೆ ಯಾರನ್ನು ನೇಮಿಸು 
pe ಅಂತಹ. ನೆ ಮಾತ್ರ ನಿಯೋಗಸಂಪರ್ಕ ಹೊಂದಬಹುದಾಗಿತ್ತು. ಸ್ತ್ರೀ ತನಗಿಷ್ಟ ಬಂದ 
ಥೆ ನಿಯೋಗ ಹೊಂದುವಂತಿರಲಿ ಲಿಲ್ಲ. ಭೀಷ್ಮ ಮತ್ತು ಸತ್ಯವತಿಯರು ಅಂಬಿಕೆ ಮತ್ತು 
ಕಣೆ. ವಾಸರನ್ನು ಲ ನಿಯೋಗಕ್ಕಾಗಿ ನೇಮಿಸಿದ್ದರು. ಆದರೆ ಅವರಿಗೆ ಕುರೂಪಿಗಳಾದ 
೫ವ್ಯಾಸರಲ್ಲಿ ಅಷ್ಟಾಗಿ ಆಸಕ್ತಿ ಇದ್ದಂತೆ ಕಾಣುವುದಿಲ್ಲ. ಆದ್ದರಿಂದಲೇ ಅಂಬಿಕೆ ಎರಡನೆಯ ಸಲ ವ್ಯಾಸ 
ರಿಗೆ ಹೋಗಬೇಕಾಗಿ ಬಂದಾಗ ತಾನು ಹೋಗದೆ ಗುಟ್ಟಾಗಿ ಒಬ್ಬ ದಾಸಿಯನ್ನು ಕಳುಹಿಸುತ್ತಾಳೆ. 
೩ ನಿಯೋಗದ ಮುಖ್ಯ ಉದ್ದೇಶ ಸಂತಾನಪ್ರಾಪ್ತಿಯಾದ್ದ ರಿಂಧ ಅದಕ್ಕೆ ಯೋಗ್ಯ ವಾದ ಯತುಕಾಲದಲ್ಲಿ 
`` ಮಾತ್ರ ಅವರು ಸೇರಬಹು ದಾಗಿತ್ತು. ನಿಯುಕ್ತರಾದ ಸ ಸ್ರೀ ಮತ್ತು ಪುರುಷರು ಸರ್ವಥಾ ಆರೋಗ್ಯ 
ಕ ದಿಂದಿದ್ದು ಸ್ವ ಸ್ವಸ್ಥ ಸ ರಾಗಿರದೇಕಿತ್ತು. ೪ ನಿಯೋಗ ಒಂದು ಕತ ರ್ತವ್ಯ ಮಾತ್ರವಾಗಿದ್ದು ಅದರಲ್ಲಿ ಬ 
ಡಿ ಲೋಭ ಇರುವಂತಿರಲಿಲ್ಲ. ೫ ನಿಯುಕ್ತನಾದ ಪುರುಷ ಶುದ್ಧ ವಾದ ಬೆಲೆಬಾಳುವ ವಸ ಸ್ವಾಭರಣಗಳನ್ನು 
ತೊಡದೆ ಆದಷ್ಟು ಕೊಳಕಾಗಿರಬೇಕಿತ್ತು ಮತ್ತು ಅವನು ಯಾವ ರೀತಿಯ ಬಾಹ್ಯಸುರತದಲ್ಲಿ ತೊಡಗು 
' ಫಂತಿರಲಿಲ್ಲ. ಸಿ ಯೊಡನೆ ವಿನಾಕಾರಣ ಹೆಚ್ಚಾಗಿ ಮಾತಾಡುವಂತಿರಲಿಲ್ಲ. 'ಅವರಿಬ್ಬ ರಲ್ಲಿ ಯಾವ 
ರಾಶಿಯ ಧಾವಸಾಶ್ಮಕ ಸಂಬಂಧ ೪ ಉಂಟಾಗದೂತಿರಲು ಈ ರೀತಿಯ ನಿಯಮವನ್ನು ಮಾಡಿರುವಂತೆ 
' ಕಾಣುತ್ತದೆ. ೬ ಒಮ್ಮೆ ಸ್ತ್ರೀ ಗರ್ಭಧರಿಸಿದಳೆಂದರೆ ಅವರು ಮತ್ತೆ ಸೇರುವಂತಿರಲಿಲ್ಲ. ಮನು, “ಒಮ್ಮೆ 
ಗದೆ ಕೆಲಸ ಮುಗಿದ ಅನಂತರ ಅವರು ಪರಸ್ಪರ ಸೊಸೆ ಮತ್ತು ಮಾವನಂತೆ ನಡೆದುಕೊಳ್ಳ 
' ೇಕು', (೯.೬೨) ಎಂದು ತಿ೪ಸದ್ದಾನೆ ಡಿ. 
ತ ಬಿಯೋಗದ ಮೂಲಕ ಎಷ್ಟು ಮಕ್ಕಳನ್ನು ಪಡೆಯಬಹುದು? ಈ ವಿಷಯದಲ್ಲಿ ಶಾಸ್ತ್ರಕಾರರಲ್ಲಿ 


3 ಒಮ್ಮ ತ ಇದ್ದ ಂಶಿಲ್ಲ. ಗೌತಮ ವ 7) ನಿಯೆ ಊಗದಿಂದ ಕೇವಲ ಒಬ್ಬ ಮಗನನ್ನು ಮಾತ್ರ ಪಡೆಯ 
. ಬೇಕೆಂದು ದು ದಾ ನೆ, ಮನುವೂ (೯.೬೦) ಇದೆ ಅಭಿಪ್ರೂಯ ಹೊಂದಿದ್ದಾನೆ ನೆ. ಆದರೆ ವ ಮನು, “ಎರಡು 
| ಪಡೆಯಬಹುದು". ಎಂಬ ಅನ್ಯಶಾಸ್ತ್ರಕಾರರ ಅಭಪ್ರಾ ಯವನ್ನು ಉದ್ದರಿಸಿದ್ದಾನಲ್ಲದೆ 
ಸಮ್ಮ ತಿಯನ್ನು ಸೂಚಿಸಿದ್ದಾ ನೆ. ಮಹಾಭಾರತದಲ್ಲಿ ಕುಂತಿ ©. ೧೧ ಖು. ೬೫) 


A ಕಾಲೆ 6 | 
ಮೂರು ಜನಕ್ಕಿ ೦3 ಹೆಚ್ಚಿಗೆ ಮಕ್ಕೆ ಳನ್ನು ಪಡೆಯುವವಳನ್ನು ಸ್ಪಷ್ಟವಾ ವಾಗಿ ಪುಂಶ್ಚಲೀ 


೪೬ ಮಾನವಿಕ ಕರ್ಣಾಟಕ 
8 
ಎಂದು ಹೇಳುತ್ತಾಳೆ. ಕುಂತಿಯೂ ನಿಯೋಗದಿಂದ ಕೇವಲ ಮೂರು ಜನ ಮಕ್ಕಳನ್ನು ಪಡೆದಳು 
ಎಂಬ ವಿಚಾರ ಗಮನಾರ್ಹವಾಗಿದೆ. 
ಮಹಾಭಾರತದಲ್ಲಿ ನಿಯೋಗ ಪ್ರಸಂಗದಲ್ಲಿ ಹುಟ್ಟಿದ ಮಕ್ಕಳೆಲ್ಲವೂ ಗಂಡುಮಕ್ಕಳೇ ಆಗಿದ್ದು, 
ಹೆಣ್ಣು ಮಕ್ಕಳು ಹುಟ್ಟಿದ ವಿಚಾರ ಎಲ್ಲಿಯೂ ಸಿಕ್ಕುವುದಿಲ್ಲ. ಧರ್ಮಶಾಸ್ತ್ರಗಳಲ್ಲೂ ಈ ವಿಚಾರ 
ಟೆ ಸೊ ಮೊಂತಿ 
ಅಷ್ಟಾಗಿ ಪ್ರಸ್ತಾಪಿಸಲ್ಪಟ್ಟಿಲ್ಲ. ಆದ್ದರಿಂದ ನಿಯೋಗದಿಂದ ಹುಟ್ಟುವ ಮಕ್ಕಳಲ್ಲವೂ (ಹೆಚ್ಚೆಂದರೆ 
ಮೂರು) ಹೆಣ್ಣು ಮಕ್ಕಳೇ ಆದರೆ ಅಂತಹ ಪ್ರಸಂಗದಲ್ಲಿ ಏನು ಮಾಡಬೇಕು ಎಂಬ ವಿಚುರ ಹಾಗೆಯೇ 
ಣ 7 

ಉಳಿಯುತ್ತದೆ. ಶಾಸ್ತ್ರಕಾರರೆಲ್ಲ ನಿಯೋಗದಿಂದ ಹುಟ್ಟುವ ಮಕ್ಕಳು ಗಂಡುಮಕ್ಕಳೇ ಆಗಿರು ' 
ತ್ತಾರೆಂಬ ಅಭಿಪ್ರಾಯ ತಳೆದಿದ್ದರೇ? ಇದು ಕೇವಲ ಊಹೆಯ ಮಾತಾಗುತ್ತದೆಯೇ ಹೊರತು 
ಸಮಂಜಸವಾದ ಉತ್ತರವೆನಿಸುವುದಿಲ್ಲ. ಪ್ರಾಯಃ ಅವರು ನಿಯೋಗದಿಂದ ಹೆಣ್ಣುಮಕ್ಕಳು ಹುಟ್ಟಿದರೂ 
ಅವರನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಕೇವಲ ಗಂಡುಮಕ್ಕಳಿಂದ ವಂಶಾಭಿವೃದ್ಧಿಯಾಗುತ್ತದೆಂಬ 
ಭಿಪ್ರಾಯ ಬಹಳ ಬಲವಾಗಿದ್ದುದರಿಂದ ಹುಟ್ಟುವ ಗಂಡು ಮಕ್ಕಳನ್ನು ಮಾತ್ರ ಗಮನಿಸುತ್ತಿದ್ದರೆಂದು 
ಭಾವಿಸಬಹುದು. ಅಂದರೆ ನಿಯೋಗದಿಂದ ಮುಂಚೆ ಹೆಣ್ಣು ಮಕ್ಕಳಾದರೂ ಅವರು ಗಂಡು ಮಗ 
ಅಥವಾ ಮಕ್ಕಳನ್ನು ಪಡೆಯುವ ವರೆಗೆ ಮತ್ತೆಮತ್ತೆ ಸಂಪರ್ಕಹೊಂದಲು ಅವಕಾಶವಿದ್ದಿರಬಹುದೆಂದು 
ಕಂಡುಬರುತ್ತದೆ. 


ನಿಯೋಗವನ್ನು ಆಚರಿಸುವವರು ಮೇಲೆ ಹೇಳಿದ ಎಲ್ಲ ನಿಯಮಗಳನ್ನೂ ಚಾಚೂ ತಪ್ಪದೆ 
ಪಾಲಿಸಬೇಕಾಗಿತ್ತು. ಅವುಗಳನ್ನು ಉಲ್ಲಂಘಿಸಿದವರು ಶಿಕ್ಷೆಯನ್ನನುಭವಿಸಬೇಕಾಗುತ್ತಿತ್ತು. ಮನು 
(೯.೫೮, ೯.೧೪೪), ನಾರದ (೧೨.೮೫.೮೬), ಯಾಜ್ಞವಲ್ಕ್ಯ (೧.೬೮) ಮುಂತಾದವರು ನಿಯೋಗದ 
ನಿಯಮಗಳನ್ನು ಉಲ್ಲಂಘಿಸಿದವರನ್ನು "ಪತಿತ'ರೆಂದು ಹೇಳಿರುತ್ತಾರೆ. ಅವರ ಅಭಿಪ್ರಾಯದಲ್ಲಿ ಅಂಥ. 
ಸ್ತ್ರೀಪುರುಷರಿಗೆ ಹುಟ್ಟುವ ಮಕ್ಕಳು ಜಾರಜರಾಗಿದ್ದು ಅವರಿಗೆ ವಂಶದ ಸಂಪತ್ತಿನ ಮೇಲೆ ಯಾವುದೇ 
ಅಧಿಕಾರವಿರುವುದಿಲ್ಲ. 

ನಿಯೋಗದಿಂದ ಹುಟ್ಟಿದ ಮಗು ಸ್ತ್ರೀಯ ನಿಜವಾದ ಪತಿಯದೇ ಅಥವಾ ಹುಟ್ಟಿಸಿದ ಪುರುಷನದೆ? 
ನ್ಯಾಯವಾಗಿ ಈ ರೀತಿಯ ಪ್ರಶ್ನೆಯೇ ಏಳುವಂತಿಲ್ಲ. ಏಕೆಂದರೆ ನಿಯೋಗದ ಮೂಲ ಉದ್ದೇಶವೇ 
ಮಕ್ಕಳಿಲ್ಲದವರು ಆಪದ್ಭರ್ಮವಾಗಿ ಮಕ್ಕಳನ್ನು ಹೊಂದುವಂತಾಗಬೇಕೆಂಬುದಾಗಿರುವಾಗ ಹುಟ್ಟುವ 
ಮಗು ನ್ಮಾಯವಾಗಿ ನತದೃಷ್ಟ ಪತಿಯದೇ ಹೊರತು ನಿಯುಕ್ತನಾದ ಪುರುಷನದಾಗಬಾರದು. ' 
ಆದರೆ ಈ ವಿಚಾರವಾಗಿ ಧರ್ಮಶಾಸ್ತ್ರಗಳು ಬಹಳಷ್ಟು ವಿಚಾರ ಮಾಡಿ ನಾನಾ ರೀತಿಯ ಅಭಿಪ್ರಾಯ | 
ಗಳನ್ನು ವ್ಯಕ್ತಪಡಿಸಿವೆ. ಗೌತಮ (೨.೯. ೯.೧೩) ಮತ್ತು ವಸಿಷ್ಕರು (೧೭.೮೯) ಈ ರೀತಿ ಮೂರು 
ಪರಸ್ಪರ ವಿರೋಧಿ ಅಭಿಪ್ರಾಯಗಳನ್ನು ಉಲ್ಲೇಖಿಸಿದ್ದಾರೆ. | 

ಗೌತಮ (೨.೯.೧೧) ಯಾಜ್ಞ ವಲ್ಕ್ಯನ ಟೀಕಾಕಾರನಾದ ವಿಜ್ಞಾನೇಶ್ವರ (೨.೧೨೭ ವ್ಯಾಖ್ಯಾನ) 
ಮತ್ತು ಮಹಾಭಾರತ (೧.೧೦೦) ಇವುಗಳ ಅಭಿಪ್ರಾಯದಂತೆ ಪತಿಯಿಂದ ನಿಯುಕ್ತಳಾದ ಸ್ತ್ರೀ . 
ನಿಯೋಗದಿಂದ ಪಡೆಯುವ ಮಗು ಪತಿಯದೇ ಆಗುತ್ತದೆ. ಆದ್ದರಿಂದಲೇ ಕುಂತಿಗೆ ಧರ್ಮ, ವಾಯು, ' 
ಇಂದ್ರರಿಂದ ಹುಟ್ಟಿದ ಮಕ್ಕಳು ಪಾಂಡುವಿನ ಮಕ್ಕಳೇ ಆಗಿ ಪುಂಡವರೆನಿಸಿಕೊಂಡರು. ದಯಾನಂದ 
ಸರಸ್ವತಿಯವರು ಯಗ್ವೇದದ ೧೦.೧೮.೮ ಮಂತ್ರವು, “ಪತಿ ಮೃತನಾಗಿದ್ದರೂ ಗುರುಹಿರಿಯ ' 
ರಿಂದ ನಿಯುಕ್ತಳಾದ ಅವನ ಹೆಂಡತಿ ಪಡೆಯುವ ಮಗು ಮೃತನಾದ ತಿಯದೇ,”. ಎಂಬ ಅರ್ಥವನ್ನು ' 
ಕೊಡುತ್ತದೆ, ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಆದ್ದರಿಂದಲೇ ಅಂಬಿಗೆ ವ್ಯಾಸರಿಂದ ಜನಿಸಿದ ಮಗುವೂ. 
ಎಚಿತ್ರವೀರ್ಯನ ಮಗುವೇ ಆಗುತ್ತದೆ. 

ಯಗ್ವೇದದ ೭.೭.೪, ೭-೮ ಮಂತ್ರಗಳಿಗೆ ನಿರುಕ್ತ ಅರ್ಥಮಾಡುತ್ತ, ನಿಯೋಗದಿಂದ ಹುಟ್ಟಿದ 
ಮಗು ನಿಯುಕ್ತನಾದ ಪುರುಷನದೇ (ಬೀಜೀ) ಎಂದು ತಿಳಿಸುತ್ತಹೆ. ಆಪಸ್ತಂಬ (೨.೬.೧೩.೫) 
ಬ್ರಾಹ್ಮಣ ಗ್ರಂಥಗಳ ಆಧಾರವನ್ನು ತೋರಿಸಿ, “ಹುಟ್ಟಿದ ಮಗು ಹುಟ್ಟಿಸಿದ ತಂದೆಯದು,” 


| 
ತ್ಲ 


ಪ್ರಾಚೀನ ಭಾರತದಲ್ಲಿ ನಿಯೋಗಪದ್ಧತಿ ೪೭ 


ಎಂದು ಅಭಿಪ್ರಾಯಪಟ್ಟಿದ್ದಾನೆ. ಮನುವೂ ಇದೇ ಭಾವನೆಯನ್ನು ಹೊಂದಿದ್ದಾನೆ ಮಕ್ಕಳಿಲ್ಲದವರಿಗೆ 
ವಂಶವೃದ್ಧಿಗಾಗಿ ಮಕ್ಕಳಾಗುವಂತಾಗಲು ನಿಯೋಗಪದ್ಭ ತಿಯನ್ನು ಒಪ್ಪಿಯೂ ಮನು ಈ ರೀತಿಯ 
ಅಭಿಪ್ರಾಯ ವ್ಯಕ್ತಪಡಿಸಿರುವುದು ಬಹಳ ವಿಚಿತ್ರವಾಗಿದೆ. ಮನು ಸ್ಪಷ್ಟವಾಗಿಯೇ “ಯಸ್ಯ ತೇ 
ಬೀಜತೋ ಜಾತಾಃ ತಸ್ಮ ತೇ ನೇತರಸ್ಕತು” ಎಂಬುದಾಗಿ ಹೇಳಿದ್ದಾನೆ. 


ಮಹಾಭಾರತದಲ್ಲಿ ಒಂದು ವಿಚಿತ್ರ ಪ್ರಸಂಗ ಬರುತ್ತದೆ ಸತ್ಯವತಿಯಿಂದ ನಿಯುಕ್ತಳಾದ ಅಂಬಿಕೆ 
ನ್ನ ಮೈದುನನ ರೂಪದಲ್ಲಿ ಭೀಷ್ಮರಿಗಾಗಿ ಕಾಯುತ್ತಿರುತ್ತಾಳೆ. ಅವಳ ನಿರೀಕ್ಷೆ ಸುಳ್ಳಾಗಿ ಅಲ್ಲಿಗೆ 
ವ್ಯಾಸರು ಬರುತ್ತಾರೆ ಆದರೆ ವ್ಯಾಸರನ್ನು ಅಂಬಿಕೆಯ ಮನಸ್ಸು ಒಪ್ಪುವುದಿಲ್ಲ. ವಿಧಿ ಇಲ್ಲದೆ ಅವಳು 
ಸಮ್ಮತಿಸಬೇಕಾಗುತ್ತದೆ. ಆದ್ದ ರಿಂದಲೇ ಹುಟ್ಟಿದ ಮಗು ಅಂಧನಃಗಿ (ಧೃತರಾಷ್ಟ್ರ) ಹುಟ್ಟುತ್ತದೆ. 
ಇದರಿಂದ ಬೇಸರಗೊಂಡ ಸತ್ಯವತಿ ಅವಳನ್ನು ಮತ್ತೊಮ್ಮೆ ವ್ಕಾಸರಲ್ಲಿಗೆ ಹೋಗಲು ಒಪ್ಪಿಸುತ್ತಾಳೆ. 
ಆದರೆ ಈ ಸಲ ಅಂಬಿಕೆ ತಾನು ಹೋಗದೆ ಉಪಾಯವಾಗಿ ತನ್ನ ಒಬ್ಬ ದಾಸಿಯನ್ನು ಕಳಿಸುತ್ತಾಳೆ. 
ಅವಳಿಗೆ ಜನಿಸಿದ ಶಿಶುವೇ ಮಹಾವಿವೇಕಿಯೂ ಜ್ಞಾನಿಯೂ ಆದ ವಿದುರ. ಈಗ ವಿದುರ ಯಾರ 
ಮಗು? ಇದರ ಬಗ್ಗೆ ಮಹಾಭಾರತದಲ್ಲಿಯೇ ವಿಚಾರ ನಡೆದಿದೆ. ಅಂಬಿಕೆ ಸತ್ಯವತಿಯಿಂದ ನಿಯುಕ್ತ 
ಳಾಗಿದ್ದರೂ ಅವಳಿಂದ ನೇಮಿಸಲ್ಪಟ್ಟ ದಾಸಿ “ಅನಿಯುಕ್ತ'ಳೇ ರ ವಿದುರ ವ್ಯಾಸರ 
ಮಗನೇ ಹೊರತು ವಿಚಿತ್ರವೀರ್ಯನ ಮಗನಲ್ಲ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಉಕ್ತವಾಗಿದೆ. (೧. ೧೦0. 
೨೧.೨೬-೨೭). ಅಂಧನಾದ ಬ್ರಾಹ್ಮಣ ಮುನಿ ಮತ್ತು ರಾಜನಾದ ಬಲಿ ಹಾಗೂ ಅವನ ಹೆಂಡತಿ ರಾಣಿ 
ಸುದೇಷ್ಟೆ ಯರ ಪ್ರಸಂಗವೂ ಇದೇ ನೀತಿಯಾಗಿದೆ (ಭಾರತ ೧.೯೮. ೧೮-೨೯). 


ನಿಯೋಗದಿಂದ ಹುಟ್ಟಿದ ಮಗು ಇಬ್ಬರಿಗೂ ಸೇರುತ್ತದೆಂದು ನಾರದ (೧೨.೫೮), ಬೋಧಾಯನ 
(೨.೨.೧೮-೧೯) ಮತ್ತು ಯಾಜ್ಞವಲ್ಕ್ಯ (೨.೧೨೭) ಇವರು ಅಭಿಪ್ರಾಯ ಪಡುತ್ತಾರೆ. ಆದ್ದರಿಂದಲೇ 
ಅವರ ಅಭಿಪ್ರಾಯದಂತೆ ನಿಯೋಗದಿಂದ ಹುಟ್ಟಿದ ಪುತ್ರ ಇಬ್ಬರು ತಂದೆಯುಳ್ಳವನಾಗಿದ್ದು ಇಬ್ಬರ 
ಉತ್ತರಾಧಿಕಾರವನ್ನು ಹೊಂದಿ ಅವರ ಆಸ್ತಿಗೆ ಹಕ್ಕುದಾರನಾಗುತ್ತಾನೆ. ಹೀಗೆಯೇ ಧರ್ಮಾನುಸಾರ 
ಅವನು ಎರಡು ಗೋತ್ರಗಳಿಂದ ಕೂಡಿದ್ದು ಇಬ್ಬರು ತಂದೆಯರಿಗೂ ಪಿಂಡದಾನ ಮಾಡಬಹುದಾಗಿದೆ. 


ಈ ರೀತಿಯಾಗಿ ಅನೇಕ ಗ್ರಂಥಗಳಲ್ಲಿ ವಿವರಿಸಲ್ಪಟ್ಟು ಬಳಕೆಯಲ್ಲಿದ್ದ ಈ ಪದ್ಧತಿ ಸಾಮಾನ್ಯವಾಗಿ 
ಕ್ರಿ.ಶ. ೩ನೆಯ ಶತಮಾನದ ವರೆಗೆ ಪ್ರಚಾರದಲ್ಲಿದ್ದು ಅನಂತರ ಕ್ರಮಕ್ರಮವಾಗಿ ಅಳಿಸಿಹೋದಂತೆ 
ಕಂಡುಬರುತ್ತದೆ. ಸಮಾಜದಲ್ಲಿ. ಅದರಲ್ಲೂ ಬಹುತೇಕ ಸ್ತ್ರೀಯರಲ್ಲಿ ಪಾತಿವ್ರತ್ಕಭಾವನೆ ಹೆಚ್ಚುಹೆಚ್ಚು 
ಸಾನ ಗಳಿಸುತ್ತ ಬಂದಂತೆ ನಿಯೋಗಪದ್ಭತಿ ಅವರ ತಿರಸ್ಕಾ ಕ್ಕೊ ಳಗಾದಂತೆ ತೋರುತ್ತದೆ. ಅಪಸ. 02 ಬನು 
ವಕ ವಾಗಿಯೇ ಈ ಪದ್ದ ತಿಯನ್ನು ಖಂಡಿಸಿದ್ದಾನೆ. Ra ಡಿಂದ ಹುಟ್ಟುವ ಮಗು ಹುಟ್ಟಿಸಿದ 
ಪುರುಷನದೇ (ಬೀಜೀ) ಆಗುವುದರಿಂದ ವಂಶಾಭಿವೃದ್ಧಿಯೆಂಬ ನಿಯೋಗಪದ್ಭ ತಿಯ ಸ 
ಉದ್ದೇಶಕ್ಕೆ ಚ್ಯುತಿ ಬರುತ್ತದೆ. ಆದ್ದರಿಂದ ಇದು ತ್ಯಾಜ್ಯ ಮತ್ತು ದೂಷ್ಯ. “ಹಿಂದೆ 'ಯುಷಿಗಳು ಬಹಳ 
ತೇಜಸ್ವಿ ಗಳಾಗಿದ್ದ ದ್ವರಿಂದ ಅವರ ಕರ್ಮ ಪಾಪಕರ್ಮ ವಲ್ಲದಿದ್ದ ರೂ ಈಗ `ಅದು ಪಾ ಪಕರ್ಮ,” ಎಂದು 
ಅವನ ಅಭಿಪ್ರಾಯ (೨.೬.೦೩.೫-೮). “ಈಗ ಮನುಷ್ಯ ರಲ್ಲಿ ಇಂದ್ರಿಯಸಂಯಮವಿರುವುದಿಲ್ಲ. 
ಆದ್ದ ರಿಂದ ಮನೋದೌರ್ಬಲ್ಯದಿಂದ ಕೂಡಿದವರಿಗೆ ನಿಯೋಗ ನಿಷಿದ್ದ. ನಿಯೋಗದಿಂದ ಮಕ್ಕಳನ್ನು 
ಪಡೆಯುವುದಕ್ಕಿ ೦ತ ವೈವಾಹಿಕ ಪಾವಿತ್ರ ವನ್ನು ಉಳಿಸಿಕೊಳ್ಳು ವುದರಿಂದ ಪರಲೋಕದಲ್ಲಿ ಸಕ್ಕು ವ 
ಫಲವೇ ಶ್ರೇಯಸ್ಕ ರವಾದದ್ದು, ” ಎಂದು 'ಅವನು ಅಭಿಪಾ ಪ್ರಾಯಪಡುತ್ತಾನೆ. 

ಮನುವಿನ ಟೀಕಾಕಾರನಾದ ಬೃಹಸ್ಪತಿ, “ಮನು ಭವ ನಿಯೋಗವನ್ನು ಅನುಮೋದಿ 
ಸಿದ್ದರೂ ಕಲಿಗುಲದಲ್ಲಿ ಅದು ಕೂಡದಂದು ನಿಷೇಧಿಸಿದ್ದಾನೆ,” ಎಂದು ಅಭಿಪ್ರಾಯಿಪಟ್ಟಿದ್ದಾನೆ. 
ವಸಿಷ್ಕನ ನೂ ನಿಯೋಗಪದ್ದತಿ ತಿಯನ್ನು ನಿಷಿದ್ದ ವೆಂದೇ ಹೇಳಿದ್ದಾನೆ. ಸೋದರನ ಅಥವಾ ಸಪತ್ನಿಯ 
ಮಕ್ಕಳೂ ತನ್ನ ಮಕ್ಕಳ ಮನೇ ಆಗಿರುವುದರಿಂದ ನಿಯೆ ತೋಗದಿಂದ ಮಕ್ಕಳನ್ನು ಪಡೆಯುವುದು 
ಅನುಪಯುಕ್ತವಾ ವಾದದ್ದೆ ದು ಅವನು ಭಾವಿಸಿದ್ದಾನೆ. (೧೭.೧೧.೧೨) 


೪೮ ಮಾನವಿಕ ಕರ್ಣಾಟಕ - 
ಈ ರೀತಿಯಾಗಿ ಪಾರಿವಾರಿಕ ಸೌಖ್ಯ ಮತ್ತು ಸ್ತ್ರೀಯ ಸುಸ್ತಿ ತಿಯನ್ನು ಮುಖ್ಯವಾಗಿ ಬ 
ದಲ್ಲಿಟ್ಟುಕೊಂಡು ಯಾವ ನಿಯೋಗಪದ್ಧ ತಿ ಪ್ರಾರಂಭವಾಯಿತೋ "ಅಂಥ ನಿಯೋಗಪದ್ಭತಿ $ ಹಳ 
ಬೇಗ ಕಾಲಗರ್ಭದಲ್ಲಿ ಸೇರುವಂತಾಗಲು "ಅನೇಕ ಕಾರಣಗಳಿದ್ದಂತೆ ಕಂಡುಬರುತ್ತದೆ. ೧ ಪಾರಿವಾರಿಕ 
ಪಾವಿತ್ರ್ಯ ಮತ್ತು ಶಾಂತಿಗೆ ಈ ಪದ್ಧ ತಿಯಿಂದ ಬಹಳ ಹಾನಿ ಉಂಟಾಗಿದ್ದಿ ರಬಹುದು. ಏಕೆಂದರೆ 
ಸಂಕ ಪುರುಷರಿಗೆ ಮನೆಗೆ ಸೆ ರುವ ಪಧುಗಳ ವಿಚಾರದಲ್ಲಿ ಕಾಮವಿಕಾರ “ ಉಂಟಾಗಬಹುದಿತ್ತು. 
ವಿಧವೆಯರನ್ನು ಕಂಡರೆ ಕುಟುಂಬದ ಉಳಿದ ಹೆಂಗಸರಿಗೆ ಸವತಿ ಮಾತ್ಸರ್ಯ ಉಂಟಾಗಲವಕಾಶವಿತ್ತು. 
೨ ಪರಿವಾರದ ಒಬ್ಬ: ಪುರುಷ ಪುತ್ರಹೀನನಾಗಿಯೇ ಮೃ ತನಾದರೆ ಅವನ ಆಸ್ತಿ ಪರಿವಾರದ ಉಳಿದ 
ಪುರುಷರಿಗೆ ಸೇರುತ್ತಿತ್ತು. ಆದರೆ ಗತಿಸಿದವನ ಪತ್ನಿ ನಿಯೋಗದಿಂದ ಮಕ್ಕಳನ್ನು ಪಡೆದರೆ ಹುಟ್ಟಿದ 
ಕ್ಷೇತ್ರಜರಿಗೆ ಆ ಆಸ್ತಿ ಸೇರಬೇಕಾಗಿದ್ದಿತು. ಆದ್ದರಿಂದ ಸ್ವಾಭಾವಿಕವಾಗಿಯೇ ತಮ್ಮ ಆಸ್ತಿಯನ್ನು 
ಬೇರೆಯವನಿಗೆ ಕೊಡಲು ಇಚ್ಛಿಸದ ಹಿರಿಯರು ವಿಧವೆಯರ ನಿಯೋಗವನ್ನು ನಿಷೇಧಿಸುತ್ತ ಬಂದಿರ 
ಬಹುದು. ಭಾಸನ ದೂತವಾಕ್ಕದಲ್ಲಿ (೧.೧೨) ದುರ್ಕೋಧನ, ನಿಯೋಗದಿಂದ ಹುಟ್ಟಿದ ಧರ್ಮಾದಿಗಳು 
ಪಾಂಡುವಿನ ಮಕ್ಕಳೇ ಅಲ್ಲವಾದ್ದರಿಂದ ಅವರಿಗೆ ಆಸ್ತಿಯಲ್ಲಿ ಹಕ್ಕಿಲ್ಲ ಎಂದು ಹೇಳುತ್ತಾನೆ. ೩ ವೇದಗಳ 
ಕಾಲದಲ್ಲಿ ಸುಸ್ಥಿತಿಯನ್ನೂ ಪ್ರತಿಷ್ಠೆಯನ್ನೂ ಪಡೆದಿದ್ದ ಸ್ತ್ರೀಯ ಸಾಮಾಜಿಕ ಸ್ಥಾನಮಾನ ಬರಬರುತ್ತಾ 
ಕಮ್ಮಿ! ಯಾದ್ದ ರಂದ ಪರವರ್ತಿೀ ಶಾಸ್ತ್ರ ಕಾರರು ಅವರೆ ಆಶೋತ್ತರಗಳ ಬಗ್ಗೆ ಅಷ್ಟು ಗಿ ಗಮನಿಸಿರುವಂತೆ 
ನಿಸುವುದಿಲ್ಲ. ಆದ್ದರಿಂದಲೇ ಸಹಜವಾದ ಕಾಮದ ಅನುಭವದಿಂದ ವಂಚಿತರಾದ ದುರ್ಭಾಗ್ಯ ಸ್ತ್ರೀ 
ಕಕ ಒಂದು ಅವಕಾಶವೂ ಮುಂದೆ ಶಾಸ್ತ್ರಕಾರರ ಬಿಗಿನೀತಿಯಿಂದ ಅವರಿಗಿಲ್ಲಬಾಗುತ್ತದೆ. 


ಹೀಗೆ ವಿವಾಹದ ಮುಖ್ಯೋದ್ದೇಶವಾದ ಪುತ್ರಸಂತಾನವನ್ನು ಹೊಂದುವಂತಾಗಲು ನಿಯೋಗ 
ಪದ್ದತಿ ಬಳಕೆಗೆ ಬಂದಿತಾದರೂ ಕಾಲಾನುಕ್ರಮದಲ್ಲಿ ವೈವಾಹಿಕ ಪಾವಿತ್ರ್ಯದ ಕಡೆಗೆ ಅಧಿಕ ಗಮನ 


ಹರಿದು ಸಮಾಜದ ನೈತಿಕ ಮೌಲ್ಯಗಳಲ್ಲೂ ಗಣನೀಯವಾದ ಬದಲಾವಣೆಯಾದ್ದರಿಂದ ಕ್ರಮ: 


ಕ್ರಮವಾಗಿ ಇಟ ಕಲ್ಲ ಟ್ಟು ನಿಧಾನವಾಗಿ ಲುಪ್ತವಾಗಿರುವಂತೆ ಕಂಡುಬರುತ್ತದೆ. 


ಥೇ 


ಕ್ಯ ದೇವರ ಕೊಂಡಾರೆಡ್ಡಿ 


ಸನಗಳ ಮೊರಸುನಾಡು 


ಸನಗಳನ್ನು ಅವಲೋಕಿಸುವಾಗ ನಮ್ಮ ಗಮನವನ್ನು ಅನೇಕ ಸಂಗತಿಗಳು ಸೆಳೆಯುತ್ತವೆ. ಅವು 
: ಗಳಲ್ಲಿ ಊರು, ನಾಡುಗಳ ಹೆಸರುಗಳೂ ದುಂ ಈ ಹೆಸರುಗಳು ಸಾಮಾನ್ಯವಾಗಿ ಭೌಗೋಲಿಕ ಕಾರಣ 
ಗಳಿಂದ ಬಂದಿರಬಹುದು. ಇಲ್ಲವೆ ಯಾವುದಾದರೂ ಗತ ಘಟನೆಯ ನೆನಪಾಗಿರಬಹುದು. ಅಥವಾ 
ಯಾವುದಾದರೂ ವ್ಯಕ್ತಿಯ ಅಥವೂ ಜಾತಿಯ ಹೆಸರಿನಲ್ಲಿ ಪ ಪ್ರಸಿದ್ದಿ ಹೊಂದಿರಬಹುದು. ಕೆಲವು ಹಸರು 
ಗಳು ಎಸ Wk ಹಾಗೆಯೇ ಬದಲಾವಣೆಯಿಲ್ಲದೆ ಬಂದಿವೆ3. . ಕೆಲವು ಅಲ್ಪ 
ಬದಲಾವಣೆ ಹೊಂದಿವೆ2.' ಮತ್ತೆ ಕೆಲವು ತಮ್ಮ ಮೂಲದ ಹೆಸರನ್ನು ಸಾಕೊ ನ 
ಸರನ್ನು ಪಡೆದಿವೆ. ಕೆಲ ಪೊಮ್ಮೆ ಬೇರೆ ಭಾಷೆ ಜನರ ಸಂಪರ್ಕಪಡೆದು ಆ ಭಾಷೆಯ ಹೆಸರುಗಳನ್ನು 
ಸ್ವೀಕರಿಸುವುದನ್ನು ಕಾಣಬಹುದು. ಕೆಲವು ಕಡೆ ಹೆಸರು ಮಧ್ಯೆ ಬದಲಾವಣೆ ಹೊಂದಿದ್ದರೂ ಮೂಲದ 
' ಹೆಸರೇ ಉಳಿದುಬಂದಿರುವುದನ್ನು ಕಾಣುತ್ತೆ ವೆ4. ಮೇಲಿನ ಅನೇಕ ಸಂದರ್ಭಗಳಲ್ಲಿ ಆ ನಾಡುಗಳ 
'ಅಥವಾ ಊರುಗಳ ಹೆಸರುಗಳ ಅರ್ಥವನ್ನು ತಿಳಿಯುವುದು ಕಷ್ಟವಾಗುತ್ತದೆ. 


ಬೆಂಗಳೂರು ಜಿಲ್ಲೆಯ ಶಾಸನಗಳನ್ನು ನಾವು ಅವಲೋಕಿಸುವಾಗ ನಮಗೆ ಪದೇ ಪದೇ ಗೋಚರಿಸು 
ನಾಡುಗಳೆಂದರೆ ಕನ್ನಡ ಶಾಸನಗಳಲ್ಲಿ ಯಲಹಕ್ಕನಾಡು, ಆವುತಿನಾಡು, ಹೆಂಮರೆನಾಡು, ತೊರವಳಿ 
ನಾಡು, ಮೊರಸುನಾಡು, ಕುಕ್ಕಲನಾಡು, ಹೊಮ್ಮ! ಳಿಗೆನಾಡು, ಸೀಗಲನಾಡು, ಇತ್ಯಾದಿ. ತಮಿಳು 
ಶಾಸನಗಳಲ್ಲಿ ವಿರವಿನಾಡು, ಮಾಸೂಂಡಿನಾಡು, ಮುರಸುನಾಡು, ಇಳ್ಳೆಪಾಕ್ಕ ನಾಡು, ಪೊನ್ನೆ ಯಾಂಡಾರ್ಕಡ 
ನಾಡು, ಐಬುಮಿಗೂರುನಾಡು, ಎಳವೂರುನಾಡು, ಇತ್ಯಾದಿ. ಇವುಗಳಲ್ಲಿ ಕನ್ನಡಶಾಸನಗಳಲ್ಲಿ ಉಕ್ತ 
ವಾಗಿರುವ ನಾಡುಗಳನ್ನು 'ಸುಲಭವಾಗಿ ಗುರುತಿಸಬ ಹುದು. ಯಲಹಕ್ಕನಾಡು ಈಗಿನ ಬೆಂಗಳೂರು 
ಜಿಲ್ಲೆಯ ಯಲಹಂಕದ ಸುತ್ತಮ ಂತ್ತಲ ಪ್ರದೇಶ. ಇದನ್ನೇ ತಮಿಳು ಶಾಸನಗಳಲ್ಲಿ ಇಳ್ಳೆ ಪಾಕ್ಕ ಸ 
ಕರೆದಿರುವುದು. ಆವುತಿಯ ಸುತ್ತಮುತ್ತಲ ಪ್ರದೇಶ ಆವುತಿನಾಡು. ಕನ್ನೆಲ್ಲಿಯ ಸುತ್ತಮ ಮುತ್ತ ಪ್ರದೇಶ 
ಕುಕ್ಕಲನಾಡು. ಆದರೆ FR ಡು ಇದೇ ಪ್ರದೇಶಕ್ಕೆ ಸೇರಿದ್ದೆಂದು ಗುರುತಿಸುವುದು ಇ ಚೆ ೂರಸು 
ಓದಿನ ಬಗ್ಗೆ ಚರ್ಚಿಸುವುದು ಈ ಲೇಖನದ ಉದ್ದೆ €ಶ. 


ಕರ್ಲಮಂಗಲಂ ಶ್ರೀಕಂಠಯ್ಯನವರು ಸಂಪ ಪಾದಿಸಿ ಪ್ರಕಟಿಸಿರುವ ಕೆಂಪೇಗೌಡ ಜಯಪ್ರಶಸ್ತಿ 
ಬ ಗ್ರಂಥದ ಮುನ್ನುಡಿಯಲ್ಲಿ ಮೊರಸುನಾಡಿನ ಬಗ್ಗೆ ಬರೆಯುತ್ತ, 


ಇ ತೆ ವಿಭಾಗದಲ್ಲಿ ಹೇರಳವಾಗಿ ವಾಸಿ ಸುತ್ತಿದ್ದ ಇವರನ್ನು ಮೊರಸು ಒಕ್ಕ ಲಿಗರೆಂದು 


1 ಇಗಲೂರು (ಕ್ರಿ.ಶ. ಸು. ೮೯ ೦ರ ಶಾಸ ನದ ಉಲ್ಲೇಖ) 
13 3 

2 ಕೊಪಣ ಕೊಪ್ಪಳ. ಬೆಂಪು ರಾ ಜೀಹೂ ಹೂರು > ಬೇಗೂರು 

3 ಕೃಷ ಷ್ಲರಾಜನಗರದ ಮೊದಲ ಹೆಸರು ಯಡತೊರೆ. ಪುಲಿಗೆಜ್‌ > ಲಕ್ಷಿ ಶ್ವರ 


ಹಸರುಘಟ್ಟಕ್ಕೆ ಶಿವಸಮುದ್ರವೆಂಬ ಪ್ರತಿನಾ ಮಧೇಯ ನೀಡಿರುತ್ತಾರೆ. 


೫೦. ಮಾನವಿಕ ಕರ್ಣಾಟಕ 


ಕರೆದುದೇ ಅಲ್ಲದೆ ಗಂಗಡಿಕಾರರಿಗೂ ಇವರಿಗೂ ಯಾವ ಅಂತರ್ಭೇದವೂ ಇರುವುದಿಲ್ಲ...... 
ಇಮ್ಮಡಿ ಕೆಂಪೇಗೌಡ ಆಳಿಕೊಂಡಿದ್ದ ಯಲಹಂಕನಾಡನ್ನು ಮೊದಮೊದಲಿನ ದಿನಗಳಲ್ಲಿ ಮೊರಸು 
ನಾಡೆಂದೇ ಕರೆದಿದೆ. ದೊಡ್ಡ ಬಳ್ಳಾ ಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಬೆಂಗಳೂರು, ಹೊಸ ಸಕೋಟೆ 
ಗಳನ್ನು ಕೂಡಿಕೊಂಡಿದ್ದ ಈ ನಾಡನ್ನು ಕುರಿತು ಗಂಗರಾಜ ಮಾಧವವರ್ಮನ ನಂದಿ ದಾನ ಶುಸನದಲ್ಲಿ 
ಮೊರಸುನಾಡೆಂದೇ ಕರೆದಿದೆರಿ. ಗಂಗರಾಜ ಪೆರ್ಮಾಡಿಯ ಬೆಂಗಳೂರು ತಾ| ವರ್ತೂರಿನ ಕೆರೆಕಟ್ಟೆ 
ಮೇಲಿರುವ ಶಿಲಾಶಾಸನದಲ್ಲಿಕೆ ಮೊರಸುನಾಡಿನ ಉಲ್ಲೇಖವಿದೆ......... ೫. ಇವರ ವಾದದಲ್ಲಿ ' 
ಮೊರಸು ಒಕ್ಕಲಿಗರಿಗೂ ಮೊರಸುನಾಡಿಗೂ ಇರುವ ಸಂಬಂಧವನ್ನು ತೆಗೆದುಹಾಕುವಂತಿಲ್ಲ. ಆದರೆ 
ಯಲಹಂಕನಾಡಿಗೆ ಮಾತ್ರ ಮೊರಸುನಾಡೆಂಬ ಹೆಸರಿತ್ತೆಂಬುದನ್ನು ಒಪ್ಪಲು ಸಾಧ್ಯವಿಲ್ಲ. ಮೊರಸುನಾಡಿನ 
ಉಲ್ಲೇಖವಿರುವ ಶಾಸನ ಮಾಧವರ್ಮನ ನಂದಿಯ ಶಾಸನ. ಅನಂತರದ ಉಲ್ಲೇಖ ಗಂಗ ಪೆರ್ಮಾನಡಿಯ? 
ಕಾಲದ್ದು. ಕಾಲ ಸುಮಾರು ೮೩೦. ಇದೇ ಕಾಲಕ್ಕೆ ಈಗಿನ ಕನ್ನೆಲ್ಲಿಯ ಸುತ್ತಮುತ್ತಲ ಪ್ರದೇಶವನ್ನು 
ಕುಕ್ಕರ 'ಪಾಮಿಕ್ಕಾ ರಿನಾಡು ಎಂದು ಕರೆಯುತ್ತಿದ್ದರು. ಜೊತೆಗೆ ಇದು ಗಂಗ ೬೦೦೦ ಎಂಬ ಹೆಸಿರನ್ನು 
ಪಡದಿತ್ತು. ಯಲಹಂಕವೂ ಈ ಗಂಗ ೬೦೦೦ಕ್ಕೆ ಸೇರಿತ್ತು. ಮುಂದೆ ಮೊರಸುನಾಡಿನ ಉಲ್ಲೇಖ 
- ಬರುವುದು ೧೩೮೨ನೆಯ ವರ್ಷದ ದೇವನಹಳ್ಳಿ ಶಾಸನದಲ್ಲಿ8. ಅನಂತರದ್ದು ದೊಡ್ಡ ಬಳ್ಳಾಪುರದ 
ಅಚ್ಯುತರಾಯನ ಕಾಲದ ಶಾಸನ9. ಇದಾದ ಮೇಲೆ ೧೪೨೬ನೆಯ ಇಸವಿಯ ಬೇಗೂರಿನ ಚೈನ ಶಾಸನ19, 
ಇವುಗಳಲ್ಲಿ ನಂದಿ ಮತ್ತು ದೊಡ್ಡಬಳ್ಳಾಪುರದವು ಸಂಸ್ಕೃತ ಶಾಸನಗಳು. ಮೇಲಿನ ಶಾಸನಗಳ ಕಾಲದಲ್ಲಿ 
ಬರೆದ ಇತರ ಶಾಸನಗಳಲ್ಲಿ ಮೊರಸುನಾಡಿನ ಉಲ್ಲೇಖವಿಲ್ಲದಿರುವುದನ್ನು ಗಮನಿಸಬೇಕು. ಇನ್ನು 
ದೊಡ್ಡಬಳ್ಳಾಪುರ ದೇವನಹಳ್ಳಿ ಶಾಸನಗಳ ಕಾಲಕ್ಕೆ ಮೊರಸುನಾಡಾವುದೆಂಬ ಬಗ್ಗೆ ಶಿಲಾಶಾಸನ 
ಲೇಖರರಿಗೇ : ಸಂಶಯ ಬಂದಂತಿದೆ. ದೇವನಹಳ್ಳಿಯ ಈ ಶಾಸನವನ್ನು ನೋಡಿ: 


೧ "ಸ್ವಸ್ತಿ ಶ್ರೀ ಶಕವರುಷ 11ಸಾವಿರದ ಮುನ್ನೂರ ನಾಲ್ಕನೆಯ ದುಂದುಭಿ ಸಂವತ್ಸರ ವಯಿಶಾಖ 
ಸುದ್ದ ೮ ಸೋಮುವಾರ ಸ್ವ ಸ್ಕಿ ಶ್ರೀಮತು ಜಾಲದ. ಕೇಶಮಾಥ ದೇವರಿಗೆ ಮೊರಸುನಾಡ ಸುಂಕದ 
ಅಧಿಕಾರಿ ರಾಮರಸರ ಮಕ್ಕಳ ಳು ದೇವರ್ಸರು ಕೊಟ್ಟ ಧರ್ಮಶಾಸನವೆಂತೆಂದೊಡೆ............ ಟೆ 


೨ “ಸ್ವಸ್ತಿ ಶ್ರೀ ಶಕವರುಷ12 ೧೩೦೪ನೇ ದುಂದುಭಿ ವೈ.ಸು. ೮ ಸೋಮುವಾರ ಸ್ವಸ್ತಿ 
ಶ್ರೀಮತು ಜಾಲದ ಕೇಶವನಾಥ ಷಸ ಎಲಹಂಕನಾಡ ಸುಂಕದ. ಅಧಿಕಾರಿ ರಾಮರ್ಸರ ಮಕ್ಕಳು 
ದೇವರ್ಸರು ಕೊಟ್ಟ ಧರ್ಮಶಾಸನ...... ತ 


ಇಲ್ಲಿ ಯಾವ ಶಾಸ ಸನವನ್ನು ನಾವು ನಂಬಬೇಕು? ಯಲಹಂಕ ಪ್ರಭುಗಳ ಕಾಲದ ಶಾಸನವಿದು. 
ಕಾಲ, ಸ್ಥಳ, ಹೆಸರುಗೊಂಡ ಅಧಿಕಾರಿ ಇವರೆಲ್ಲ ಒಬ ಸಿರೇ ಆದರೆ ಅಧಿಕಾರ ನಡೆಸುತ್ತಿದ್ದ ನಾಡುಗಳ 
ಹೆಸರುಗಳು ಬದಲಾಗಿವೆ. ಮೊರಸುನಾಡಿನ ಉಲ್ಲೇಖವಾಗಿರುವ ಶಾಸನದ ಸ್ಥಳದಲ್ಲಿ" ಯಲಹಂಕ 
ನಾಡೆಂದು ಹೆಸರು ಇದೆ. ಮೊದಲ ನೋಟಕ್ಕೆ ಯಲಹಂಕನಾಡೆ ಮೊರಸುನಾಡೆಂದು. ತೀರ್ಮಾನಿಸಿ 
ಬಿಡುತ್ತಿದ್ದರು. ಮೊರಸುನಾಡೆಂಬ ಹೆಸರನ್ನು ಉಲ್ಲೇಖಿಸಿರುವ ಶಾಸನಗಳೂ ಕೆಲವೇ ಕೆಲವು. ಅದೂ 
ದೇವನಹಳ್ಳಿ ಶಾಸನಗಳಂತೆ ಅಸ್ಪಷ್ಟವಾಗಿ. 


೨ ಕೆಂಪೇಗೌಡ ಪ್ರಶಸ್ತಿ (M.A.R. 1914) 
6 Ecix Bn 40. 830 A.D. 

? Ec ix Bn 40.'830 A.D. 

8 Ec ix Dv 57. 1382 AD. 

9 Ec ixDb 30 

10 Ec ix Bn. 82. 

11 Ec ix Dv 57 

12 Ec ix Dv 58 


ಶಾಸನಗಳ ಮೊರಸುನಾಡು ೫೧ 


ಕನ್ನಡ ಶಾಸನಗಳ ಜೊತೆಗೆ ಇತರ ಭಾಷೆಗಳ ಶಾಸನಗಳನ್ನು ನಾವು ಪರಿಶೀಲಿಸುವುದು ಒಳ್ಳೆಯದು. 

ಅವುಗಳಲ್ಲಿ ತಮಿಳುಶಾಸನಗಳು. ಮೊರಸುನಾಡಿನ ಮೇಲೆ ಸ್ವಲ್ಪ ಬೆಳಕು ಚೆಲ್ಲುತ್ತವೆ. ಮೊರಸುನಾಡಿನ 
ಪ್ರಾಚೀನ ಉಲ್ಲೇಖವಿರುವ ಮೊದಲ ಶಾಸನ ೧೧೧೦ರ ಕಾಲದ್ದು 13, ಇದರಲ್ಲಿ ಮೊರಸುನಾಡೆಂದು 
ಕರೆದಿದೆ. An46a ಸ್ಪಷ್ಟವಾಗಿ ಮೊರಸುನಾಡನ್ನು ಉಲ್ಲೇಖಿಸುತ್ತ ದೆ. ಅನಂತರ ವೀರಬಲಾಳನ ಕಾಲ 

ನೇಕ ಶಾಸನಗಳಲ್ಲಿ 14 ಮೊರಸುನಾಡಿನ ಜೇ ಬರುತ್ತದೆ. ೧೩೮೦ರ ಶಾಸನ ಸ ಇಸ ಡಿಗೆ 

ಬದಲಾಗಿ “ಮುರಸೂರು' ಎಂಬ ಉಲ್ಲೇಖವಿದೆ ಈ ಮೊರಸುನಾಡು ಹಳೇಹಳ್ಳಿ ಶಾಸನದ ಪ್ರಕಾರ! 
ಮುಡಿಗೊಂಡ ೭ ಚೆ ದನಕ್ಕೆ ಸೇರಿದ್ದ ಜೀ ಚೋಳನ ವಳನಾಡಿಗೆ ಸೇರಿತ್ತು. ಈ ಕಾಲಕ್ಕೆ 
ಇದು ಹೊಯ್ಸಳರ ಅಧೀನದಲ್ಲದ್ದರೂ `ೊದಲು ಚೋಳರ ವಶದಲ್ಲಿದ್ದುದರಿಂದ ಚೋಳಮಂಡಳ 
ವೆಂಬ ಹೆಸರನ್ನೇ ಹೊಂದಿದ್ದ ಸ ಕಾಣುತ್ತದೆ. 

ಎಂ. ವಿ. ಕೃಷ್ಣರಾಯರ ಪ್ರಕಾರ ಮೊರಸುನಾಡು ಬೇರೆಯ ಕಡೆಯದೆಂಬ ಸಂದೇಹ ಬರುತ್ತದೆ. 

ಅವರು ಕರ್ಣಾಟಕ ಇತಿಹಾಸ ದರ್ಶನದಲ್ಲಿ ಪುಟ ೪೬೦ರಲ್ಲಿ ಆವುತಿಯ ಪ್ರಭುಗಳ ಬಗ್ಗೆ ಬರೆಯುತ್ತ, 
“೧೪ನೆಯ ಶತಮಾನದಲ್ಲಿ ಮದ್ರಾಸು ಪ್ರಾಂತದ ಕಂಚಿಯ ಸಮಾಪದ ಯಣಮಂಜಿ ಪ್ರಶ್ತೂ ರು ಎಂಬ 
' ಊರಿನಿಂದ ಏಳು ಜನ ರೈತರು ಕುಟುಂಬಸಮೇತರಾಗಿ ನಂದಿದುರ್ಗದ ರಾಮಸ್ವಾಮಿ ಬೆಟ್ಟದ ಬಳಿ 
ತಂಗಿದರು. ಅವರು ಮೂಲತಃ ತೆಲುಗರು. ಅವರಿದ್ದ ಯಣಮಂಂಜಿಗೆ ಮೊರಸುನಾಡೆಂದು ಹೆಸರು. 
ಮೊರಸುನಾಡಿನಿಂದ ಬಂದವರಾದ ಕಾರಣ ಮೈಸೂರು ಪ್ರಾಂತದ ಪೂರ್ವಪ್ರಾಂತಕ್ಕೆ ಬಂದ ಈ 
ನೆಲಸಿಗರಿಗೆ ಮೊರಸು ಒಕ್ಕಲಿಗರೆಂದು ಹೆಸರು”, ಎನ್ನು ತಾರೆ. ಇವರ ಪ್ರಕಾರ ಮೊರಸುನಾಡೆಂಬುದು 
ಕಂಚಿಯ ಬಳಿಯಿದ್ದ ಪ್ರದೇಶ. ಅದೂ ಅಲ್ಲದೆ ಯಣಮಂಜಿ ಪುತ್ತೂರಿಗೂ ಕಂಚಿಗೂ ಸಂಬಂಧವಿಲ್ಲ. 
ಯಣಮಂಜಿ ಎಂಬುದು ಇಳವಂಜಿ ಎಂಬ ದ್‌ ರಿನ ರೂಪ. ಈ ಯಣವಂಜಿನಾಡು36 ಮುಳಬಾಗಿಲು, 
ಬೌರಿಂಗ್‌ಪೇಟೆ, ಚಿತ್ತೂರು ಜಿಲ್ಲೆಯ ಸ್ವಲ್ಪಭಾಗಕ್ಕೆ ಸೇರಿದ್ದ ಪ್ರದೇಶ. ಈ ಯಣಮಂಜಿಯನ್ನು 
ಮೊರಸುನಾಡೆಂದು ಅಪ್ಪಿತಪ್ಪಿಯೂ ಕರೆದಿರುವ ಉಲ್ಲೆ: ಖಗಳಲ. ಜೊತೆಗೆ ಮೊರಸುನಾಡು ಎಂಬ 
ಪದ ಆವುತಿ ಪ್ರಭುಗಳಿಗಿಂತ "ಮುಂಚೆಯೇ ಬೆಂಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇನ್ನು ಆವುತಿ 
ಪ್ರಭುಗಳ ಪೂರ್ವಿಕರು ತೆಲುಗರಲ್ಲ ಎಂಬುದಕ್ಕೆ ಅವರ ಹೆಸರುಗಳೇ ಹೇಳುತ್ತವೆ. ಹೀಗಾಗಿ ಅವರು 
ಯಣಮಂಜಿ ಪುತ್ತೂರಿನಿಂದ RTE ಸತ್ಕಾಸತ್ಯಗಳನ್ನು ನೋಡಬೇಕು. ಈ ಬಗೆಯ ಆಧಾರ 
ಗಳನ್ನು ತೆಗೆದುಕೊಂಡರೆ ಕರ್ಣಾಟಕದ ಯಾವ ಜನಾಂಗವೂ ರಾಜ್ಯಸ್ಥಾಪನೆ ಮಾಡಲಿಲ್ಲ-ಚಾಳುಕ್ಕರು, 

ರಾಷ್ಟ 4 ಕೂಟರು, ಕದಂಬರು ಇವರೆಲ್ಲ ಕರ್ಣಾಟಕದ ಹೊರಗಿನವರೆಂದು “ವಾದಮಾಡಬಹುದು. 


ಮೊರಸು ಎಂಬ ಶಬ್ದಕ್ಕೆ ಪದಶಃ ಅರ್ಥ ದೊರಕುವುದಿಲ್ಲ. ಮೊರಸು ಒಕ್ಕ ಲಿಗರ ಹೇಳಿಕೆಯ 
ಪ್ರಕಾರ ಗಂಗಡಿಕಾರರಿಗೂ ಸಾ ಇರುವ ಭೇದ ಅಲ್ಲ. ಇವರು ಗಂಗಡಿಕಾರರೇ ಆಗಿದ್ದು, ಕೂದಲು 
ಕೊಡದೆ ತಪ್ಪಿಸಿಕೊಂಡು ಬಂದವರಂತೆ. ಹೀಗೆ ತಪ್ಪಿ ಸಿಕೊಂಡು ಬಂದವರಿಗೆ ಮೊರಸು ಒಕ್ಕ ಲಿಗರೆಂದು 
ಹೆಸರಂಯಿತೆಂದು ಹೇಳುತ್ತಾರೆ. ಸ್ಕಾಂಡರ್‌ಸನ್‌ರ ಕೆನರೀಸ್‌ ಅಂಡ್‌ ಇಂಗ್ಲಿಷ್‌ ಡಿಕ್ಬ ನರಿಯಲ್ಲಿ ಮೊರಸು 
ಎಂಬ ಶಬ್ದಕ್ಕೆ to make roar, clamour, Complain ಇತ್ಯಾದಿ ಅರ್ಥಗಳನ್ನು ಕೊಡು 
ತ್ತಾರೆ. ಕಿಟೆಲ್‌ ಕೋಶದಲ್ಲಿ ಮರಸು ಎಂಬ ಶಬ್ದಕ್ಕೆ tಂ become ಗ 1 10 begin to 
rage: ಮುರು turning ಇತ್ಯಾದಿ ಅರ್ಥಗಳ ನ್ನ್ನ ಕೊಡುತ್ತಾರೆ. 
ಮೇಲಿನ ವಿಷಯಗಳನ್ನೆಲ್ಲ ಅವಲೋಕಿಸಿದಾಗ ನಾವು ಒಂದು ತೀರ್ಮಾನಕ್ಕೆ ಬರಬಹುದು. 
ಸುನಾ 


ಮೊರಸುನಾಡೆಂಬುದು ಸಾರ್ವತ್ರಿಕ ಹೆ ಹೆಸರಲ್ಲ. ಎಲ್ಲೋ ಆಗಾಗ್ಗೆ ಉಪಯೋಗಿಸಿರುವ ಹೆಸರಿನಂತೆ 


13 ಗಂ ix Bn 850- 1110 A-D- 
14 ಕೋಲಾರ ಜಿಲ್ಲೆ-ಮಾಲೂರು ತಾಲ್ಲೂಕು. ೭೧, ೧೦೦, ೮8 ೨೦ (ಕ್ರಿ.ಶ. ೧೩೦೧) 
15 “ಮುಡಿಕೊಂಡ Bl ರಾಜೇಂದ್ರ ಚೋಳ ವಳನಾಟ್ಟು ಮುರಸುನಾಡು...... 


16 ಕೋಲಾರ ಜಿ್ತ Mb: 192, 18, Bg 37 a 


೫೨ ಮಾನವಿಕ ಕರ್ಣಾಟಕ 


¥ 
ಕಾಣುತ್ತದೆ. ಗಂಗರ ಪ್ರಾಂತಗಳನ್ನು ನೋಡಿದಾಗ ಮೊರಸುನಾಡೆಂದು ಹೆಸರುಗೊಂಡಿದ್ದ ಪ್ರದೇಶ: 
ಗಂಗ ೬೦೦೦. ಇದು ಗಂಗರ ನೇರವಶದಲ್ಲಿದ್ದಂತೆ ಕಾಣಬರುವುದಿಲ್ಲ. ಬಾಣರು, ಅವರ ಅನಂತರ 
ನೊಳಂಬರು ಇವರಾರೂ ಇಲ್ಲದಾಗ ಗಂಗ "ಯುವರಾಜರು ಇದನ್ನು ಆಳುತಿದ್ದುದನ್ನು ನಾವು' 
ಕಾಣಬಹುದು. ಒಬ್ಬರಿಂದ ಇನ್ನೊಬ್ಬರ ಕೈಗೆ ಬರುವಾಗ ಯುದ್ಧ ಅನಿವಾರ್ಯ ವಾಗುತ್ತಿತ್ತು. ಹೀಗೆ 
ಪದೇಪದೇ ತಮ್ಮ "ದಶ ತಪ್ಪಿ ಬೇರೆಯವರ ವಶವಾಗುತ್ತಿದ್ದ ಈ ಭಾಗವನ್ನು ಗಂಗರು ಮೊರಸು 
ನಾಡೆಂದು ಕರೆದಿರಬಹುದು. ಮುಂದೆ ಈ ಅಡ್ಡಿ ಹೆಸರು ಇದಕ್ಕೆ ಬಂದು, ಅಪರೂಪವಾಗಿ ಹಃ 
ಶಾಸನಗಳಲ್ಲಿ ಬಳಸುತ್ತಿದ್ದರು. ಈ ಭಾಗದಲಿ ವಾಸಿಸುತ್ತಿದ್ದ ಜನರಿಗೆ ಮೊರಸು ಒಕ್ಕಲಿಗರೆಂಬ ಹೆ 

ಬಂತು. ಗಂಗವಾಡಿ ಒಕ್ಕ ಲಿಗರಿಗೂ ಮೊರಸು ಒಕ್ಕಲಿಗರಿಗೂ ಅಲ್ಪಸ್ವಲ್ಪ ಬೇ; | 
ಇದೇ ಬೇರೆ ಜಾತಿ ತಿಯೆನಿಸಿಕೊಂಡಿತು. ಮೊರಸುನಾಡಿ. ಮೇರೆಗಳೂ 4 ೬೦೦೦ಕ್ಕಿಂತ ಹೆಚ್ಚಾ ಗಿಲ್ಲ. 
ಅದರ ಮೇರೆಗಳೇ ಇದರ ಮೇರೆಗಳು. ಗಂಗರ ಅನಂತರ ಬಂದ ಹೊಯ್ಸಳರು, ಚೋ ಇದನ್ನು 
ಮೊರಸುನಾಡೆಂದೇ ಕರೆದಿರುತ್ತಾರೆ. ಮುಂದೆ ಗಂಗ ೬೦೦೦ ಹೋಗಿ ಅದರಲ್ಲಿ ಅನೇಕ ನಾಡುಗಳು 
ಕಾಣಿಸಿಕೊಂಡರೂ ಗಂಗ ೬೦೦೦ ಇದ್ದ ಭಾಗವನ್ನು ಮೊರಸುನಾಡೆಂದು ಕರೆದಿರುವುದನ್ನು ಕಾಣ 
ಬಹುದು. ಬೇಗೂರಿನ, ಶಾಸನ, ಹೊಸ ಸಕೋಟೆಯ ಶಾಸನ ಇಲ್ಲೆಲ್ಲ ಕುಣುವುದು ಇದೇ ಅರ್ಥದಲ್ಲಿ. 
ಈ ಶಾಸಿನಗಳ ಕಾಲಕ್ಕೆ ಇದು ಮೊರಸು ಒಕ್ಕಲಿಗರಿದ್ದ ಪ್ರದೇಶ 'ಎಂಬ ಅರ್ಥದಲ್ಲಿ ಪ್ರಯೋಗವಾಗಿದೆ. 
ತಮಿಳು ಶಾಸನಗಳ "ಕಾಲಕ್ಕೆ ಈ ನಾಡು "ಬೆಂಗಳೂರಿನ ದಕ್ಷಿಣಭಾಗಕ್ಕೆ ಮಾತ್ರ ಸೀಮಿತವಾದಂತೆ 
ಕಂಡುಬರುತ್ತದೆ. ಏಕೆಂದರೆ ತಮಿಳು ಶಾಸನಗಳಲ್ಲಿ ಮೊರಸುನಾಡಿನ ಸ್ಪಷ್ಟ ಉಲ್ಲೇಖವಿರುವ ಶಾಸನಗಳು 
ಬೆಂಗಳೂರಿನ ದಕ್ಷಿಣ ಭಾಗದವು. ಈ ಶಾಸನಗಳ ಕಾಲಕ್ಕೆ ಇತರ ಭಾಗಗಳಿಗೆ ಬೇರೆಬೇರೆ ಹೆಸರು 1ಳು : 
ಬಂದಿರುತ್ತವೆ. 


ಇಂದಿಗೂ ಈ ಒಕ್ಕಲಿಗರಿರುವುದು ಬೆಂಗಳೂರು ಜಿಲ್ಲೆಯ ಹೊಸಕೋಟೆ, ಆನೆಕಲ್‌, ದೊಡ್ಡ 
ಬಳ್ಳಾಪುರ, ಕೋಲಾರ ಜಿಲ್ಲೆಯ ಮಾಲೂರು, ಬೆಂಗಳೂರು. ಉತ್ತರದಕ್ಷಿಣ ತಾಲೂಕುಗಳು, ತಮಿಳು 
ನಾಡಿನ ಧರ್ಮಪುರಿ ಜಿಲ್ಲೆಯ ಹೊಸೂರು, ಡೆಂಕಣಿಕೋಟೆ ತಾಲೂಕುಗಳಲ್ಲಿ ಮಾತ್ರ. ಗಂಗ ೬೦೦೦ದ 
ಎಲ್ಲೆ ಹೆಚ್ಚು ಕಡಿಮೆ ಇಷ್ಟೇ ಎಂಬುದನ್ನು ಸಿ ಗಮನಿಸುವುದೊಳ್ಳೆಯದು. ಈಗಿನ ಆನೆಕಲ್‌ ತಾಲೂಕಿನ 
ಮೊರಸೂರು ಎಂಬುದು. ಚೋಳರ ಕಾಲದ ಮೊರಸುನಾಡಿನ ರಾಜಧಾನಿಯಾಗಿದ್ದಿರಬಹುದು. ನಾಮ 
ಸಾದ್ಮಶ್ಯವೊಂದನ್ನು ಬಿಟ್ಟರೆ ಬೇರೆ ಆಧಾರಗಳಿಲ್ಲ. .ಆದರೆ ಬರಿಯ ಊಹೆಯೆಂದು ತಳ್ಳಿ ಹಾಕುವುದೂ 
ಸರಿಯಲ್ಲ. ಯಲಹಕ್ಕ ನಾಡಿಗೆ ಯಲಹಂಕ. ಹೀಗೆ ಆಯಾ ನಾಡುಗಳಿಗೆ ಆಯಾ ಹೆಸರಿನ ಊರುಗಳಿರು 
ವಾಗ ಮೊರಸುನಾಡಿಗೆ ಮೊರಸೂರು ರಾಜಧಾನಿಯಾಗಿದ್ದಿ ರಬಹುದು. 


ಒಟ್ಟಾರೆ ಹೇಳುವುದಾದರೆ ಮೊರಸುನಾಡೆಂಬುದು ಎಷ್ಟೇ ವಿಸ್ತಾ ಿರವಾಗಿದ್ದರೂ ಕೊನೆಗೆ ಜಾತಿ 


ವಾಚಕವಾಗಿ' ಕಡೆಕಡೆಗೆ ಬೆಂಗಳೂರಿನ ದಕ್ಷಿಣದ ಭಾಗಕ್ಕೆ ಮಾತ್ರ ಈ ಹೆಸ ರು” ಅನ್ವಯಿಸುತ್ತಿ ದ್ದಂತೆ 
ಕಂಡುಬರುತ್ತದೆ. 


| 


ಮಾವಿನಕುಳಿ ಶ್ರೀನಿವಾಸ 


ಅಂಗವಿಕಲತೆ ಇ 


ಬಡವಬಲ್ಲಿದರೆಂಬ ವ್ಯತ್ಯಾಸವಿಲ್ಲದೆ ದೇಹದ ಕೆಲವು ಅಂಗಗಳನ್ನು ಕಳೆದುಕೊಂಡವರೆಲ್ಲ ಅಂಗ 


'ವಿಕಲರು. ಸಮಾಜದಲ್ಲಿ ಅತ್ಯುತ್ತಮವಾಗಿ ಬದುಕಬಲ್ಲ ಮಾನವನ ಶರೀರದ ಯಾವುದಾದರೂ ಒಂದು 


ಅಂಗ ನಿಷ್ಠ್ರಿಯವಾದಾಗ ಆ ಅಂಗದಿಂದ ಯಾವ ಕೆಲಸವೂ ಸಾಧ್ಯವಾಗದೆ ಹೋಗಿ ಅದರಿಂದ ವಂಚಿತ 
ನಾಗುವುದೇ ಅಂಗವಿಕಲತೆ. , ಸ್ಥ 


ಕಾರಣಗಳು 


ಅನೇಕ ಕಾರಣಗಳಿಂದ ಅಂಗವಿಕಲತೆ ಬರುತ್ತದೆ. ಅದು ವಂಶಪಾರಂಪರ್ಯವಾಗಿ, ತಂದೆ, ತಾಯಿ, 
ಅಜ್ಜಿ ಇಂಥವರಿಂದ ಬಂದಿರಬಹುದು. ಆಕಸ್ಮಿಕಗಳಿಂದ, ಕಾಯಿಲೆಗಳಿಂದ ಅಥವಾ ವಯಸ್ಸಾದ ಮೇಲೆ 
ಅಂಗಗಳು ವಿಕಾರ ಹೊಂದುವುದರಿಂದ ಅಂಗವಿಕಲತೆಯಾಗಬಹುದು. ಮೂಳೆಕೀಲಿನ ವ್ಯಾಧಿ ಬಂದರೆ 
ಕಾಲು ನಿರುಪಯೋಗಿ ಆಗಬಹುದು. ಪೋಲಿಯೋ ವ್ಯಾಧಿಯಿಂದ ಅನೇಕ ಚಿಕ್ಕ ಮಕ್ಕಳು ಕಾಲಿನ ಶಕ್ತಿ 
ಯನ್ನು ಕಳೆದುಕೊಂಡು ಅಂಗವಿಕಲರಾಗುತ್ತಾರೆ. ಯುದ್ಧದಲ್ಲಿ ಬದುಕಿ ಉಳಿದ ಎಷ್ಟೋ ಸೈನಿಕರು 
ಅಂಗವಿಕಲರಾಗುತ್ತಾರೆ. ಅಂಗವಿಕಲತೆಗೆ ಮಾನಸಿಕ ನೋವೂ ಕಾರಣವಾಗುವುದೂ ಉಂಟು. ಕೆಲವು 
ಘಟನೆಗಳನ್ನು ನೋಡಲು ಒಬ್ಬ ವ್ಯಕ್ತಿ ಇಷ್ಟಪಡುವುದಿಲ್ಲ. ಆತನ . ಮನಸ್ಸಿನ ಪ್ರಚ್ಛೋದನೆಯಿಂದಾಗಿ 
ಕಣ್ಣುಗಳು ನೋಡುವ ಶಕ್ತಿಯನ್ನು ಕಳೆದುಕೊಳ್ಳಬಹುದು. 


ಕುರುಡನ ಪಾಲಿಗೆ ಹಗಲೂ ಇರುಳೂ ಒಂದೇ ಆಗಿದೆ. ಕುರುಡು ಹುಟ್ಟಿನಿಂದಲೇ ಬರಬಹುದು 
ಅಥವಾ ಅನಂತರ ಆಗಬಹುದು. ಅಪಘಾತಗಳು ಅಂಧತೆಗೆ ಒಂದು ಕಾರಣವಾದರೆ ಕಣ್ಣಿ ಗೆ ಪರೆ 
ಬರುವುದು ಮತ್ತೊಂದು ಕಾರಣ. ಇದು ಆನುವಂಶಿಕವಾಗಿರಬಹುದು; ಅಥವಾ ಮುಪ್ಲಿನಿಂದಲೂ 
ಬರಬಹುದು. ಈಗಿರುವ ಕುರುಡರಲ್ಲಿ ಸೇಕಡ ೧೦ರಷ್ಟು ಜನರಿಗೆ ಅಂಧತೆ ಸಿಡುಬಿನಿಂದಾಗಿ ಉಂಟಾದದ್ದು. 
ಹಲವು ಮೇಹರೋಗಗಳು, ಕ್ಷಯ ಮತ್ತು ವಿಶೇಷ ಪರಿಜ್ಞಾನವಿಲ್ಲದೆ ಉಪಯೋಗಿಸುವ ಮದ್ದುಗಳೂ 
ಅಂಧತೆಗೆ ಕಾರಣವಾಗಿವೆ. ಹಳ್ಳಿಗಳಲ್ಲಿ ಸರಿಯಾದ ವೈದ್ಯಕೀಯ ಸೌಕರ್ಯವಿಲ್ಲದಿರುವುದರಿಂದ ಮತ್ತು 
A. B ಮತ್ತು B, ವಿಟಮಿನ್‌ಗಳ ಕೊರತೆಯಿಂದ ಭಾರತದಲ್ಲಿ ಕುರುಡರ ಸಂಖ್ಯೆ ಹೆಚ್ಚಾಗಿದೆ. 


ಕಿವಿಯ ರೋಗಗಳು ಅನೇಕವಾಗಿದ್ದು ಬಾಯಿ ಮತ್ತು ಗಂಟಲಿನ ರೋಗಗಳು ಇದಕ್ಕೆ ಸುಲಭೆ 
ವಾಗಿ ತಗಲುತ್ತವೆ. ಹೊರಕಿವಿಯಲ್ಲಿ ಸೇರುವ ಕಸವನ್ನು ತೆಗೆಯುವಾಗ ಅಜಾಗರೂಕತೆಯಿಂದಾಗಿ 
ಅನೇಕರಿಗೆ ಕೆವುಡಾಗುತ್ತದೆ. ಒಳಕಿವಿಯ ಸೂಕ್ಷ್ಮ ರಕ್ತನಾಳಗಳು ಒಡೆದು ರಕ್ತ ಹರಿದರೆ, ಕಿವಿಗೆ 
ಪೋಷಕಾಂಶ ಸೇರುವುದಕ್ಕೆ ತಡೆಯಾಗುತ್ತದೆ. ಸರಿಯಾದ ಚಿಕಿತ್ಸೆ ನಡೆಯದಿದ್ದರೆ ಸಂಪೂರ್ಣ ಕಿವುಡ 
ರಾಗುತ್ತಾರೆ. ತಲೆಗೆ ಮತ್ತು ಕಪಾಲಕ್ಕೆ ಪೆಟ್ಟುದರೆ ಕಿವಿಗೂ ಏಟು ಬೀಳುವುದರಿಂದ ಕಿವುಡತನಕ್ಕೆ 
ಇದೂ ಒಂದು ಕಾರಣ. ಶಾಶ್ವತ ಕಿವುಡು ಒಂದು ಸಾಮಾಜಿಕ ಸಮಸ್ಯೆ. ಇದು ಹುಟ್ಟಿ ನಿಂದ ಇರಬಹುದು; 
ಅಥವಾ ಕಿವಿಯಲ್ಲಿ ಯಾವುದಾದರೂ ವ್ಯತ್ಯಾಸ ಇಲ್ಲವೇ ಧಕ್ಕೆಯಿಂದ ಆಗಬಹುದು. 


೫೪ ಮಾನವಿಕ ಕರ್ಣಾಟಕ 


ಕುಷ್ಠರೋಗ ಭೀಕರವಾದದ್ದು. ಗುಣಮುಖನಾದ ವ್ಯಕ್ತಿಯ ಮೆ ಮ್ಲಕ ಅದು ಅಳಿಯಲಾರದ 
ಗುರುತನ್ನು ಬಿಟ್ಟು ಹೋಗುತ್ತದೆ. ಅಂಥವನ ಮೂಗು ಕಮರಿಹೋಗಿ ಎರಡು ದೊಡ್ಡ ರಂಧ್ರಗಳು 
ಮಾತ್ರ. ಉಳಿಯಬಹುದು. ಒಂದು ನಿರ್ದಿಷ್ಟ ಬಗೆಯ ನರಕ್ಕೆ ಮಾತ್ರ ತೊಂದರೆ ಉಂಟಾದಾಗ ಅದಕ್ಕ 
ಪಟ್ಟ ಅಂಗ ನಿಷ್ಕ್ರಿಯವಾಗುತ್ತದೆ. ಈ ಬಗೆಯ ಪಾಶ್ವ ೯ವಾಯವಿನಲ್ಲಿ ನಡು ಬಿದ್ದುಹೋಗ 
ಬಹುದು, ಎರಡು ಕ್ಕೆ ಅಥವಾ ಎರಡು ಕಾಲುಗಳು ನಿಷ್ಟ ಯೋಜಕವಾ ಬಹುದು, ಮಾತನಾಡಿಸುವ 
೯ ನಷ್ಟವಾಗಬಹುದು. ಪೋಲಿಯ್ಲೋ ರೋಗಿಗಳಲ್ಲಿ ಸೇಕಡ ೮೦ರಷ್ಟು ಜನರಿಗೆ ಬರುವುದು 
ಸೌಮ್ಯ ಸ್ವ ರೂಪದ ಕಾಯಿಲೆ. ಅವರು ಬೇಗ ಗುಣ ಹೊಂದುತ್ತಾ ರೆ. ಕೆಲವು ಜನರಿಗೆ ಮಾತ್ರ ಪಾರ್ಶ್ವ 
ವಾಯು ತಗುಲಿ ದೇಹದ ಯಾವುದಾದರೊಂದು ಅಂಗದಲ್ಲಿ ನ್ಯೂನತೆ ಉಳಿಯುತ್ತದೆ. 


ಪ್ರಪಂಚದಲ್ಲಿರುವ ಪ್ರತಿ ಮೂರು ಜನ ಕುರುಡರಲ್ಲಿ ಒಬ್ಬ ಭಾರತೀಯ. ಇಂದು ಜಗತ್ತಿನಲ್ಲಿ. 
ಸುಮಾರು ಒಂದೂವರೆ ಕೋಟಿ ಕುರುಡರಿದ್ದು, ಅವರಲ್ಲಿ ಸುಮಾರು: ೫೦ ಲಕ್ಷ ಮಂದಿ ಭಾರತೀಯರೆಂದು 
ಅಂದಾಜು ಮಾಡಲಾಗಿದೆ. ಇವರಲ್ಲಿ ೧೭ ಲಕ್ಷ ಮಂದಿ ಅಂದರೆ ಸೇಕಡ. ೩೦ರಷ್ಟು ಮಂದಿ ಶಾಲೆಗೆ 
ಹೋಗುವ ವಯಸ್ಸಿನ ಡುಡುಗರಾಗಿದ್ದಾರೆ. ಈ ೧೭ ಲಕ್ಷ ಮಕ್ಕಳಲ್ಲಿ ೫,೦೦೦ ಮಂದಿ 
ಮಾತ್ರ ವಿದ್ಯಾಭ್ಯಾಸಕ್ಕೆ ಯೋಗ್ಯ ರಾಗಿದ್ದಾರೆ. “ಪ್ರತಿ ವರ್ಷವೂ ೧೨,೦೦೦ಕ್ಕಿಂತ ಹೆಚ್ಚು ಮಕ್ಕಳು ಅಂಧತೆಗೆ 
ಬಲಿಯಾಗುತ್ತಿದ್ದಾರೆ. ಮುಂದಿನ ೨೦ “ವಷ ೯ಗಳಲ್ಲಿ ಕುರುಡರ ಸಂಖ್ಯೆ ಭಾರತದಲ್ಲಿ ನ; ಕೋಟಿ 
ಯಷ್ಟು ಮತ್ತು "ಪ್ರಪಂಚದಲ್ಲಿ ಒಟ್ಟು ಮೂರು "ಕೋಟಿಯಷ್ಟು ಆಗುವುದೆಂದು ಅಂದಾಜು ಮಾಡ 
ಲಾಗಿದೆ. ಕುರುಡರ ನಿಜವಾದ ಸಮಸ್ಯೆ ಗಳನ್ನ ರಿತು ಅವುಗಳನ್ನು ಸುಲಭವಾಗಿ ಇತ್ಯರ್ಥಗೊಳಿಸಿ ಅವರಿಗೆ. 


i) 
ಆಧುನಿಕ ಚ ಎಲ್ಲ ಸೌಲಭ್ಯ ಗಳನ್ನೊ! ದಗಿಸುವ ಕಾರ್ಯದಲ್ಲಿ ನಮ್ಮ ದೇಶ ಸಂಪೂರ್ಣವಾಗಿ 


ಯಶಸ್ವಿಯಾಗಿಲ್ಲ. ಬಾಲಕರು ಮತ್ತು, ಬಾಲಕಿಯರು ಹಾಡು, ಕುಮ ಆಟಗಳು ಮುಂತಾದ 
ಚಟುವಟಿಕೆಗಳಲ್ಲಿ ವಾಗಿದ್ದರೂ. ಅವರ ಪ್ರತಿಭೆಯನ್ನು ಗುರುತಿಸಿ ಮಾನ್ಯ ಮಾಡುವ ಶಕ್ತಿ 
ಯನ್ನು ಮಾತ್ರ ನಮ್ಮ ಜ ಇನ್ನೂ ಪಡೆದುಕೊಂಡಿಲ್ಲ. ರಸ್ತೆ ದಾಟುವುದು ಕುರುಡು ಸಮಸ್ಯೆ 


ಗಳಲ್ಲೊಂದು. ಕೆಲವೇ 4 Eid ಬಹಳ ಮಂದಿ ಕುರುಡನೆಂದು ಅವನನ್ನು ಕೀಳರಿಮೆ 
ಯಿಂದ ತಾತ್ಸಾರ ಮಾಡುತ್ತಾರೆ. ಅವನ ಕೈಹಿಡಿದು ಅವನನ್ನು ಸರಿಯಾದ ಸ್ಥಳಕ್ಕೆ ಕರೆದುಕೊಂಡು 
ಹೋಗಿ ಅಲ್ಲಿ ಬಿಡಬೇಕೆಂಬ ಮನೋಭಾವ ಇವರಿಗಿಲ್ಲ. ಅಂಗವಿಕಲತೆಯಿಲ್ಲದ ಮನುಷ್ಯ ನಲ್ಲಿ ದಿನವಹಿ 
ಮಾಡುವ ಕೆಲ ುಸಗಳು, ಉದಾಹರಣೆಗೆ ಓಡಾಡುವುದು. ಬಟ್ಟೆ ತೊಳೆಯುವುದು. ಬಟ್ಟೆ ಹಾಕಿಕೊಳ್ಳು 
ವುದು, ಸ್ನಾನಮಾಡುವುದು ಮುಂತಾದವುಗಳು ತೊಂದರೆಯಿಲ್ಲದೆ ಸಹಜವಾಗಿ ನಿರ್ವಹಿಸಲ್ಪ ಡುತ್ತ ವೆ: 
ಆದರೆ ಅಂಗವಿಕಲರಿಗೆ, ಅದರಲ್ಲೂ ಕುರುಡರಿಗೆ ಈ ಸಹಜ ಕಾರ್ಯಗಳನ್ನು ನಿರ್ವಹಿಸಲು ಹೆಚ್ಚಿ ಕಿನ ವೇಳೆ, 
ಹೆಚ್ಚಿನ ದೈಹಿಕ ಮತ್ತು ಮಾನಸಿಕ ಶ್ರಮ ಬೇಕಾಗುತ್ತದೆ. ಕುರುಡರಿಗೆ ಓಡಾಡುವಾಗ ಮಾನಸಿಕ : ಅಭದ್ರತೆ 
ಕಂಡುಬರುತ್ತ ದೆ. ಕಾರಣ, ಮುಂದೆ ಏನಿದೆಯೋ ಎಂಬ ಮಾನಸಿಕ ತಾಕಲಾಟಗಳಿರುತ್ತವೆ. ಉದಾಹರಣೆಗೆ 
ಈಗಿನ ದಿನಗಳ ಹೆಚ್ಚಿನ ವಾಹನಗಳ ಓಡುಟ, ಹೊಂಡ, ಕುಳಿಗಳು, ಚರಂಡಿಗಳಿಂದುಗುವ ತೊಂದರೆ, 
ಪ್ರಾಣಿಗಳು ಮತ್ತು ವಿಷ ಜಂತುಗಳನ್ನು ಕುಣದೆ ಅವುಗಳಿಂದಾಗುವ ತೊಂದರೆ ಮುಂತಾದುವು. 
ಯಾವಾಗಲೂ ಓಡಾಡುವಂತಹ ಕೆಲವೇ ಸ್ಥಳಗಳಾದಲ್ಲಿ ಅಭ್ಯಾಸಬಲದಿಂದ ಅಷ್ಟು ತೊಂದರೆಯಾಗು 
ವುದಿಲ್ಲ. ಆದರೆ ಕುರುಡರನ್ನು ಹೊಸ ಸ್ಥಳಗಳಲ್ಲಿ ಬಿಟ್ಟಾಗ ಅವರ ತೊಂದರೆಗಳು- ಸ್ಪಷ್ಟವಾಗಿ ಕಂಡು 
ಬರುತ್ತವೆ. ಕೆಲವು ಕುರುಡರು ಇತ್ತಿ ಚಿ ಕಣ್ಣಿರ ರುವ, ತರವೆ ಪೇತು ಕೊಟಿ ಸಿರುವ ನಾಯಿಗಳನ್ನು ತಮ್ಮ 
ಓಡಾಟದ ಅನುಕೂಲಕ್ಕೆ ಉಪ ಪಯೋಗಿಸುವುದು ಕಂಡುಬಂದರೂ ಹಚ್ಚಿನ ಕುರುಡರು ಅವನ್ನು 
ಇಚ್ಛಿಸುವುದಿಲ್ಲ. ಕಾರಣ, ಮನುಷ್ಯ ಮತ್ತು ನಾಯಿಯಲ್ಲಿ ಮಾನಸಿಕ ಹೆೊಂದಾಣಿಕೆ ಇಲ್ಲದಿರುವುದು 
ಮತ್ತು ನಾಯಿಗಳು ಬಹಳ ಜನರಿರುವ ಗುಂಪಿನಲ್ಲಿ ಮತ್ತು ವಾಹನಗಳ ಹೆಚ್ಚಿನ ಓಡಾಟ ಮತ್ತು 
ಶಬ್ದವಿರುವಲ್ಲಿ ಕುರುಡರಿಗೆ ಸರಿಯಾಗಿ ದಾರಿ ತೋರಿಸದೆ ಇರುವುದು. ಸಮಾಜದ ಕೇಳುವರ್ಗಗಳವರೆನಿಸಿ 


ಅಂಗವಿಕಲತೆ ೫೫ 


ದವರು ವಾಸಮಾಡುತ್ತಿದ್ದ ಹೊಲಸು ಬೀದಿಗಳು, ಸೂರ್ಯರಶ್ಮಿಯನ್ನೇ ಕಾಣಲಾಗದ ವಠಾರಗಳು, 
ಅಲ್ಲಿ ಅರೆಬೆತ್ತಲೆಯಾಗಿ ಅರೆಹೊಟ್ಟೆ ತಿಂದು ಬೆಳೆಯುವ ಮಕ್ಕಳು, ಸಂಕಟದ ಸರಪಳಿಯಂತಿದ್ದ ಬಾಳಿಗಾಗಿ 
ನಿರರ್ಥಕ ಹೋರಾಟಕ್ಕೆ ಸ. ಆ ಜೀವಿಗಳನ್ನು ನಾಂ ರೊಚ್ಚಿಗೆದ್ದವರು ನಮ್ಮ ಸಮಾಜದಲ್ಲಿ 
ಕಡಿಮೆ. ಆದಕಾರಣ, ಹೊಂ ಮತ್ತು ಬಡತನ ಇವು ಸಾಧಾರಣವಾಗಿ ಅಂಧತ್ವ ದಲ್ಲಿ ಮುಕ್ತಾಯ 
ವಾಗುವ ಸಮಾಜದ ಕಶ್ಮಲಗಳು. ಈ ಕಶ್ಮಲಗಳನ್ನು ತೆಗೆದುಹಾಕುವವರು ಇಲ್ಲದೆ ನಮ್ಮ ಸಮಾಜ 
ಇನ್ನಷ್ಟು ದುರ್ಬಲವಾಗಿದೆ. ಹೃದಯಹೀನ, ಬರಡು, ಕುರುಡು ಜನ ಪ್ರ ಪ್ರಪಂಚದಲ್ಲಿ : ತುಂಬಿದ್ದಾ ರ. ಎಂದೇ 
ನಿಜವಾದ ಯ ಆಸ ಸರೆಯಿಲ್ಲದಂತಾಗಿದೆ, ಎಂಬುದಾಗಿ ಮಾರ್ಕ್‌ ಟ್ವೇನ್‌ ಅಭಿಪ್ರಾಯ ಪಡುತ್ತಾನೆ. 
ಗುಹ್ಕರೋಗಕ್ಕೆ ಸಿಲುಕಿದವರಿಗೆ ಹುಟ್ಟುವ ಮಕ್ಕಳು ಕುರುಡರಾಗದಂತೆ ತಡೆಯುವುದೇ ಒಂದು 
ಸಮಸೆ ಯಾಗಿದೆ. ಹೆ ಕಿವುಡು ಎರಡಕ್ಕೂ ಬಲಿಯಾದ ಏಕಾಂಗಿಗಳು. ಕತ್ತಲೆಯಲ್ಲಿ ದೃಷ್ಟಿಸಿದಾಗ 
ಕತ್ತ ಲೆಯ ಕಪ್ಪು ಮಾತ್ರ ಹಿಂದಿರುಗಿ ನಿಟ್ಟಿಸುತ್ತದೆ. ಅವರೆಲ್ಲರಿಗೂ ಸಹಾಯ ಮಾಡಲು, ಎಲ್ಲ ಕಾಲ 
ದಲ್ಲಿಯೂ ಒಬ್ಬ ವ್ಯಕ್ತಿಗೆ ಅಥವಾ ಒಂದೇ ಒಂದು ಸುಸ್ಸೆ ಗೆ ಸಾಧ್ಯ ವಾಗುವುದಿಲ್ಲ. ಇದು ನಮ್ಮ ಸಮಾಜ 
ದಲ್ಲಿ ಒಂದು ದೊಡ್ಡ ಕೊರತೆ. ಕುರುಡರಾಗಿದ್ದ ಆರ್ಥಿಕತಜ್ಞ ರ, ಇತಿಹಾಸಕಾರರ, ರಾಜಕಾಶಣಿಗಳ, 
ಗಣಿತಶಾಸ್ತ್ರಜ್ಞರ, ಪತ್ರಿ ಕಾಕರ್ತರ, ಉಪಾಧ್ಯಾ ಯರ ಉದಾಹರಣೆಗಳೇನೋ ಇವೆ, ನಿಜ. ಆದರೆ ಇಂಥ 
ಕಷ್ಟಸಾಧ್ಯ ರಾ ವಿದ್ಯೆಯನ್ನು ಪಡೆಯಲು ಎದೆಗಾರಿಕೆಯೂ ಪ್ರಭಾವಯುತ ವ್ಯಕ್ತಿತ್ವವೂ ಆವಶ್ಯಕ 
ವಾಗಿವೆ. ಅವರು ಅನುಸರಿಸಲು ಅನೇಕ ಮಾರ್ಗಗಳಿದ್ದರೂ ಅವನ್ನೆಲ್ಲ ಜೀವಂತಗೊಳಿಸಿ 'ಅವರ ಜೀವನ 
ದಲ್ಲಿ ಮಾನವೀಯತೆಯನ್ನು ತುಂಬುವುದಾಗಲಿ, ಅವರ ಅಂಗವಿಕಲತೆಯ ಅಂಧಕಾರದಲ್ಲಿ ರಚನಾತ್ಮಕ 
ಬೆಳಕನ್ನು ಬೆಳಗಿಸುವುದಾಗಲಿ ಇಂದು ಸುಲಭವಾದ ಕಾರ್ಯವಾಗಿ ಉಳಿದಿಲ್ಲ. ನಮ್ಮ ದೇಶದ ಪರಿಸ್ಥಿತಿ 
ಇವರಿಗೆ ವಿರುದ್ಧ ವಾಗಿರುವುದು. ಒಂದು ಕಾರಣ. 
ಯಾವ ಆಸೆ ಆಕಾಂಕ್ಸೆಗಳೂ ಇಲ್ಲದ, ಯಾವ ಸುಖಸಂತೋಷಗಳೂ ಇಲ್ಲದ, ಯಾವುದರಲ್ಲೂ 
ನಂಬಿಕೆಗೆ ಅವಕಾಶವಿಲ್ಲದ ಶೂನ್ಯ ಜಗತ್ತಿನಲ್ಲಿ ಕಿವುಡ ಮೂಕರು ಸುತ್ತಲಿನ ಸ್ಪರ್ಶ ಸಂವೇದನೆಗಳು, 
ಸ್ಪಂದನಗಳು ಮತ್ತು "'ಗಂಧಗಳ 'ಪರಿಚಯ ಮಾತ್ರದಿಂದ ಬಾಳಬೇಕಾಗಿ ಬಂದದ್ದು ನಮ್ಮ ದುರ್ಬಲ 
ಸಮಾಜದಲ್ಲಿ ಒಂದು ದುರದೃಷ್ಟಕರ ಸಂಗತಿಯಾಗಿದೆ. ಪ್ರಪಂಚದಲ್ಲಿ ತಡವರಿಸುತ್ತ. ನಡೆಯುವ ಪ್ರೇತ 
ಗಳಂತಾಗಿರುವ ಕಿವುಡರ ಜೀವನದ ನೀರವತೆಯನ್ನು ಸುತನ ಒಂದು ನುಡಿಯೇ ಆಗಲಿ, ಹಕ್ಕಿಯ 
ಒಂದು ಹಾಡೇ ಆಗಲಿ, ಗಾಳಿಯ ಒಂದು ಬಿಸುಸುಯ್ಯ ವಿಕೆಯೇ ಆಗಲಿ ಒಡೆಯುವುದು ಸಾಧ್ಯ ವಿಲ್ಲ. 
ಹೀಗಾಗಿ ಅವರು ಇತರರಿಂದ ಬೇರೆಯಾಗಬೇಕಾಗುತ್ತದೆ. ತನ್ನ ಅಂಗವಿಕಲತೆಯಿಂದ ತಾನು ಸಮಾಜದಲ್ಲಿ 
ಇತರರೊಂದಿಗೆ ಬಾಳಲು ಎಲ್ಲಿ ಅನರ್ಹನಾಗಿಬಿಡುತ್ತೆ ನೋ ಎಂಬ ಹೆದರಿಕೆಯೇ ಆ ವ್ಯಕ್ತಿಯನ್ನು 
ಇತರರ ಮುಂದೆ ಇನ್ನಷ್ಟು ಕುಗ್ಗು ವಂತೆ ಮಾಡಿದೆ. ತಮಗೆ ತಕ್ಕ ಕೆಲಸಗಳನ್ನು ಡು ಅಂಗ 
ವಿಕಲರು ತಮ್ಮನ್ನು ಹಿಂಸಿಸುವ "ಭಾವನೆಗಳಿಂದ, ನುಚ್ಚು ನೂರಾದ ಆಶಯಗಳಿಂದ ಪಾರಾಗಬಲ್ಲರು. 
ಆದರೆ ಪ್ರತಿಯೊಬ್ಬ ರಿಗೂ ಅವರವರಿಗೆ ತಕ್ಕ ಕೆಲಸವನ್ನು "ಹುಡುಕುವುದು, ಈಗಾಗಲೇ ನಿರುದ್ಯೊ €ಗ 
ದಿಂದ ಸಾಕಷ್ಟು ನರಳುತ್ತಿ ರುವ ನಮ್ಮ ಸಮಾಜದಲ್ಲಿ, ಇನ್ನೊ ೦ದು ಜಟಿಲ ಸಮಸ್ಯೆ. ತಮ್ಮ ಮಗುವಿಗೆ 
ಕಿವಿ ಕಿವುಡಾಗಿದೆ ಎಂದು ತಿಳಿದ ಮೇಲೆ ಆ ಮಗುವಿನ ಮೇಲೆ ತಂದೆತಾಯಿಗಳ ಪ್ರೀತಿ ವಾತ್ಸಲ್ಯಗಳು 
ಕಡಿಮೆಯಾಗಬಹುದು. ಕಿವಿ ಸರಿಯಾಗಿ ಕೇಳಿಸದ ಮಗುವಿಗೆ ಹೆಚ್ಚು ಹೆಚ್ಚು ಸಹಾಯಮಾಡುವಲ್ಲಿ 
ತಂದೆತಾಯಿಗಳು ಉದಾಸೀನರಾಗಬಹುದು. ಹೀಗಾಗಿ ಹುಟ್ಟು ಕಿವುಡರಾದ ಮಕ್ಕ ಳು ಮೂಕರಾಗಿ 
ಉಳಿಯುವ ಸಂಭವವೇ ಹೆಚ್ಚು. ಈ ಸಂದರ್ಭದಲ್ಲಿ ಮೊದಲ ಗುರುಗಳಾಗಿ ತಂದೆತಾಯಿಗಳು ತಮ್ಮ 
ಭವತ ಬಗ್ಗೆ ಯಾವುದೇ ಕಾರಣದಿಂದ ಸಾಕಷ್ಟು "ಆಸಕ್ತಿ ವಹಿಸದೆ ಕರ್ತವ್ಯ ವಿಮುಖರಾಗುವುದರಿಂದ 
ಮಕ್ಕಳ "ಮಾನಸಿಕ ಬೆಳವಣಿಗೆಗೆ ದೊಡ್ಡ ಆಫಾತವ ್ರಂಟಾಗಿ ಅವರ ಭವಿಷ್ಯ ಕತ್ತಲೆಯಲ್ಲಿ ಮುಳುಗು 
ಕ ಕಿವುಡರು ಮಾತನ್ನು ಕೇಳಲಾರರು. ಆದರೆ ತುಟಿಗಳ ಚಲನೆಯಿಂದ ಮಾತನ್ನು 'ಕಾಣಬಲ್ಲರು. 
ಕಿವಿ ಚೆನ್ನಾಗಿ ಕೇಳಿಸದ ವ್ಯಕ್ತಿಗೆ ತಾನು ಆಡುವ ಮಾತೂ ಅಷ್ಟೇ ಚೆನ್ನಾಗಿ ಕೇಳಿಸುವುದಿಲ್ಲ ಎಂಬುದು 
ಗಮನಿಸಬೇಕಾದ ಅಂಶ. ಅದರಿಂದಾಗಿ ತನ್ನ ಧ್ವನಿ ಮಧುರವಾಗಿದೆ ಅಥವಾ ಒರಟಾಗಿದೆಯೆಂದಾಗಲಿ, 
ತುಟಿಗಳ ಚಲನೆಯಿಂದ ತಾನು ಕಲಿತ ಭಾಷೆಯಲ್ಲಿ ಸರಿಯಾಗಿ ಮಾತನಾಡುತ್ತಿದ್ದೇನೋ ಇಲ್ಲವೋ 


೫೬ ಮಾನವಿಕ ಕರ್ಣಾಟಕ 

ಎರಿಬುದಾಗಲಿ ಗೊತ್ತಾಗುವುದಿಲ್ಲ. ಅವನಲ್ಲಿರುವ ಈ ಕೊರತೆಯನ್ನು ಸಮಾಜದ ಇತರ ವ್ಯಕ್ತಿಗಳು 
ಹೋಗಲಾಡಿಸಲು ಪ್ರಯತ್ನಿಸುವ ವರೆಗೂ ಈ ನ್ಯೂನತೆ ಅವನಲ್ಲಿ ಹಾಗೆಯೇ ಉಳಿದುಕೊಳ್ಳುತ್ತದೆ. 
ಇದು ಅವನ ತಪ್ಪಲ್ಲ. ಇದೇ ಕಾರಣಕ್ಕಾಗಿ, ಎಲ್ಲಿ ಶಿಕ್ಷಣ ಕ್ಷೇತ್ರದ ನಿಜವಾದ ಮೌಲ್ಯಗಳನ್ನು ತಿಳಿಯ ' 
ಲಾರದ ವ್ಯಕ್ತಿಗಳು ಹೆಚ್ಚಾ ಗಿದ್ದಾರೋ, ಅಲ್ಲಿ ಶಾಲೆಕಾಲೇಜುಗಳ ವಿವಿಧ ಹಂತಗಳಲ್ಲಿ ಕುರುಡರು ಮತ್ತು 
ಕಿವುಡರನ್ನು "ಅಸ್ಪೃಸಶ್ಯ'ರಂತೆ ಕಾಣಲಾಗುತ್ತಿದೆ. ಇದರಿಂದ ನಮ್ಮ ಸಮಾಜ ಇನ್ನೂ ಪ್ರಜ್ಞಾಹೀನ 
ಸ್ಥಿತಿಯಿಂದ ಎಚ್ಚರಗೊಂಡಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. 


ಅಂಗವಿಕಲರು ಸಮಾಜದಲ್ಲಿ ತಮ್ಮ ಅಂತಸ್ತನ್ನು ಕಳೆದುಕೊಳ್ಳುವ ಪರಿಸ್ಥಿ ತಿಯಿಂದಾಗಿ ಅನೇಕ 
ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದು ಹೆಚ್ಚಾಗಿ ಅವರ ವಿಫಲತೆಗೆ ಮತ್ತು ಕೆಲವು ಸಲ ಆಕ್ರಮಣ 
ಪ್ರವೃತ್ತಿಗೆ ದಾರಿ ಮಾಡುತ್ತದೆ. ಇದರಿಂದಾಗಿ ಅಂಗವಿಕಲರು ಕೀಳುತನದ ಭಾವನೆಗಳನ್ನು ಬೆಳೆಸಿ 
ಕೊಳ್ಳಲೂಬೆಹುದು. ಮತ್ತು ಯಾರು ಅಂಗವಿಕಲರಲ್ಲವೋ ಅಂಥವರ ಬಳಗದಿಂದ ದೂರ 


ಸರಿಯಲು ಪ್ರ ಯತ್ನಿಸಬಹುದು. ಒಬ್ಬ ಅಂಗವಿಕಲ ವ್ಯಕ್ತಿ ಯಾವುದೇ ಸಾಮಾಜಿಕ ಅಂತಸ್ತುಗಳನ್ನುಳ್ಳ 
ಗುಂಪಿನಲ್ಲಿ ಪ್ರವೇಶ ಪಡೆಯಲು ವಿಫಲನಾದರೆ, ಅಂಥ ನಿರ್ಭಾಗ್ಯನ ಸಲುವಾಗಿ ತಂದೆತಾಯಿಗಳು 
ಮತ್ತು ಸ್ನೇಹಿತರು ಮುಖಭಂಗಿತರಾಗಬಹುದು. ಅಂದರೆ ತಮ್ಮ 'ಘನತೆ ಗೌರವಗಳು ಇವನಿಂದ 
ಮಣ್ಣುಪಾಲಾದುವು ಎಂದು ಭಾವಿಸಬಹುದು. ಹೀಗಾಗಿ ಅವನು ಗುಂಪಿನಿಂದ ತಿಳಿಯದೆ. ಕಡೆಗಣಿ 
ಸಲ್ಪಡುತ್ತಾನೆ, ತಿಳಿದು ತಾತ್ಸಾರ ಮಾಡಲ್ಪಡುತ್ತಾನೆ. ಇದರಿಂದಾಗಿ ಈ ಅಂಗವಿಕಲ ಮಗುವನ್ನು ಬಿಟ್ಟು 
ಬಿಡಲೂ ಅವನ ತಂದೆತಾಯಿಗಳು ಹಿಂದೆಮುಂದೆ ನೋಡುವುದಿಲ್ಲ. ಇಲ್ಲದಿದ್ದರೆ ತಮ್ಮ ಘನತೆ ಗೌರವ 
ಗಳಿಗೆ ಧಕ್ಕೆ ಬರುತ್ತದೆ ಎಂಬ ಉದ್ದೇಶದಿಂದ ಅವರು ಅವನನ್ನು ಹೊರಗಿನ ಪ್ರಪಂಚದಿಂದ ದೂರ 
ತಳ್ಳಲು, ಮರೆಮಾಡಲು ಪ್ರಯತ್ನಿಸಬಹುದು. ಹೀಗೆ ನಿರಾಶೆ ಮತ್ತು ವಿಫಲತೆಗಳ ತುತ್ತತುದಿಯನ್ನು 
ಮುಟ್ಟುವ ಅಂಗವಿಕಲ ವ್ಯಕ್ತಿಗಳು ಕೊನೆಗೊಮ್ಮೆ ಸಮಾಜಕಂಟಕವಾದ ನಡೆವಳಿಕೆಗಳಿಗೆ 
ಉದಾಹರಣೆಗಳಾಗಬಲ್ಲರು. ಒಂದು ವೇಳೆ ಅಂಗವಿಕಲ ವ್ಯಕ್ತಿ ಕಾನೂನಿಗೊಳಪಡುವ ಅಥವಾ 
ನಯವಾದ ಸಾಧನಗಳ ಬಗ್ಗೆ ಆಸಕ್ತಿ ವಹಿಸುವ ಮತ್ತು ಅವುಗಳನ್ನು ಗುರುತಿಸುವ ಕಾರ್ಯದಲ್ಲಿ 
ವಿಫಲನಾದರೆ, ಆಗ ನ್ಯಾಯಕ್ಕೆ ವಿರುದ್ಧ ವಾದ ವಿಧೂನಗಳ ಬಗ್ಗೆ ಅವನ ಆಸಕ್ತಿ ಕೇಂದ್ರೀಕೃತವಾಗುತ್ತ 
ಹೋಗುವುದರಿಂದ, ಕ್ರಮೇಣ ಅವನು ಪದೇಪದೇ ದುಷ್ಕೃತ್ಯಗಳಲ್ಲಿ * ತೊಡಗುವುದಕ್ಕೆ ಸಮಾಜವೇ 
ಆಶ್ರಯಕೊಟ್ಟಂತಾಗುತ್ತದೆ. 


ಒಬ್ಬ ಅಂಗವಿಕಲ ವ್ಯಕ್ತಿ ಆರ್ಥಿಕವಾಗಿ ಚೆನ್ನಾಗಿಲ್ಲದೆ ಇರಬಹುದು. ಅವನ ಅಂಗವಿಕಲತೆನ ಅವನಿಗೆ 
ಒಳ್ಳೆಯ ಉದ್ಯೋಗವನ್ನು ದೊರಕಿಸುವ ದಾರಿಯಲ್ಲಿ ಅಡ್ಡಿಯನ್ನು ತರಬಹುದು. ಇಂದಿನ ಪರಿಸ್ಥಿತಿ 
ಯಲ್ಲಿ ಬೌದ್ಧಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮ ಸ್ಥಿತಿಯಲ್ಲಿರುವ ವೃಕ್ತಿಗಳೇ ಉದ್ಯೋಗಗಳನ್ನು 
ದೊರಕಿಸಿಕೊಳ್ಳುವುದು ಕಷ್ಟವಾಗಿದೆ. ಈ ಸಂದರ್ಭದಲ್ಲಿ ಅಂದರೆ ಇಂತಹ ಪರಿಸ್ಥಿತಿ ಬರಬೇಕಾದರೆ, 
ಅಂಗವಿಕಲರಾದ ವ್ಯಕ್ತಿಗಳಿಗೆ ಹಿನ್ನೆಲೆಯಾಗಿ ಯಾವ ಸಹಾಯ ಸಹಕಾರಗಳೂ ಸಿಗದೆ ಇರುವುದರಿಂದ 
ಅವರಿಗೆ ಉದ್ಯೋಗಗಳು ದೊರಕುವುದು ಕನಸಿನ ಮಾತೇ ಸರಿ. ಆದಕಾರಣ, ತಮ್ಮ ಅಂಗವಿಕಲತೆಯಿಂದ 
ಇವರು ಸಮಾಜದಲ್ಲಿ ಇತರರ ಮೇಲೆ ಅವಲಂಬಿಸುವುದು ಅನಿವಾರ್ಯವಾಗುತ್ತದೆ. ಅದೇ ರೀತಿಯಾಗಿ 
ಈ ವ್ಯಕ್ತಿಗಳು ಜೀವನದ ನಾನಾ ಹಂತಗಳಲ್ಲಿ ಎಲ್ಲ ಸಿಂದರ್ಭಗಳಲ್ಲೂ ಇತರರನ್ನೇ ಅವಲಂಬಿಸುವುದು 


೧೨ 


ತಪ್ಪುವುದಿಲ್ಲ. ಇದು ಅವರನ್ನು ಇನ್ನಷ್ಟು ಸಂಕಷ್ಟಕ್ಕೆ ಗುರಿಮಾಡುತ್ತದೆ. ಅದರಲ್ಲೂ ಒಂದುವೇಳೆ, 
ಇದರೊಂದಿಗೆ ಆರ್ಥಿಕ ಅವಲಂಬನೆಯೂ ಸೇರಿಕೊಂಡರೆ, ಆಗ ಯಾವ ಕಾಲದಲ್ಲಿಯೂ ಬದುಕು 


ಇವರಿಗೆ ಸಾರ್ಥಕ ಎನಿಸಿಕೊಳು ವುದಿಲ್ಲ. 


ಶಿಕ್ಷಣಸಂಸ್ಥೆ ಗಳಲ್ಲಿಯೂ ಅಂಗವಿಕಲರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಇಂದಿನ 


ಶಿಕ್ಷಣದ ಕೆಲವು ವಿಧಾನಗಳು ಅವರಿಗೆ ಎಲ್ಲ ರೀತಿಯಲ್ಲಿಯೂ ತರಬೇತು ಕೊಡುವುದರಲ್ಲಿ ಅನುಕೂಲ 
ಕರವಾಗಿಲ್ಲ. ಅಂಗವಿಕಲ ವೃಕ್ತಿಯನ್ನು ಸಹಪಾಟಿಗಳು ಗೇಲಿ ಮಾಡುವುದಲ್ಲದೆ ತಿಮ್ಮ ಗುಂಪಿಗೆ ಅವನನ್ನು 


ಅಂಗವಿಕಲತೆ ೫೭ 


ಸೇರಿಸಿಕೊಳ್ಳುವುದಿಲ್ಲ. ಇದರಿಂದ ಅವನು ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸುವುದರಿಂದ 
ವಂಚಿತನಾಗುತ್ತಾನೆ. ಶಾಲೆಯ ಉಪಾಧ್ಯಾಯರೂ ಸರಿಯಾಗಿರುವ ಇತರ ಮಕ್ಕಳ ಬಗ್ಗೆ ಹೆಚ್ಚು 
ಒಲವನ್ನು ತೋರಿಸುವುದರ ಜೊತೆಗೆ. ಈ ಮಗುವಿನ ಮೇಲೆ ಯಾವ ಆಸಕ್ತಿಯನ್ನೂ ಸಹಾನುಭೂತಿ 
: ಯನ್ನೂ ತೋರಿಸುವುದಿಲ್ಲ. ಹೀಗಾಗಿ ಮಗುವಿನ ಅಂಗವಿಕಲತೆ ಮುಂದೆ ಶಾಲೆಯ ಆಟಪಾಟಗಳಲಿ 
ಅವನು ತನ್ನ ಪಾತ್ರವನ್ನು ವಹಿಸದಂತೆ ಅಡ್ಡಿ ಯನ್ನುಂಟುಮಾಡುತ್ತದೆ. ಇದರಿಂದಾಗಿ, ಇಂಥ ಸಂತೋಷ 
ಕೂಟಗಳಲ್ಲಿ ತನ್ನನ್ನು ಪೂರ್ತಿಯಾಗಿ , ನಿರ್ಲಕ್ಷ್ಯಮಾಡುತ್ತಾರೆಂಬ ಹೆದರಿಕೆಯಿಂದಲೇ ಶಾಲೆಯ 
ಸಮಾರಂಭಗಳು ಮತ್ತು ಕಾರ್ಯಕ್ರಮಗಳಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಲು ಪ್ರವೇಶ ಮಾಡುವುದಕ್ಕೆ 
ಜರಿಯುತ್ತಾನೆ. ಹೀಗೆ ಶಾಲೆಯಲ್ಲಿ ಮುಂದುವರಿಯಲು ಸಾಧ್ಯವಾಗದೆ, ಸಾಮಾಜಿಕ ಪಂಗಡಗಳು 
ಮತ್ತು ಅಂತಸ್ತುಗಳ ವೈವಿಧ್ಯಗಳಿಂದಾಗಿ ಅವನು ಕೇವಲ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ 
ಮಾತ್ರ ವಿಕಲನಾಗಿ ಉಳಿಯದೆ, ಸಾಮಾಜಿಕವಾಗಿಯೂ ವಿಚ್ಚಿದ್ರ ವ್ಯಕ್ತಿಯಾಗಿ ಉಳಿಯುತ್ತಾನೆ. 


ಸುಧಾರಣೆಗಳು 


ಅಂಗವಿಕಲರಿಗೂ ಮಾನವಸಹಜವಾದ ಆಸೆಆಕಾಂಕ್ಸೆಗಳಿರುವುದರಿಂದ ಸಾಧ ವಾದ ಮಟ್ಟಿಗೆ 
ಅವರ ನೋವು ಕಡಿಮೆಯಾಗುವಂತೆ ಸಮಾಜ ನೋಡಿಕೊಳ್ಳಬೇಕು. ವಿಜ್ಞಾನದ ಮುನ್ನಡೆ ಅಂಗೆ 
ವಿಕಲರಿಗೆ ಆಶಾದೀಪವಾಗಿ ಬೆಳಗುತ್ತಿದೆ. ಹೆಲನ್‌ ಕೆಲರಳ ಸಾರ್ಥಕ ಜೀವನ ಒಂದು ಉದಾಹರಣೆ. ಕಣ್ಣು 
ಕಿವಿಗಳ ಕೆಲಸಗಳನ್ನು ಕೈಗಳು ಮಾಡುತ್ತವೆ. ಸ್ನೇಹಿತರನ್ನು ಗುರುತಿಸಲು ಸಹಾಯ ಮಾಡುವುದಲ್ಲದೆ 
ಅವರು ಬಂತೋೇಶಿದಿರುವಕೋ, ದುಃ ಬದ್ಲಿ ಗಿರುವರೋ ಎಂಬುದನ್ನು ತಿಳಿಸುತ್ತವೆ. ಹೆಲನ್‌ ಕೆಲರ್‌ 
ಪ್ರಕಾರ `ಕೈ'ಗಳ ಚರಿತ್ರೆ ಹೀಗಿದೆ: ಜನರ ಮುಖಗಳಂತೆ ಅವರ ಕೈಗಳೂ ಅವರ ಸ್ವಭಾವದ ಆಂತರ್ಯ 
ವನ್ನೆಲ್ಲ ತಿಳಿಸಲು ಸಹಕಾರಿಯಾಗಿವೆ. ಗೆಲುವಾದ ಕೈಯುಳ್ಳ ಪಾದ್ರಿ ಯೊಬ್ಬ ನನ್ನೂ ಸೀಸದಂತಹ ಕೈಯುಳ್ಳ 
ಬಡಾಯಿಕೋರನನ್ನೂ ಕಬ್ಬಿಣದಂತಹ ಕೈಯುಳ್ಳ ನಯವಾದ ಮನುಷ್ಯ ನನ್ನೂ ಸಂಧಿಸಬಹುಡು. 
ಹಲವರ ಕೈಗಳು ಅವರಿಗಿದ್ದ ಇಲಿಯಂತಹ ಪೌರುಷವನ್ನು ಸೂಚಿಸುತ್ತವೆ. ಕೆಂಪು ಕೈಗಳನ್ನು ಕುಲುಕಿದಾಗ 
ಕೂಡಲೆ ಮರಣದ ನೆನಪಾಗುತ್ತದೆ. ಹಲವು ಕೈಗಳು ಕೆಟ್ಟ ಭವಿಷ ವನ್ನು ಸೂಚಿಸುತ್ತವೆ. ಕೆಲಸ ಮಾಡೇ 
ಅರಿಯದ ಶ್ರೀಮಂತರ ನುಣುಪಾದ ಗುಂಡನೆಯ ಕೈಗಳು ಬೆಳವಣಿಗೆಯಿಲ್ಲದ ಅವ್ಯವಸ್ಥೆಯ ಪ್ರತೀಕ 
ವಾಗಿರುತ್ತವೆ. ಇಷ್ಟೇ ಅಲ್ಲದೆ, : ಲುವ ಕೈ, ನೇಯುವ ಕೈ, ಉಳುವ ಕೈ, ಕೊಯ್ಲು ಮಾಡುವ ಕೈ, 
ಮಣ್ಣನ್ನು ಕಟ್ಟ ಡಗಳನ್ನಾ ಗಿಸುವ ಕೈ. ಮಡದ ದಿಮ್ಮಿ ಗಳನ್ನು ಕಡಿದು ಛಾವಣಿಗಳನ್ನು ಹೊದಿಸುವ ಕ್ಸ 
| ಇವುಗಳಲ್ಲಿ ಕೈಯ ಚರಿತ್ರೆಯನ್ನು ತಿಳಿಯಬಹುದು. ಇದಕ್ಕೆ ತಕ್ಕ ಶಿಕ್ಷಣ ಅಗತ್ಯ. ಬಿಳಿ ಹೂವಿನ ದಳಗಳು 
ಬಣ್ಣದ ಹಸ ದಳಗಳಿಗಿಂತ ತೆಳ್ಳ ಗಿರುವುದರಿಂದ ಗುಲಾಬಿಯನ್ನು ಕೆಂಪು ಗುಲಾಬಿಯಿಂದ 
ಗುರುತಿಸಬಹು ುದು. ವಾದ್ಯವೃಂದ ಗೀತೆಯೆ ಕೊಂದನ್ನು ಬಾರಿಸಿದಾಗ ನೆಲವನ್ನು ಮುಟ್ಟಿನೋಡಿ ಗಾನ 
ಹ ನ್ನ್ನು ತಿಳಿದುಕೊಳ್ಳ ಬಹುದು. ಕುರುಡರು ಮತ್ತು ಕಿವುಡರ ದೇಹದ ಓದೊಂದು ಕಣಕ್ಕೂ 
ಬ್ಹಸಂವೇದನೆಗಳನ್ನು ತಿಳಿಯುವ ಶಕ್ತಿ ಬಂದಾಗ ಮಾತ್ರ ಇವು ಚೆನ್ನುಗಿ ಮನವರಿಕೆಯಾಗುತ್ತದೆ. 
ಡಾ ನೀರಿನ ಮರ್ಮರ ಶಬ್ದವನ್ನೂ ಹಕ್ಕಿಯ ರೆಕ್ಕೆಯ ಬಡಿತ ವನ್ನೂ ಎಲೆಗಳ ಚಲನವನ್ನೂ 
ದುಂಬಿಗಳ ರೆಖೇಂಕಾರವನ್ನೂ ಗುರುತಿಸಬಹುದು. ಕುದುರೆ “ಕನೆದರೆ, ನಾಯಿ ಬಗುಳಿದರೆ ತಿಳಿಯುತ್ತದೆ. 
ಜನರ ಕಾಲು ಸಪ್ಪಳದಿಂದ ಅವರ ಸ ಭಾವವನ್ನು ತಿಳಿಯಬಹುದು. ಮೇಲಿಂದ ಮೇಲೆ ಬೀಳುತ್ತಿರುವ 
ಹೊಡೆತದ ಸ್ಪಂದನಗಳಿಂದ ಧುರಗೆಲಸದವ ನು ಸುತ್ತಿಗೆ ಕೆಲಸ ಮಾಡುತ್ತಿ ರುವನೆಂದು ತಿಳಿಯುತ್ತದೆ. 
ಮೇಲಿನಿಂದ ಕೆಳಕ್ಕೆ, ಕೆಳಗಿನಿಂದ ಮೇಲಕ್ಕೆ ಉಂಟಾಗುತ್ತಿದ್ದ ಸ್ಪ ಸದನಗಳನ್ನು ಗಮನಿಸಿದಾಗ ಅವನು 
ಗರಗಸವನ್ನು ಉಪಯೋಗಿಸುತ್ತಿದ್ದಾ ನೆಂದು ತಿಳಿಯಬಹುದು. ಈ ಬಗೆಯ ಶಿಕ್ಷ ಣದ ಮೂಲಕ 
ಕುರುಡರ ಬುದ್ಧಿ ಶಕ್ತಿಯ ಯನ್ನು ವೃದ್ಧಿ ಪಡಿಸುವುದು ಸಾಧ್ಯ ವೆಂದೂ ಅವರ ಕೈಗಳಿಗೆ ತರಬೇತು ಕೊಟ್ಟು 
ಅವರನ್ನು ಸ್ವಾವಲಂಬಿಗಳನ್ನಾ ಗಿ *ಮಾಡಬಹುದೆಂದೂ' ಜನತೆಗೆ ತಿಳಿಯಹೇಳಬೇಕಾಗಿದೆ. ಕುರುಡು 
ಮಗು' ಕತ್ತಲೆಯಲ್ಲೂ ಕರುಣೆಯನ್ನೇ ಕಾಣುತ್ತದೆ. ಅದರಲ್ಲಿ ಆತಿಶಯ್ಯವನ್ನ ಆಗಲಿ ರೌದ್ರವನ್ನೇ ಆಗಲಿ 


೫೮ ಮಾನವಿಕ ಕರ್ಣಾಟಕ 


ಅದು ಕಾಣುವುದಿಲ್ಲ. ಅದು ಮಗುವಿಗೆ ಚಿರಪರಿಚಿತವಾದ ಪ್ರಪಂಚ. ಹಗಲಿಗೂ ಇರುಳಿಗೂ ವ್ಯತ್ತಾ 

ಹೇಗೆ ಗೊತ್ತಾಗುತ್ತದೆ? ಹಗಲಿನಲ್ಲಿ ಗಾಳಿ ಹಗುರವಾಗಿರುತ್ತದೆ. ವಾಸನೆಗಳು ಶಿಂಯಾಗಿದುತ i 
ವಾತಾವರಣದಲ್ಲಿ ಹೆಚ್ಚಿನ ಚಲನೆಯೂ ಸ್ಥಂದನವೂ ಇರುತ್ತವೆ. ಸಂಜೆಯಲ್ಲಿ ಸ್ಪಂದನಗಳು ಕಡಿಮೆ. 
ಗಾಳಿ ಭಾರವಾಗಿರುತ್ತದೆ. ಚಲನೆಯೂ ಮಿತವಗಗಿರುತ್ತವೆ. ತೊಗಲುಕೆಲಸ, ಕುಂಬಾರಗೆಲಸ, ಚಾಪೆ 
ಹೆಣೆಯುವುದು, ಬುಟ್ಟಿ ಮಾಡುವುದು, ನೇಯುವುದು ಇವೇ ಮೊದಲಾದ ಗ್ರಾಮಕ್ಕೆಗಾರಿಕೆಗಳು 
ಕುರುಡರಿಗೆ ತಕ್ಕ ಕೆಲಸಗಳಾಗಿದ್ದು, ಇವುಗಳಿಗೆ ಯಾವ ವಿಶೇಷಉಪಾಧ್ಯಾಯರೂ ಬೇಕಾಗಿಲ್ಲ. “ಕುರುಡರಿಗೆ 
ಸ್ವಲ್ಪಮಟ್ಟಿಗೆ ತರಪೇತಿ ನೀಡುವುದರಿಂದ ಅವರು ಇವನ್ನು ಸುಲಭವಾಗಿ. ಕಲಿಯಬಲ್ಲರು. ಕೃಷಿ, ಹೊಲಿಗೆ, 
ಆವೆಮಣ್ಣಿನಿಂದ ಆಕೃತಿಗಳನ್ನು ತಯಾರಿಸುವುದು, ಶೀಘ್ರಲಿಪಿ, ಟೈಪ್‌ರೈಟಿಂಗ್‌ ಮೊದಲಾದವುಗಳಲ್ಲಿ 
ಕೂಡ ಇವರು ಕಣ್ಣಿದ್ದವರಷ್ಟೇ ಪರಿಣತಿಯನ್ನು ಪಡೆಯಬಲ್ಲವರಾಗಿದ್ದಾರೆ. ಈಗ ಕುರುಡರು ಓದು 
ಕಲಿಯಲೂ ಸಾಧ್ಯವಾಗಿದೆ. ಲಾಯ ಬ್ರೆ ಟಲ್‌ ಎಂಬ ಫೈಂಚ್‌ ಕುರುಡಸೊಬ್ಬ ಕಂಡುಹಿಡಿದ ಪದ್ಧತಿ 
ಯಂತೆ ಅಕ್ಷರದ ಆಕೃತಿಗಳನ್ನು ದಪ್ಪ ವಾದ ಕಾಗದದಲ್ಲಿ ಉಬ್ಬು ತಗ್ಗು ಗಳ ಮೂಲಕ ಮೂಡಿಸುತ್ತಾರೆ. 
ಆಧುನಿಕ ಉಪಕರಃ ಗಳಿಂದ "ಕುರುಡ ಹುಡುಗರು ಇತರ ಹುಡುಗರಂತೆಯೇ ವಿದ್ಯಾಭ್ಯಾಸ ಪಡೆ 
ಯುವುದು ಸಾಧ್ಯವಾಗಿದೆ. ಈಗ ಕುರುಡರ ವಿದ್ಯಾಭ್ಯಾಸದಲ್ಲಿ ಹೊಸ ಪ್ರಗತಿಯನ್ನು ಸಾಧಿಸಲಾಗಿದೆ. 
ಸ್ಯಾನ್‌ ಫ್ರ್ಯಾನಿಸ್ಕೋದ ವೈದ್ಯರೊಬ್ಬರು "ಎಲೆಕ್ಟ್ರಾನಿಕ್‌ ಕಣ್ಣು' ಸೃ ಪ್ಟಿಸಿದ್ದಾರೆ. "ಟೆಲಿವಿಷನ್‌ ಮಾನಿಟರ್‌' 
ಎಂ ಭಾಗ ".ಟೆಲಿವಿಷನ್‌ ಕ್ಯಾಮೆರಾ'ದಲ್ಲಿರುವ ಚಿತ್ರವನ್ನು ಕುರುಡರ ಬೆನ್ನಿನ ಮೇಲೆ ಚುಕ್ಕೆಗಳ ರೂಪ 
ದಲ್ಲಿ ಮೂಡಿಸಿ ಸ್ಪಂದನವನ್ನು ಉಂಟುಮಾಡುತ್ತ ದೆ. ಮೊದಲು ಚೌಕ, ತ್ರಿಕೋನ ಇಂಥ ಆಕಾರಗಳನ್ನು, 
ಅನಂತರ ಆಟದ ಸ ಮಾನುಗಳನ್ನು ಇದರ ಸಹಾಯದಿಂದ ಕುರುಡರು ನೋಡಲು ಕಲಿಯುತ್ತಾರೆ. 
ಕ್ರಮೇಣ ಈ ಶಕ್ತಿ ಬೆಳೆಯುತ್ತದೆ. 'ಅಂಧರಿಗಾಗಿಯೇ ಮೀಸಲಾದ NAB (ನ್ಯಾ ಷನಲ್‌ ಅಸೋಸಿ 
ಯೇಷನ್‌ ಫಾರ್‌ ದಿ ಬ್ಲೆ ೪೦ಡ್‌) ಸುಮಾರು ೧೦,೦೦೦ ಮಂದಿ ಕುರುಡರಿಗೆ ಉದ್ಯೊ ಗಗಳನ್ನು 
ಒದಗಿಸಲು ಸಹಾಯ ಮಾಡಿದ್ದು, ಅದಕ್ಕಾಗಿ ಕೈಗಾರಿಕೆಗಳನ್ನು ಮಹಾರಾಷ್ಟ್ರ, ದೆಹಲಿ. ಪಶ್ಚಿಮ 
ಬಂಗಾಳ, ಮಧ್ಯಪ್ರದೇಶ, ಗುಜರಾತ್‌ ಮತ್ತು ಕರ್ನಾಟಕ ರಾಜ್ಯ ಗಳಲ್ಲಿಸ್ತಾ ಪಿಸಲಾಗಿದೆ. ಅಲ್ಲದೆ NAB 
ಒಂದು ಬ್ರೆ ಎಲ್‌ ಮುದ ಶ್ರಣಾಲಯವನ್ನು ನಡೆಸ ತ್ತಿದೆ. ತನ್ಮೂ ಲಕ ಅನೇಕ ಬ್ರೈಲ್‌ ಲಿಪಿಯ ಪುಸ್ತಕ 
ಗಳನ್ನು ಬೆಳಗೆ ತಂದು ಕುರುಡರಿಗೆ ಉಪಕಾರ ಮಾಡಿದೆ. 

"ಕಿವುಡರಿಗೆ ಅನುಕೂಲಕರವಾದ ಮಾತು ಹೇಗಿರಬೇಕು ಎಂಬುದರ ಚ ಸತತ ಪ್ರಯತ್ನ 
ನಡೆಸಿದ ವಾಷಿಂಗ್‌ಟನ್ನಿನ ಅಲೆಗ್ಸಾಂಡರ್‌ ಗ್ರಹಾಂ ಬೆಲ್‌ “ಫೋನಾಟೋಗ್ರಾಫ್‌' ಎಂಬ ಉಪಕರಣದ 
ಬಗ್ಗೆ ಕೆಲಸಮಾಡಿದ. ಇದು ಕಿವುಡರಿಗೆ ಪದೋಚ್ಚಾ ರಣೆ ಕಲಿಸಲು ಸಹಾಯಕವಾಯಿತು. ತನ್ನ ಜೀವ 
ಮಾನವನ್ನೆ ಲ್ಲ ಕಿವುಡರಿಗಾಗಿ ಮೀಸ ಲಾಗಿಟ್ಟಿದ್ದ ಗ್ರ ಹಾಂ ಬೆಲ್‌ ತಯಾರಿಸಿದ ಟೆಲಿಫೋನ್‌ ಯಂತ್ರ ತನ್ನ 
ಕಿವುಡು ವಿದ್ಯಾರ್ಥಿಗಳು ಯಾವ ಶಬ್ದಗಳನ್ನು ಕೇಳಲಾರರೋ ಅಂತಹ ಶಬ ನಿಗಳನ್ನು ನೋಡಲು 
ಮಾಡಿದ ಪ್ರಯತ್ನದ ಫಲವಾಗಿತ್ತು. ಬೆಲ್‌, ಈ ಸಂದರ್ಭದಲ್ಲಿ ಕಿವುದರಿಗಾ ಗಿ ಏನಾದರೂ 
ಅನುಕೂಲತೆಯನ್ನು. ಕಂಡುಹಿಡಿಯಬೇಕೆಂದು ಪ್ರಯತ್ನ ಪಟ್ಟಿದ್ದರಲ್ಲಿ ಮೊದಲು ಬೆಳಕಿಗೆ ಬಂದ ದ್ದು 
ಟೆಲಿಫೋನ್‌. ಬೆಲ್‌ನ ವಿಧಾನಗಳು ಇಂದಿಗೂ ಕಿವುಡರ ಶಿಕ್ಷಣ ಪದ್ಧತಿಗೆ ಆಧಾರಭೂತಗಳಾಗಿವೆ. 
ಮೈಸೂರಿನಲ್ಲಿ ಕಿವುಡರು ಮತ್ತು ಮೂಕರಿಗಾಗಿ ಪಾಠಶಾಲೆಯಿದೆ. ಇಲ್ಲಿ ವಿದ್ಯೆ ಕಲಿಸುವುದಲ್ಲದೆ ಸಂಗೀತ 
ವನ್ನೂ ಹೇಳಿಕೊಡುತ್ತಾ ರೆ. ಮೈಸೂರಿನಲ್ಲಿರುವ ಅಖಿಲ ಭಾರತ ವಾಕ್‌ ಶ್ರವಣ ಚಿಕಿತ್ಸಾಲಯದಲ್ಲಿ 
ಕಿವಿಯ ದೋಷಕ್ಕೆ ತಕ್ಕಂತೆ ಶ್ರವಣ ಉಪಕರಣವನ್ನು ಕೊಡುತ್ತಾರೆ. ಇದರಿಂದ ಇವರು ಎಲ್ಲರಂತೆ 
ಕೇಳಲು ಪ್ರಯತ್ನಿಸುವುದರಿಂದ ಸ್ವಲ್ಪಮಟ್ಟಿಗೆ ತಮ್ಮ ಕಿವುಡತ ನವನ್ನು ಮರೆಯುವಂತಾಗಿದೆ. ಮಾತ 
ನಾಡಲು 1೨೮ ಯಎರಿಗೆ ಮಾ ಮಾತನಾಡಲು ಕಲಿಸುತ್ತಾರೆ. ಮಾನಸಿಕ ತೊಂದರೆಯಿಂದ ವಿಕಲತೆಯುಂಟಾ 
ಗಿದ್ದರೆ RS ಪರೀಕ್ಷೆಮಾಡಿ ಚಿಕಿತ್ಸೆ ನೀಡುತ್ತಾರೆ. ಕಿವಿ ಚೆನ್ನಾಗಿ ಕೇಳಿಸುವಂತಾಗಿ, 
ಮಾತನಾಡಲು ಬಂದ ವೆ ೀಲೆ ಆ ವ್ಯಕ್ತಿ ಶಾಲೆಗೆ ಹೋಗಿ ಓದ ಮುಂದುವರಿಸು ಬಹುದು. 

ಪೋಲಿಯೋ ರೋಗಿಗಳು ಆರು ತಿಂಗಳಾದರೂ 'ಚೇತರಿಸಿಕೊಳ್ಳ ದಿದ್ದರೆ ಯಾಕಿತ್ರಿಕ ಆಧಾರವನ್ನು 
ಒದಗಿಸಬೇಕಾಗುತ್ತದೆ. ನಿಶ್ಶಕ್ತವಾಗಿರುವ ಮುಂಡಕ್ಕೆ ಕಾರ್ಸೆಟ್‌, ಕಾಲು ತೊಡೆಗಳಿಗೆ ಕ್ಯಾಲಿಫರ್‌, 


ಜ್ರ 


1 


ಅಂಗವಿಕಲತೆ ರ್ಜ 


ಪಾದಕ್ಕೆ ತಿದ್ದುಬೂಟು ಇವುಗಳ. ಉಪಯೋಗದಿಂದ ರೋಗಿ ಗುಣಹೊಂದಲು ಸಾಧ್ಯವಿದೆ. ಕುಷ್ಠ 
"ರೋಗದಿಂದ ಗುಣಮುಖನಾದ ವ್ಯಕ್ತಿ ಪೂರ್ಣ ಆರೋಗ್ಯವಂತನಾದರೂ ಸಮಾಜದಲ್ಲಿ ಉಳಿದವರಿಗಿಂತ 
ತಾನು ಕೀಳು ಎಂಬ ಭಾವನೆ ಬೆಳೆಯುತ್ತದೆ. ಇಂಥವರಿಗೆ ಪ್ಲ ಸ್ಟಿಕ್‌ ಸರ್ಜರಿ ಒಂದು ವರ. ರೋಗ, 
ಅಪಘಾತಗಳಿಂದರೋ; ಸುಟ್ಟಗಾಯಗಳಿಂದಲೋ ಉಂಟಾದ ಕುರೂಪ” ಳನ್ನೂ ಹುಟ್ಟಿನಿಂದಲೇ 
ಬಂದ ವಿಕ್ಠತಿಗಳನ್ನೂ ಹೋಗಲಾಡಿಸುವುದು ಪ್ಲಾಸ್ಟಿಕ್‌ ಸರ್ಜರಿಯಿಂದ ಸಾಧ್ಯ. ಕೃತಕಾಂಗಗಳನ್ನು 
ಜೋಡಿಸಬ ಹುಡು. ಚಲಿಸಲು ಸಾಧ್ಯವಿಲ್ಲದಿದ್ದರೂ ತಾನು ವಿಕಾರವಾಗಿ ಕಾಃ ಣುವುದಿಲ್ಲ ಎಂದು ವೃಕ್ತಿಯ 
ಮನಸ್ಸಿಗೆ ತೃಪ್ತಿ ದೊರೆಯುತ್ತದೆ. ಅಂಗವಿಕಲರಿಗೆ ಕೃತಕ ಅಂಗಾಂಗಗಳು ಒಂದು ವರ, 
ವಿವಿಧ ವಿಕಲತೆಗಳಿಗೆ ತುತ್ತಾಗಿರುವ ಜನ ಆತ್ಕಾವಲಂಬಿಗಳಾಗಬೇಕಾಗಿದೆ, ಉಲ್ಲಾಸವನ್ನು 
ಪಡೆಯಲು ಸಂಕಲ್ಪಿಸಬೇಕಾಗಿದೆ. ಇದರಿಂದ ನಮ್ಮ ಸಮಾಜ, ಅಂಗವಿಕಲರು ಅನುಭವಿಸಿದ 
ಉದ್ವೇಗವನ , ಕಣ್ಣಿ ಪೀರು ಸುರಿಸಲಾಗದ ದುಗುಡವನ್ನೂ, ಯಾವ ಗಳಿಗೆಯಲ್ಲೂ ಉತ್ಸಾಹದಿಂದ 
ಸಿದ್ದ ಮಾಗಿರಬೇಳುದದ್ದ ನ್ನೂ ಅರ್ಥಮಾಢಿಕೊಳ್ಳಲು ಸಾಧ್ಯವ ವಾಗಬಹುದು. ಅತ್ಯುತ್ತ ಮ ರೀತಿಯ ಶಸ್ತ್ರ 
ಪಾಂಡಿತ ತ್ತ್ವ ಔಷಧಿಗಳ ೨ ಮತ್ತು ಇತರ ವೈಜ್ಞಾ ನಿಕ ಸಾಧನಗಳೆಲ್ಲ ಒಂದಕ್ಕೊ ಶಿಕೋ 
ಲಕ್ಷಾಂತರ ಹೆ ತಮ್ಮ ಮಾನವೀಯತೆಯನ್ನು ಮತ್ತೆ ಪಡೆಯಲು. ಸಹಾಯಮಾಡಿವೆ. ಈ 
ರೀತಿಯಲ್ಲಿ ಹೊಸ ಭಾವನೆಗಳ ಪ ್ರ ಸರಣವೂ ಒಳಗೆ ಹುದುಗಿರುವ ಶಕ್ತಿಯ ಪ್ರಕಟಣೆಯೂ ವಿಕಲರಾದ 
ಜನ ಮತ್ತೆ ನಾಗರಿಕರಾಗಿ ಬಾಳುವಂತೆ ಸಾಧ್ಯಮಾಡುತ್ತವೆ. 


ಸ ಸಮಸ್ಯೆಗಳನ್ನು ನಿರ್ಮೂಲ ಮಾಡುವುದರಲ್ಲಿ ಕುಟುಂಬ ಹಾಗೂ ಸಮಾಜದ 
ಪಾತ್ರ ಬಹುಮುಖ್ಯ. ತಂದೆತಾಯಿಗಳು ತಮ್ಮ ಮಕ್ಕಳ ಸ್ವಾಭಾವಿಕ ಬೆಳವಣಿಗೆಗೆ ಪೋಷಕರಾಗಬೇಕು. 
ಸರಿಯಾ ತ ಮಕ್ಕ ಳಿಗೂ ಇವರಿಗೂ ಭೇದಭಾವ ಸರದು. ಅಂಗವಿಕಲರೂ ತಮ್ಮಂತೆ ಮನುಷ್ಯರು 
ಎಂದು ತಿಳಿಯಬೇಕು. ಆದಷ್ಟು ಮಟ್ಟಿಗೆ ಅವರ ನ್ಯೂ ನತೆಯನ್ನು ಮರೆಯಲು ಷಾ ಯಕರಾಗಬ ಕು. 
ಕುರುಡರಿಗೂ ಕಿವುಡಮೂಕರಿಗೂ ಈಗ ಪ್ರತ್ಯೇಕ ಶಾಲೆಗಳನ್ನು ತೆರೆದು ಅವರ ವಿದ್ಯಾಭ್ಯಾಸಕ್ಕೆ ಅಲ್ಲಿ 
ಸಕಲ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ. ಅವರಿಗಾಗಿಯೇ ಅನೇಕ ರೀತಿಯ ಆಟಗಳನ್ನು ಕಂಡುಹಿಡಿದು 
ಆಟದ ಸಾಮಾನುಗಳನ್ನು ಒದಗಿಸಲಾಗುತ್ತಿದೆ. ಸಮಾಜ ಅಂಗವಿಕಲರನ್ನು ತನ್ನ ಒಂದು ಅವಿಭುಜ್ಯ 
ಅಂಗವೆಂದು ತಿಳಿಯಬೇಕು. ಯಾವ ಚಟುವಟಿಕೆಗಳಿಂದಲೂ ಅವರನ್ನು ಹೊರಗಿಡಲು ಪ್ರಯತ್ನಿಸ 
ಬಾರದು. ಅವರ ಆರ್ಥಿಕ ಸ ಸ್ಥಿತಿ ಉತ್ತೆಮವಾಗಿಲ್ಲದಿದ್ದ ರೆ ಉಚಿತವಾದ ವೈದ್ಯಕೀಯ ನೆರವು ನೀಡಬೇಕು. 
ಅವರ ಕೊರತೆಯನ್ನು ನೀಗಿಸಲು ಸರ್ಕಾರ ಅವರಿಗೆ ಎಲ್ಲ ರೀತಿಯ ಸಹಾಯಗಳನ್ನೂ ನೀಡಬೇಕು. 
ಈಗ ಅಂಗವಿಕಲರಾಗಲಿ, ಅವರ ಪೋಷಕರಾಗಲಿ ಚಿಂತಿಸಬೇಕಾಗಿಲ್ಲ. ಅಂಗವಿಕಲರ ಸಾಮರ್ಥ್ಯ 
ಮತ್ತು  ಮರ್ನೋಧರ್ಮಗಳಿಗೆ ಅನುಗುಣವಾಗಿ ವೃತ್ತಿಶಿಕ್ಷಣವನ್ನು ಕೊಡ ಲಾಗುತ್ತದೆ. ವಿಶ್ವ 
ಸಂಸೆ, ವಿಶ್ವ ಆರೋಗ್ಯ ಸಂಸ್ಥೆ, ಮತ್ತು ಅಂತಿರರಾಷ್ಟ್ರೀಯ ಕಾರ್ಮಿಕ ಸಂಘಗಳು ಅಂಗವಿಕಲರ 
ಗಾಗಿ ಯೋಜನೆಗಳನ್ನು. ರೂಪಿಸಿವೆ. ಅಂಗವಿಕಲರ ಏಳಿಗೆಗಾಗಿ ದುಡಿಯಬಯಸುವ ವೈದ್ಯರು, 
ಮನಶಾಸ್ತ್ರಜ್ಞರು ಮತ್ತು ದಾದಿಯರಿಗೆ ತರಬೇತು ಕೊಡಲು ಸಂಸ್ಥೆ ಗಳನ್ನು ತೆರೆಯಲಾಗಿದೆ. ತಕ 


ರಾಷ್ಟೀಯ ಅಂಗವಿಕಲ ಕ್ಷೇಮಾಭ್ಯುದಯ ಸ ಸಮ್ಮೇಳನ ಮೂವ ತ್ತು ದಸ್ಯ ಸಂಸ್ಥೆಗಳನ್ನು ಹೊಂದಿದೆ. 


9 


ಅಂಗವಿಕಲರಿಗೆ ತಾವು ಇತರರಿಗಿಂತ ಕೇಳು, ಇತರರಿಗೆ ಹೊರೆ ಎಂಬ ಹ ಸಾ ನೋಡಿ 


ಗು 


ಕೊಳ್ಳು ವುದು ಅತಿಮುಖ್ಯ. ಸರಿಯಾದ ಮಾರ್ಗದರ್ಶನ, ನೆರವು ದೊರೆತರೆ ಅಂಗವಿಕಲರೂ ಇತರರಂತೆ 
ಲ್ವ 


ಹೆಲೆನ್‌ ಕೆಲರ್‌ ಹೇಳುವ ಹಾಗೆ, “ಯಾವ ಒಬ್ಬ ಅಂಗವಿಕಲನೇ ಆಗಲಿ, ಅವನು ಇತರ ಎಲ್ಲರಂತೆ 
ಬೆಳೆದ ಹೊರತು ತನ್ನಲ್ಲಿರುವ ದಿವೃಶಕ್ತಿಗಳನ್ನು ಕಂಡುಕೊಂಡು ತನ್ನ ಬಾಳನ್ನು ರೂಪಿಸಿಕೊಳ್ಳಲಾರ. 
“ಲಿಂಗವಿಕಲ ೫.೫01 ಉಪದೇಶಕ್ಕೆಂತ ಮುಖ್ಯವಾಗಿ ನಿರ್ದೇಶನವೂ ಅನುಕಂಪವೂ ಬೇಕು. 
ಸರಿಯಾದ ವಾತಾವರಣವಿದ್ದರೆ ಅವು ತಮ್ಮನ್ನು ತಾವೇ ರೂಪಿಸಿಕೊಳ್ಳುತ್ತವೆ.” ಸ 


೬೦ ಮಾನವಿಕ ಕರ್ಣಾಟಕ 


ಒಟ್ಟಿನಲ್ಲಿ ಅಂಗವಿಕಲರ ಮೇಲೆ ಆರೋಪಿತವಾಗುವ ದೋಷಗಳು ಪರಿಹಾರವಾಗಬೇಕಾದರೆ 
ವಿಚಾರವಂತ ಜನತೆಯಿಂದ ಕೂಡಿದ ಕ್ರಿಯಾಶೀಲ, ಪ್ರಜ್ಞಾವಂತ ಸಮಾಜದಿಂದ ಮಾತ್ರ ಸಾಧ್ಯ. 
ಆದಕಾರಣ, ಇಂದಿನ ಜನತೆ “ಅಂಧಶ್ರದ್ಧೆ ಗಳ ಹಳೆಯ ವಿಶ್ವದ ಎದುರು ಹೋರಾಡುತ್ತಿರುವ ಹೊಸ 
ವಿಶ್ವದ ಪ್ರತೀಕ”ಗಳಾಗಬೇಕಾಗಿದೆ. 


[ತೆ ಕ 


ಡಿ. ಎಸ್‌. ಜಯಪ್ಪಗೌಡ 


ತಿಪ್ಪೂರು ಶಾಸನ" 


ತಿಪ್ಪೂರು ಮಂಡ್ಯ ಜಿಲ್ಲೆಯ ಮದ್ದೂರು ತಃ ಲ್ಲೂಕಿನಲ್ಲಿದೆ. ಈ ಊರು ಮದ್ದೂರಿಗೆ ಕೆಲವೇ 
ಮೈಲಿಗಳ ದೂರದಲ್ಲಿದೆ. ಹದು ಕಾಲಕ್ಕೆ ಇದು ಜೈ ನರ 2 ಮುಖ್ಯ ಸ ಸ್ವ ಳವಾಗಿತ್ತು. ಇಲ್ಲಿ ಹಿಂದೆ ಜಿನಾಲಯ 
ಗಳಿದು ಶಿವು. ಈಗ ಅವು ಅವಶೇಷ ರೂಪದಲ್ಲಿವೆ. ಇಲ್ಲಿ ಎರಡು ಸಣ್ಣ ಗುಡ್ಡ ಗಳಿವೆ. ಅವುಗಳಲ್ಲಿ ಒಂದರ 
ಮೇಲೆ' ಸುಮಾರು ಆರೇಳು ಅಡಿಗಳಷ್ಟು ಎತ್ತರದ ಬಾಹುಬಲಿ ವಗ್ರ ಹವಿದೆ. ಈ ಗುಡ್ಡದ ಮೇಲಿರುವ 
ಒಂದರ ಶಾಸನ ಗಮನಾರ್ಹವಾದ್ದು. 


ಈ ಶಾಸನವನ್ನು ಬರೆದ ಕಾಲ ಶಕವರ್ಷ ೧೦೩೯ ಅಥವಾ ಕ್ರಿ.ಶ. ೧೧೧೭. ಕ್ರಿ.ಶ. ೧೧೧೪ರಲ್ಲಿ 
ನಡೆದ ಇ ಸಾ ಯುದ್ಧದಲ್ಲಿ ಹೊಯ್ಸಳ ವಿಷ್ಣು ವರ್ಧನ. ಚೋಳರನ್ನು ಸೋಲಿಸಿ ಹಿಮ್ಮೆಟ್ಟಿಸಿದ. 
ಆ ಯುದ್ಧದಲ್ಲಿ ಪ್ರಮುಖ ಪಾತ್ರವಹಿಸಿದ ಪ್ರಧಾನ ದಂಡನಾಯಕ ಗಂಗರಾಜನಿಗೆ ವಿಷ್ಣು ವರ್ಧನ 
ತಿಪ್ಪೂರು "ಗ್ರಾಮವನ್ನು ಉಂಬಳಿಯಾಗಿ ನೀಡಿದ. ಹೀಗೆ ಬಂದ ಉಂಬಳಿಯನ್ನು ಗಂಗರಾಜ. ಧರ್ಮ 
ಕಾರ್ಯಕ್ಕಾಗಿ ತಮ್ಮ ಗುರುವಾದ ತಿಂತ್ರಿಣಿಕ ಗಚ್ಛದ ಮೇಘಚಂದ್ರ ಸಿದ್ಧಾಂತ ದೇವರಿಗೆ ದತ್ತಿಯಾಗಿ 
ಬಿಟ್ಟ. ತ್ರ ಶಾಸನ ಆ ಸಂದರ್ಭದಲ್ಲಿ ಬರೆದದ್ದು. *ಎತಿಹಾಸಿಕ ದೃ ಸ್ಟಿಯಿಂದ ಈ ಶಾಸನದಲ್ಲಿ ಬರುವ 
ತಲಕಾಡು ಯುದ್ಧದ ವರ್ಣನೆ ಮಹತ್ತ್ವಪೂರ್ಣ ವಾಗಿದೆ. 


ತಲಕಾಡು ಯುದ್ಧ ಎಡದ ಕಾಲ ಮತ್ತು ಅದರ ಪರಿಣಾಮಗಳ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾ- 
ಭಿಪ್ರಾಯಗಳಿವೆ. ಆದರೆ ಪ ಪ್ರಸ್ತುತ ಈ ಶಾಸನದಲ್ಲಿ ಕಂಡುಬರುವ ಯುದ್ಧದ ವಿವರಗಳನ್ನು " ಪರಿಶೀಲಿ 
ಸುವುದಷ್ಟೆ ಉದ್ದೇಶ. ತಿಪ್ಪೂರು ಶಾಸನ ತಲಕಾಡು ಯುದ್ಧದ ಬಗ್ಗೆ "ಓಂದು ಜೀವಂತ ವಿವರಣೆ 
ನೀಡುತ್ತದೆ ಎಂದು ಸಿ. ಹಯವದನರಾಯರು ಅಭಿಪ್ರಾ ಯಪಟ್ಟೆ ದ್ದಾರೆ. 2 


ಈ ಶಾಸನದ ಮೊದಲ ಭಾಗದಲ್ಲಿ ಜಿನನ ಪ್ಲಾ ಪ್ರಾರ್ಥನೆ ಇದೆ. ಅನಂತರ ಹೊಯ್ಸಳ ವಂಶವನ್ನು 
ವರ್ಣಿಸಲಾಗಿದೆ. ಹೊಯ್ಸಳರ ಮೂಲಪುರುಷ ಸಳನ ವಂಶದಲ್ಲಿ ವಿನಿಯಾದಿತ್ಮೆ ಹುಟ್ಟಿದನೆಂದೂ 
ಆತನ ಮಗ ಎರೆಯಂಗನೆಂದೂ ಅವನಿಗೆ ಸೂ ಎಂಬ ' ಪತ್ನಿಯಿಂದ ಮೂವರು ಪುತ್ರರು 
ಜನಿಸಿದರೆಂದೂ ಅವರಲ್ಲಿ ಮೊದಲನೆಯವನು ಬಲ್ಲಾಳ, ಧ್ಮದವನು ವಿಷ್ಣು ವರ್ಧನ ಹಾಗೂ ಮೂರನೆ 
ಯವನು ಉದಯಾದಿತ್ಕ ನೆಂದೂ ತಿಳಿದುಬರುತ್ತದೆ. 


FE. C., Vol. 111. MI-31 
1 ಹೊಯ್ಸಳರು ಮೂಲತಃ ಮೂಡಿಗೆರೆ ತಾಲ್ಲೂಕಿನಲ್ಲಿರುವ ಈಗಿನ ಅಂಗಡಿ ಗ್ರಾಮದಲ್ಲಿ 
ರಾಜ್ಯ ಸ್ಮಾಪಿಸಿ, ತರುವಾಯ ದ್ವಾ ರಾವತಿ ಅಥವಾ ಈಗಿನ ಹಳೇಬೀಡಿನಲ್ಲಿ ನೆಲಸಿದರೆಂದು ತಿಳಿದು 
ಬರುತ್ತದೆ “E- C., Vol. VIL “ Introduction: Rice» ೫. Lewis) 
2 Mysore Gazetter, Vol. 2, Part 2 


೬೨ ಮಾನವಿಕ ಕರ್ಣಾಟಕ 


ಈ ಶಾಸನದಲ್ಲಿ ವಿಷ್ಣುವರ್ಧನನನ್ನು 
ಯಾದವಾಬ್ವ ದಿನಪಂ ಶ್ರೀ ವಿಷ್ಣು ಭೂಪಾಲಕಂ 
ಎಳೆಗೆಸೆವ ಕೋಯತೂ!ರ್ತ್ರ)ತ್ತಳವನ ಪುರಮಂತೆ j 
ರಾಮರಾಯಪುರಂ ಬಳ್ಬಳ ಬಳೆದ ವಿಷ್ಣುತೇಜೋಜ್ವಳನದೆ 
ಸವೆಂದವು ಬಳಿಷ್ಕರಿಪುದುರ್ಗಂಗಳ್‌............ 


ಎಂದು ವರ್ಣಿಸಿದೆ. ರಾಮರಾಯಪುರವನ್ನು ಅಥವಾ ತಲಕಾಡನ್ನು ವಿಷ್ಣುವರ್ಧನ ಗೆದ್ದು , ಕೊಯತ್ತೂರು 
ಅಥವಾ ಕೊಯಮತ್ತೂರಿನ ವರೆಗೂ ಜೋಳಸೈನ್ಯವನ್ನು 'ಬೆನ್ನಟ್ಟಿದನೆಂದು ಇದರಿಂದ ತಿಳಿದುಬರುತ್ತದೆ. 

ತಲಕಾಡು ಯುದ್ದದಲ್ಲಿ ಪ್ರಮುಖಪಾತ್ರ ವಹಿಸಿದವನು ಮಹಾ ಪ್ರಧಾನ ದಂಡನಾಯಕ 
ಗಂಗರಾಜನೆಂದು ಈ ಶಾಸನದಲ್ಲಿ ಉಕ್ತವಾಗಿದೆ. ಅವನು ಏಚರಾಜ ಮತ್ತು ಪೋಚಿಕಬ್ಬೆಯರ ಪುತ್ರ. 
ಅವನಿಗೆ ನಾಗಲದೇವಿ ಮತ್ತು ಲ 


ವನ್ನು ಪರಕೀಯರ ಕೈಯಿಂದ ಬಿಡಿಸುವ ಛಲವೂ ಅವನಿಗೆ ಈ ಸಾಹಸಕಾರ್ಯದಲ್ಲಿ ಹೆಚ್ಚಿನ ಕೆಚ್ಚನ್ನು 
ನೀಡಿರಬೇಕು. 


ತಲಕಾಡಿನ ವಿಮೋಚನೆಗಾಗಿ ಹೊಯ್ಸಳ ಸೈನ್ಯ ಊರಿನ ಹೊರವಲಯದಲ್ಲಿ ಠಾಣೆ ಹೂಡಿತು. 
ಆಗ ದಂಡನಾಯಕ ಗಂಗರಾಜ ಈ ನಾಡನ್ನು ಒಪ್ಪಿಸಬೇಕೆಂದು ಚೋಳ ಪ್ರತಿನಿಧಿಗೆ ಕರೆಕೊಟ್ಟ. ಆದರೆ 
ಚೋಳ ಪ್ರತಿನಿಧಿ ಇದಿಯಮ ಅಥವಾ ಅದಿಯಮ ಈ ಕರೆಯನ್ನು ಅಲಕ್ಷಿಸಿದ. ಆಗ ಯುದ್ಧ ಪ್ರಾರಂಭ 
ವಾಯಿತು. ಆ ಸಂದರ್ಭವನ್ನು ಈ ರೀತಿ ವರ್ಣಿಸಲಾಗಿದೆ: 


ತಳಕಾಡ ಬೀಡಿನೊಳ್ಬಡಿಯಿಪ್ಪಂತಿರ್ದು ಚೋಳಂ 
ಕೊಟ್ಟ ನಾಡಂ ಕೊಡದೆ ಕುದಿ ಕೊಳಿಮೆನೆ 
ವಿಜಿಗೀಷು ವೃತ್ತಿಯಿಂದೆತ್ತಿ ಬಳ್ಳೆಮೆರಡಂ 
ಸಾರ್ಚಿದಲ್ಲಿ 


A ೪ ್‌ 


ಅಡಿಗೈಮನ್‌ ಎಂಬ ಹೆಸರೇ ಅದಿಯಮ ಅಥವಾ ಆದಿಯಮ ಎಂದಾಗಿರಬೇಕೆಂಬ ಅಭಿಪ್ರಾ 
ಯವೂ ಇದೆ8. 


ಯ್ಸಳರಿಗೂ ಜೋಳರಿಗೂ ಘೋರ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಗಂಗರಾಜ 
ತೋರಿಸಿದ ಪರಾಕ್ರಮವನ್ನು ಈ ಶಾಸ: ದಲ್ಲಿ- 


ಗಂಗ ಚಮೂಪಂಜಿಗೀಷು ವೃತ್ತಿಯಿಂದೆತ್ತಿದ ನಿನ್ನ 
ಕೈಯ ನಿಸಿತಾಸಿಯ ತಾ ಮೊನೆ ಬೆನ್ನ ಬಾರನೆತ್ತುತಿರೆ 
ಪೋಗಿ ಕಂಚಿಗುಯೆಪ್ಪಿನ ಮೋಡಿದದಾಮನೆಯ್ದನೆ 


ಎದೇ ik aCe CS 


ಎಂದು ವರ್ಣಿಸಲಾಗಿದೆ. ಗಂಗರಾಜ ಚೋಳ ದಂಡನಾಯಕ ದುಮನ್‌ ಅಥವಾ ದಾಮೋದರನ ' 
ಬೆನ್ನಿನ ಚರ್ಮ ಸುಲಿಯುವಂತೆ ಕತ್ತಿಯಿಂದ ಹೊಡೆಯುತ್ತಿದ್ದಾಗ ಅವನು ಅದನ್ನು ತಾಳಲಾರದೆ 
ಚೋಳ ರಾಜಧಾನಿ ಕಂಚಿಯ ಕಡೆಗೆ ಓಡಿದನೆಂದು ಹೇಳಲಾಗಿದೆ. y 


* ೮. Hayavadana Rao ; Mysore Gazetteer, Vol. 2, 2. 2 


ಎ, 4 
3 E-C., Vol. 2 (New Ed. 1973)—Introduction | 
50. Hayavadana Rao : Mysore Gazetteer, Vol; 2:92 


ಇ 


ತಿಪೂರು ಶಾಸನ ೬೩ 


ಇಷ್ಟೇ ಅಲ್ಲದೆ ಈ ಯುದ್ಧದ ಬಗ್ಗೆ ತಿಳಿಸುತ್ತ ಶ್ರವಣಬೆಳಗೊಳದ ಒಂದು ಶಾಸನದಲ್ಲಿ "ಕದನ 
ದೊಳಂದು ನಿನ್ನ ತರವಾರಿಯ ಬಾರಿಗೆ ಮೆಯ್ಯನೊಡ್ಡಲಾರದೆ' ಎಂದು ಬರೆಯಲಾಗಿದೆ. ಇದನ್ನು 
ನೋಡಿದರೆ ಗಂಗರಾಜನ ಶೌರ್ಯ ಅಪ್ರತಿಮವಾಗಿತ್ತೆಂದು ಹೇಳಬಹುದು. 

ಈ ಯುದ್ಧದಲ್ಲಿ ಸೋತು ಕಂಗೆಟ್ಟ ಚೋಳ ಸೈನ್ಯದಲ್ಲಿದ್ದ 


ಇ 
ದ 


ವೊಂದೆ ಮೆಯ್ಯಾಳೆಯ್ದಿ ನರಸಿಂಗವರ್ಮ್ಮ 
ಮೊದಲಾದ ಚೋಳಸಾಮನ್ತರೆಲ್ಲರಂ ಬೆಂಕೊಂಡು 
ನಾಡಾದುಮೆಲ್ಲಮನೇಕಚ್ಛತ್ರಂ 


ನರಸಿಂಗವರ್ಮ ಮೊದಲಾದ ಸಾಮಂತರೆಲ್ಲರೂ ದಿಕ್ಕೆಟ್ಟು ಓಡಿದರು ಎಂದು ತಿಳಿದುಬರುತ್ತದೆ 
ಈ ನರಸಿಂಗಷರ್ಮನನ್ನು ಪಲ್ಲವ ಸಾಮಂತನೆಂದು ಲೂಯಿ ರೈಸ್‌ ಗುರುತಿಸಿದ್ದಾರೆ.6 ಸಿ. ಹಯವದನ 
ರಾಯರು ಅವನು ತಿರುಕೊಯಿಲೂರು ಶಾಸನದಲ್ಲಿ ಉಲ್ಲೇಖಿತನಾಗಿರುವ ಹಾಗೂ ರಾಜೇಂದ್ರದೇವನ 
ಸಮಕಾಲೀನನಾದ ಮೈಲಾಡು ನಾಯಕನೆಂದು ಅಭಿಪ್ರಾಯಪಡುತ್ತಾರೆ. ಹೀಗೆ ಒಂದು ಕಾಲಕ್ಕೆ ಗಂಗರ 
ವೈಭವದ ರಾಜಧಾನಿಯಾಗಿದ್ದ ತಲಕಾಡು ಅಥವಾ ರಾಯರಾಯಪುರವನ್ನು ಚೋಳರಿಂದ ಗಂಗರಾಜ 
ವಿಮೋಚನೆಗೊಳಿಸಿ ಏಕಛತ್ರದ ಅಡಿಯಲ್ಲಿ ತಂದ. 

ಈ ಯುದ್ದದಲ್ಲಿ ಭಾರಿ ಸಾವುನೋವುಗಳಾದುವೆಂದೂ ತಿಳಿದುಬರುತ್ತದೆ”. ಆದರೆ ಅದು ಪ್ರಸ್ತುತ 
ವಿವೇಚನೆಗೆ ಸಂಬಂಧಿಸಿಲ್ಲ. ಈ ಶಾಸನದಲ್ಲಿ ತಲಕಾಡು ಯುದ್ಧದಲ್ಲಿ ಗಂಗರಾಜ ವಹಿಸಿದ ಪಾತ್ರವನ್ನೇ 
ಒತ್ತಿ ಹೇಳಲಾಗಿದೆ. ಆದರೆ ಈ ಯುದ್ಧದ ನೇತೃತ್ವವನ್ನು ಸ್ವತಃ ವಿಷ್ಣುವರ್ಧನನೇ ವಹಿಸಿದ್ದ ನೆಂದು 
ಇತರ ಶಾಸನಗಳು ತಿಳಿಸುತ್ತವೆ8. ಸೋತು ಓಡಿದ ಚೋಳರ ಸೈನ್ಯವನ್ನು ವಿಷ್ಣುವರ್ಧನ ಕಂಚಿಯ 
ವರೆಗೂ ಅಟ್ಟಿಸಿಕೊಂಡು ಹೋಗಿದ್ದನೆಂದು ಇನ್ನು ಕೆಲವು ಶಾಸನಗಳಲ್ಲಿ ಉಲ್ಲೇಖವಿದೆ?. 

ಅಂತೂ ಈ ಯುದ್ಧ ದ "ವಿಜಯದಿಂದ' 'ಇದರ ತರುವಾಯವೇ ನಡೆದ ಇನ್ನು ಕೆಲವು ಯುದ್ಧ 
ಗಳಲ್ಲಿ ಜಯಿಸಲು ಹೊಯ್ಸಳರಿಗೆ ಆತ್ಮಪ್ರತ್ಯಯ ದೊರೆಯಿತು. ಇಂದಿನ ಮೈಸೂರು, ಮಂಡ್ಕ, 
ಬೆಂಗಳೂರು, ತುಮಕೂರು ಹಾಗೂ ಕೋಲಾರ ಜಿಲ್ಲೆಗಳ ಕೆಲವು ಪ್ರದೇಶಗಳು ಕನ್ನಡನಾಡಿಗೆ ಮರಳಿ 
ಬಂದುವು. 

ಗಂಗರಾಜನ ಈ ಸಾಹಸಕಾರ್ಯಕ್ಕಾಗಿ ಸುಪ್ರೀತನಾದ ವಿಷ್ಣುವರ್ಧನ, ನಿನಗೇನು ಬೇಕೋ ಕೇಳಿ 
ತೆಗೆದುಕೋ ಎಂದು ಹೇಳಿದ. ಆಗ ಗಂಗರಾಜ ಇನ್ನಾವುದಕ್ಕೂ ಆಸೆಪಡದೆ ಗಾಜಲೂರು ನಾಡಿನಲ್ಲಿರುವ 
ತಿಪ್ಪೂರು ಗ್ರಾಮವನ್ನು ಉಂಬಳಿಯಾಗಿ ಕೇಳಿ ಪಡೆದ. ಹೀಗೆ ಪಡೆದ ಗ್ರಾಮವನ್ನು ಅವನು ತನ್ನ ಸ್ವಂತಕ್ಕೆ 
ಬಳಸಿಕೊಳ್ಳದೆ ಕಣ್ಣೂರು ಗಣದ, ತಿಂತ್ರಿಣಿಕ ಗಚ್ಛದ ಮೇಘಚಂದ್ರ ಸಿದ್ಧಾಂತ ದೇವರು ಎಂಬ ಓರ್ವ 
ಜೈನಯತಿಗೆ ಧಾರ್ಮಿಕ ಕಾರ್ಯಕ್ಕಾಗಿ ದತ್ತಿಯಾಗಿ ಬಿಟ್ಟ30. 

ದಂಡನಾಯಕ ಗಂಗರಾಜನ ಈ ಮನೋಭಾವವನ್ನು ಗಮನಿಸಿದರೆ ಅವನ ತ್ಯಾಗ, ಸ್ವಾಮಿನಿಷ್ಠೆ 
ಹಾಗೂ ಧರ್ಮನಿಷ್ಠೆಗಳು ಎದ್ದು ಕಾಣುತ್ತವೆ. ಪ್ರಾಚೀನ ಭುರತದಲ್ಲಿ ರಾಜನೀತಿಯೂ ರಾಜ್ಯಾಡಳಿತವೂ 


6 5, C., Vol 111. Introduction 

7E.C., 1011. 81.58 

8 1114.. Ch—209, Bl—170 

9 5.0.. Vol. ೫. 81-58 

10 ಶ್ರವಣ ಬೆಳಗೊಳದ ಬಳಿಯ ಗೋವಿಂದವಾಡಿಯನ್ನು ಅವನು ಇದೇ ಸಾಹಸಕ್ಕಾಗಿ ಉಂಬಳಿ 
ಯಾಗಿ ಪಡೆದು ಜಿನಸೇವಾಕಾರ್ಯಕ್ಕಾಗಿ ದತ್ತಿಯಾಗಿ ಬಿಟ್ಟ' ಉಲ್ಲೇಖವಿದೆ. (8. ಛಿ., Vol. 2. 
SB-342. 1973) 


೬೪ ಮಾನವಿಕ ಕರ್ಣಾಟಕ 


ಕೇವಲ ರಾಜಕೀಯ ಬಲದ ಮೇಲೆ ನಿಲ್ಲದೆ ಧರ್ಮದ-ಅದರ ವ್ಯಾಪಕ ಅರ್ಥದಳಿ ಮೇಲಿ 
ನಿಂತಿತ್ತೆಂದು ಈ ನಿದರ್ಶನ ಸೂಚಿಸುತ್ತ ದೆ... ಸ 
ಶಾಸನದ ಕೊನೆಯಲ್ಲಿ ಶಾಸನರಕ್ಷ ಣೆ ಮಾಡುವುದು ಪವಿತ್ರ ಕಾರ್ಯವೆಂದು ಒತ್ತಿ ಹೇಳಲಾಗಿದೆ. 


ಕರ್ನಾಟಕ ಇತಿಹಾಸದಲ್ಲಿ ನಡೆದ ಒಂದು ಮಹಾಘಟನೆಯನ್ನು ಈ ಶಾಸನ ವಿವರಿಸುತ್ತದೆ. ಈ 
ಯುದ್ಧ ದ ಬಗ್ಗೆ ತಿಳಿಸುವ ಇನ್ನೂ ಹಲವಾರು ಕನ್ನ ಡ ಶಾಸನಗಳು ದೊರೆತಿವೆ. ತಲಕಾಡು ಯುದ್ಧ ದಿಂದ ' 
ಆಗತಾನೇ ಬಲಗೊಳ್ಳು ತ್ತಿದ್ದ ಹೊಯ್ಸ ಳರ ಶಕ್ತಿಪ್ರದರ್ಶನಕ್ಕೆ ಉತ್ತಮ ಅವಕಾಶ ದೊರೆಯಿತು. 
ಪ್ರಬಲರಾಗಿದ್ದ ಚೋಳರ ಪ ಪ್ರ ತಿಷ್ಠ ಗೆ ಕುಂದು ಒದಗಿತು. ಆದರೆ ಇಲ್ಲಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ 


ಚೋಳರು ಇನ್ನೂ ಸ್ವಲ್ಪಕಾಲ ತಮ್ಮ ಆಧಿಪತ್ಯವನ್ನು ಸ್ಥಾ ಪಿಸಿಕೊಂಡಿದ್ದ ಂತೆ ಕಂಡುಬರುತ್ತದೆ. ಮುಂದೆ 
ವಿಷ್ಣುವರ್ಧನನ ವಂಶಸ್ಥ ರುಈಪ್ರ ದೇಶಗಳನ್ನು ಸಂಪೂರ್ಣ ವಾಗಿ ತಮ್ಮ ವಶಕ್ಕೆ ತೆಗೆದುಕೊಂಡರು. 


ಹೀಗೆ ತಲಕಾಡು ಯುದ್ಧ ಚೋಳರ ಪ್ಲಾ ಿಬಲ್ಯಕ್ಕೆ ವಜ್ರಾಘಾತವಾಗಿ ಪರಿಣಮಿಸಿತು. ಈ ಯುದ್ಧ ದ 
ಪರಿಣಾಮಗಳು ತಾತ್ಮಾ ಲಿಕವಾದವು: ಪುನಃ ರು ಈ ಪ್ರದೇಶಗಳನ್ನು ತಮ್ಮ ವಶಕ್ಕೆ ತೆಗೆದು 
ಕೊಂಡರು, ಎಂದು ಕೆಲವು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಆದರೂ ಈ ಯುದ್ಧ ದ ವಿಜಯ 
ಅದ್ಭುತವಾದುದು. ಮುಂದೆ ಇಮ್ಮಡಿ ವೀರಬಲ್ಲಾಳನ ಕಾಲಕ್ಕೆ. (೧೧೭೩-೧೨೨೦) ಹೊಯ್ಸ ಳರು 
ದಕ್ಷಿ ಇ” ಕರ್ನಾಟಕದ ಭಾಗಗಳನ್ನು ಚೋಳರಿಂದ ಬಿಮೋಚನೆಗೊಳಿಸಿದ್ದ ತೂ: ಸರ್ವಸಿದ್ಧವಾಗಿದೆ. ಈ. 
ವಿಜಯ ವಿಷ್ಣುವರ್ಧನನ ಪರಾಕ್ರಮ, ಸಾಮರ್ಥ್ಯ ಹಾಗೂ ಸಾಧನೆಗಳ ಸಂಕೇತವಾಗಿದೆ. ಹೀಗೆ 
ಹೊಯ್ಸಳರು ಮೊದಲ ಬಾರಿಗೆ ವಿಶಾಲ ಕರ್ನಾಟಕದ ರಾಜಕೀಯ ಮತ್ತು ಸಾಂಸ್ಕೃತಿಕ ಐಕ್ಯವನ್ನು 
ಸಾಧಿಸಲು ಅಮೂಲ್ಯ ಸೇವೆ ಸಲ್ಲಿಸಿದರು. 


ರ್ಮ ಚ ಲ ಲ್ಪ 
ಹ ೪% 


ಎಸ್‌. ಎ. ಹನುಮಂತರಾವ್‌ 


ಉದ್ಯೋಗ ಮತ್ತು ಪ್ರತಿಷ್ಠೆ : ಒಂದು ಅಧ್ಯಯನ 


ಮನುಷ್ಯನ ಜೀವನದಲ್ಲಿ ಉದ್ಯೋಗಕ್ಕೆ ಅತ್ಯಂತ ಮಹತ್ವ_ದ ಸ್ಥಾನವಿದೆ. ಎಷ್ಟೋ ವೇಳೆ ವ್ಯಕ್ತಿಯ 


| [oo 
ಜಯಾಪಜಯಗಳು ಅವನು ಕೈಗೊಂಡ ಉದ್ಯೋಗವನ್ನೇ ಅವಲಂಬಿಸಿಕೊಂಡಿರುತ್ತವೆ. ಅವನ 


ಸಾಮಾಜಿಕಜೀವನದ ವ್ಯಾಪ್ತಿಯನ್ನೂ ಅವನು ನಿರತನಾಗಿರುವ ಉದ್ಯೋಗವೇ ನಿರ್ಧರಿಸುತ್ತದೆ. 
ಉದ್ಯೋಗ ಮಾಡುವುದು ಕೇವಲ ಹಣ ಗಳಿಸುವುದಕ್ಕಲ್ಲ. ಯಾವುದಾದರೊಂದು ಉದ್ಯೋಗ ಮಾಡಿ 
ದರೆ ಮನುಷ್ಯನಿಗೆ ಅದರಿಂದ ತೃಪ್ತಿಯಾಗಬೇಕು. ಉದ್ಯೋಗವನ್ನು ಆಯ್ದುಕೊಳ್ಳುವುದಕ್ಕೆ ಮುನ್ನ 
ತನ್ನ ಬುದ್ದಿಶಕ್ತಿ, ಒಲವು ಮತ್ತು ವ್ಯಕ್ತಿತ್ವದ ಸ್ವರೂಪವನ್ನು ಪರೀಕ್ಷಿಸಿ ಅನಂತರ ಉದ್ಯೋಗವನ್ನು 
ಆಯ್ದುಕೊಳ್ಳಬೇಕು. ಹೀಗೆ ಮಾಡದಿದ್ದರೆ 'ವೃತ್ತಿಯಲ್ಲಿ ಜಿಗುಪ್ಸೆಯುಂಟಾಗುವ ಸಂಭವ ಹೆಚ್ಚು. 


ಈ ದಿಸೆಯಲ್ಲಿ ವೃತ್ತಿನಿರ್ದೇಶಕರ ಸಲಹೆಯನ್ನು ಕೇಳಿ ಉದ್ಯೋಗವನ್ನು ಆಯ್ಕೆಮಾಡುವುದು 
ಒಳಿತು. ಅನೇಕ ವೇಳೆ ವ್ಯಕ್ತಿ ವೃತ್ತಿನಿರ್ದೇಶಕನ ಸಲಹೆಯ ಪ್ರಕಾರ ನಡೆದುಕೊಳ್ಳದೆ ಸಮಾಜದ 
ಪ್ರಭಾವಕ್ಕೆ ೫ ಳಗಾಗುವುದೇ ಹೆಚ್ಚು. ಉದ್ಯೋಗಗಳಿಗೆ ಅಂಟಿಕೊಂಡಿರುವ ಉಚ್ಚನೀಚ ಭಾವನೆಗಳು 
ಸಮಾಜದಿಂದಲೇ ಸೃಷ್ಟಿಯಾಗುವ ಮೌಲ್ಯಗಳು. ಉದ್ಯೋಗದ ಉಚ್ಚನೀಚತನವನ್ನು ಸಮಾಜ 
ಯಾವ ರೀತಿ ಪರಿಗಣಿಸುತ್ತದೆಯೋ ಅದೇ ರೀತಿ ವ್ಯಕ್ತಿಯೂ ಸಮಾಜದಲ್ಲಿರುವ ಉದ್ಯೋಗಗಳ 


~~ 


ಯೋಗ್ಯತೆಯನ್ನು ಅದರ ಮಾನದಂಡದಿಂದ ಅಳೆದು ಅದಕ್ಕ ತಕ್ಕಂತೆ ' ತನ್ನ ಅಭಿಪ್ರಾಯಗಳನ್ನು 

ವ್ಯಕ್ತಪಡಿಸುತ್ತಾನೆ. ಈ ರೀತಿ ಸಮಾಜದ ಮೌಲ್ಯಗಳಿಂದ ವ್ಯಕ್ತಿ ವಿಶೇಷವಾಗಿ ಪ್ರಭಾವಿತನಾಗುವುದು 

ಪ್ರೌಢಾವಸ್ಥೆಯಲ್ಲಿ. ಬಾಲ್ಯದಲ್ಲಿ ವೃಕ್ತಿ ಉದ್ಯೋಗದ ಬೆಲೆಯನ್ನು ಅದರ ಅಂತಃಶಕ್ತಿಗೆ ಅನುಗುಣ 

ವಾಗಿಯೇ ಅರ್ಥಮಾಡಿಕೊಳ್ಳುತ್ತಾನೆ. ಉದ್ಯೋಗಕ್ಕೆ ಅಂಟಿಕೊಂಡಿರುವ ಉಚ್ಚನೀಚ ಭಾವನೆ 

ಮಕ್ಕಳಿಗೆ ಮುಖ್ಯವಲ್ಲ. ತಮಗೆ ಯಾವುದಾದರೊಂದು ಉದ್ಯೋಗದಲ್ಲಿ ಒಲವು ಇದ್ದರೆ ಅದಕ್ಕೆ 
ನ 


ಧಾ ಕಾ A ಎರ್‌ ಕ್ಕ ಕ್ಕ ಇತ್‌ 

ಅಂಟಿಕೊಂಡಿರುವ ಉಚ್ಛನೀಚ ಭಾವನೆಯನ್ನು ಗಮನಿಸದೆ ಅದಕ್ಕೆ ಮಹತ್ತ ಕೊಟ್ಟು ಆ ಕೆಲಸದಲ್ಲಿ 
ಫ್‌ ಷಿ ped ನ ೨೨ನೆ 

ನಿರತರಾಗುತ್ತಾರೆ, ಎಂಬುದಾಗಿ ಸೂಪರ್‌ ಅಭಿಪ್ರಾಯಪಡುತ್ತಾನೆ... ಮಕ್ಕಳು ಬಳದಂತಿಲ್ಲ 


ಸಮಾಜದ ಪ್ರಭಾವಕ್ಕೆ ಬಲಿಯಾಗಿ ಉದ್ಯೋಗಗಳ ಬಗ್ಗೆ ತಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ, 
ಸಮಾಜ ಯಾವಯಾವ  , ಉದ್ಯೋಗಕ್ಕೆ ಯಾವಯಾವ ಸ್ಥಾನವನ್ನು ಕೊಡುತ್ತದೆಯೋ ಅದೇ 
ಪ್ರಕಾರವಾಗಿ ' ಅವರೂ ಅದಕ್ಕೆ ಸ್ಥಾನ ಕೊಡುತ್ತಾರೆ. ಈ ಸಿದ್ಧಾ ೦ತವನ್ನು ಪ್ರಾಯೋಗಿಕವಾಗಿ 
ಸಮರ್ಥಿಸಲು ಒಂದು ಸಂಶೋಧನೆಯನ್ನು ಕೈಗೊಳ್ಳಲಾಯಿತು. ಈ" ಸಂಶೋಧನೆಯ ವಿವರಣೆ 
' ಮತ್ತು ಅದರಿಂದ ಬಂದ ಫಲಿಶಾಂಶವನ್ನು ಈ ಲೇಖನದಲ್ಲಿ ವಿಚಾರಮಾಡಲಾಗಿದೆ. 


9) 
ಈ ತ್ಮ 
ವೃಕೃಪಡಿಸುವಾಗ ಆಯಾ ಉದ್ಯೋಗಕ್ಕೆ ಅಂಟಿಕೊಂಡಿರುವ ಪ್ರತಿಷ್ಠೆಯ ಪ್ರಭಾವವನ್ನು ಕಂಡು 


pS ps ಇ ಅಪ್‌ ಎಹ್‌ ~~ ka pe — ಗೆ ಎ ತಿ 
ಹಿಡಿಯುವುದೇ ಪ್ರಸ್ತುತ ಸಂಶೋಧನೆಯ ಗುರಿ. ಅನುಕ್ರಮ ಸಳ್ಳನಿ ಖಧಾನಿವನ್ನು ಈ ಸಂಶೋಧಿಣ 


ತ | « —— Pm 
ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಉದ್ಯೋಗಗಳ ಬಗ್ಗೆ ತಮ್ಮ ಒಲವನ 
— 


PS) 


ಯಲ್ಲಿ ಬಳಸಿಕೊಳ್ಳ ಲಾಗಿದೆ. ಈ ವಿಧಾನದ ಪ್ರಕಾರ, ವಿದ್ಯಾರ್ಥಿ ಕೊಟ್ಟಿರುವ ಉದ್ಯೋಗಗಳ ಪ್ರಾಮುಖ್ಯ 


3 ಸ 


(್‌ 
(ಕ್‌ 


ಮಾನವಿಕ ಕರ್ಣಾಟಕ 


ಕೆ 


ಅವುಗಳಿಗೆ ಅಂಟಿಕೊಂಡಿರುವ ಪ್ರತಿಷ್ಠೆಯನ್ನು ಮುಖ್ಯವಾಗಿ ಇಟ್ಟುಕೊಂಡು, ಕ್ರಮವಾಗಿ 
ಡು ಸ್ಥಾನದಿಂದ ಉದ್ಯೋಗಗಳು ಎಷ್ಟು ಇವೆಯೋ ಅಷ್ಟು ಸ್ವಾನಗಳನ್ನು ಕೊಡಬೇಕು. 


೬೮” 


ಹತ್ತೊಂಬತ್ತು ಉದ್ಯೋಗಗಳ ಹೆಸರುಗಳುಳ್ಳೆ ಒಂದು ಪ್ರಶ್ನಾವಳಿಯನ್ನು ತಯಾರುಮಾಡಿ 
ಪ್ರೌಢಶಾಲೆಯ ಮತ್ತು ತಾಂತ್ರಿಕ ಶಾಲೆಯ ಉಚ್ಚೆ ತರಗತಿಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ತಮ್ಮ 
ಅಭಿಪ್ರಾಯವನ್ನು ವೃಕ್ತಮಾಡಲು ಕೊಡಲಾಯಿತು. ಉದ್ಯೋಗಗಳನ್ನು ಈ ಪ್ರಶ್ನಾವಳಿಯಲ್ಲಿ 
ಸೇರಿಸುವಾಗ ವಿದ್ಯಾ ರ್ಥಿ ಗಳಿಗೆ ಪರಿಚಿತವಾದವುಗಳನ್ನೇ ಸೇರಿಸಲಾಗಿದೆ. ಈ ಪ್ರಶ್ನಾವಳಿಯನ್ನು ಉತ್ತರಿ 
ಸುವುದಕ್ಕಿಂತ ಮುಂಚೆ ಅದರಲ್ಲಿ ನ ರುವ ಉದ್ಯೊ €ಗಗಳ ಪಟ್ಟಿಯನ್ನು ಗಮನ ವಿಟ್ಟು ಓದಿಕೊಳ್ಳ 
ಬೇಕೆಂದು ಹೇಳಲಾಯಿತು. ಅನಂತರ ಪ್ರತಿಯೊಂದು ಉದ್ಯೊ ಗಕ್ಕೂ 'ಅಂಟಿಕೊಂಡಿರುವ ಪ್ರತಿಷ್ಠೆ 
ಯನ್ನು ಮುಖ್ಯವಾಗಿ ಇಟ ಟ್ಟುಕೊಂಡು ಆಯಾ ಉದ್ಯೋಗಕ್ಕೆ "ಸ್ಮಾನವನ್ನು ಅನುಕ್ರಮವಾಗಿ ಕೊಡ 
ಬೇಕೆಂದು ಹೇಳಲಾಯಿತು. ಯಾವುದಾದರೂ ಒಂದು ಉದ್ಯೊ ೀಗಕ್ಕಿ ಪ್ರಥಮ ಸ್ಥಾನವನ್ನು ಕೊಡ 
ಬೇಕಾದರೆ ಅದರ ಪುಸಿ ತಿಷ್ಕೆ ಆ ವಿದ್ಯಾರ್ಥಿಯ ದೃಷ್ಟಿಯಿಂದ ಅತಿ ಉಚ್ಛವಾಗಿರಬೇಕು. ಅದಕ್ಕೂ 
ಕಡಿಮೆ ಪ್ರತಿಷ್ಠೆ ಉಳ್ಳ ಉದ್ಯೋಗಕ್ಕೆ "ಎರಡನೆಯ "ಸ್ಥಾನವನ್ನೂ ಅದಕ್ಕೂ ಕಡಿಮೆ ಪ್ರತಿಷ್ಠೆ ಉಳ್ಳ 
ಉದ್ಯೋಗಕ್ಕೆ ಮೂರನೆಯ ಸ್ಥಾ ನವನ್ನೂ ಹೀಗೆ ಹತ್ತೊ ಬತ್ತು ಸ್ಟಾ ನಗಳನ್ನು ಕೊಡಬೇಕಾಗುವುದಾಗಿ 
ತಿಳಿಸಿಕೊಡಲಾಯಿತು. ಈ ಪ್ರಶ್ನಾವಳಿಯಲ್ಲಿ ಕೊಟ್ಟಿರುವ ಪ್ರತಿಯೊಂದು ಉದೊ ೀಗಕ್ಕೂ ಒಂದಲ್ಲೊಂದು 
ಸ್ಥಾನವನ್ನು ಕೊಡಲೇಬೇಕೆಂಬುದು ಅವರಿಗೆ ನೀಡಲಾಗಿದ್ದ ಸೂಚನೆ. ಯಾವ ಉದ್ಯೋಗಕ್ಕೂ 
ಸ್ಥಾನ ಕೊಡದೆ ಹಾಗೇ ಬಿಡಬಾರದು. ವಿದ್ಯಾರ್ಥಿ ಉದ್ಯೊ ೀಗಗಳಿಗೆ ಸ್ಮಾನಗಳನ್ನು ಕೊಡುವಾಗ 
ಮತ್ತೊಬ್ಬ ವಿದಾ ರ್ಥಿ ಬರೆಯುವುದನ್ನು ನೋಡಬಾರದು ಮತ್ತು ಅವನನ್ನು ಈ ವಿಷಯದ ೭ ಬಗ್ಗೆ 
ಏನನ್ನೂ "ಕೇಳಲ ಬಾರದು ಎಂಬುದಾಗಿ ಹೇಳಲಾಯಿತು. ವಿದಾ ೃರ್ಥಿಗಳು ಕೊಡುವ ಸ್ಥಾನಗಳು 
ಯಾರಿಗೂ ತಿಳಿಯಲು ಅವಕಾಶವಿಲ್ಲದಿರುವುದರಿಂದ (ಅಂದರೆ ಈ ಸಂಶೋಧನೆ ಅನಾಮಧೇ ಯ 
ವಾಗಿರುವುದರಿಂದ) ಅವರು ತಮ್ಮ ನಿರ್ಭಯ ಮತ್ತು ನಿಸ್ಸಂಕೋಚ ಅಭಿಪ್ರಾಯವನ್ನು ತಿಳಿಸಬೇಕೆಂದು 
ಹೇಳಲಾಯಿತು. ಪ್ರಶ್ನಾವಳಿಯನ್ನು ಉತ್ತರಿಸುವುದರ ಜೊತೆಗೆ ತಮ್ಮ ವಯಸ್ಸು, ಲಿಂಗ. ಜಾತಿ, 
ತಮ್ಮ ಮಾತಾಪಿತೃಗಳ ಅಥವಾ ಪಾಲಕರ ವಾರ್ಷಿಕ ವರಮಾನವನ್ನೂ ಬರೆಯಬೇಕೆಂದು ಕೋರ 
ಲಾಯಿತು. ಹ 


ಈ ಸಂಶೋಧನೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳನ್ನು ಕುರಿತ ವಿವರ ಈ ರೀತಿ ಇದೆ: 


ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ೧೭೯ | 
ತಾಂತ್ರಿಕ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ೨೫ § 
ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ೧೫೪ F 
ಸಂಶೋಧಕ ಕೊಟ್ಟ ಸೂಚನೆಗಳನ್ನು ಅರ್ಥಮಾಡಿಕೊಳ್ಳದೆ ಉತ್ತರಿ ಕ 
ಸಿದ ವಿದ್ಯಾರ್ಥಿಗಳ ಸಂಖ್ಯೆ ೯ 
ಹುಡುಗಿಯರು ೩೭ 
ಹುಡುಗರು ೧೩೧ 
ತಮ್ಮ ಲಿಂಗವನ್ನು ಬರೆಯದ ವಿದ್ಯಾರ್ಥಿಗಳು ೧೧ ' 
ಬ್ರಾಹ್ಮಣರು ೧೦೧ 
ಬ್ರಾಹ್ಮಣೇತರರು ೫೩ 
ತಮ್ಮ ಜಾತಿಯನ್ನು ವೃಕ್ತಮಾಡದೆ ಇದ್ದ ವಿದ್ಯಾರ್ಥಿಗಳು ೨೫ 


ಕೆಳಗಿನ ಕೋಷ್ಟಕದಲ್ಲಿ ' ತಾಂತ್ರಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹತ್ತೊಂಬತ್ತು. 
ಉದ್ಯೋಗಗಳಿಗೆ ಕೊಟ್ಟ ಸ್ಥಾನಗಳನ್ನು ತೋರಿಸಲಾಗಿದೆ: | 


y ಉದ್ಯೋಗ ಮತ್ತು ಪ್ರತಿಷ್ಠೆ: ಒಂದು ಅಧ್ಯಯನ ೬೭ 


ಕೋಷ್ಟಕ ೧ಿ 


ಉದ್ಯೋಗಗಳು ಸಾನಗಳು 
ಸ್‌ ಸ್ಟ ಸ 
ವೈದ್ಯ ಹ ೨ 
ಪ್ರಾಧ್ಯಾಪಕ ವೈ PR 
ಮಾಸ್ತರ ನ ೪ 
ಜಿಲ್ಲಾಧಿಕಾರಿ ನ ೫ 
ತಹೆಸೀಲ್ಲಾ ರ್‌ Kr ಶ್ರ 
ತಿ ವ್ಯಾಪಾರಿ ಸಿ 2 
ಬೆರಳಚ್ಚುಗಾರ Wc ೮ 
ಮಠಾಧಿಕಾರಿ ಷ್ಟ ೯ 
ಕಾರಕೂನ ಜಡ ೧೦ 
ಡೆ ತ್ರೈವರ್‌ ಹ ೧೧ 
ಕಮ್ಮಾರ ; 6 ೧೨ 
ಗ ಜ್‌ ೧೩, 
ಅಗಸ / ಗಡ ೧೪ 
ಕೂಲಿಕಾರ ಬ ೧೫ 
ಮೋಚಿ ನ "೧೬ 
ನಾಯಿಂದ ಪ ೧೭ 
ದಾದಿ ಇ ೧೮ 
ರಕ್ಷಣಾಧಿಕಾರಿ A ೧೯ 
ಮೇಲೆ ಕೊಟ್ಟಿರುವ ಉದ್ಯೋಗಗಳ ಪಟ್ಟಿ, ಹಾಗೂ ಅವುಗಳ ಸ್ಥಾನಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ 
: ದಾಗ ನಮಗೆ ಎದು ಕಾಣುವ ವಿಷಯವೆಂದರೆ. ಮೊದಲನೆಯ ನಾಲ್ಕು ಸ್ಕಿ ನಗಳನ್ನು ಅನುಕ್ರ ಮವಾಗಿ 


[7 


ಎಂಜಿನಿಯರ್‌, ವೈದ್ಯ, ಪ್ರಾಧ್ಯಾಪಕ ಮತ್ತು ಮಾಸ್ತರುಗಳಿಗೆ ಕೊಡಲಾಗಿದೆ. ಅಂದರೆ ಸಮಾಜದಲ್ಲಿ 
ಇವುಗಳಿಗೆ ಇತರ 'ಉದ್ಯೊ €ಗಗಳಿಗಿಂತ ಪ್ರತಿಷೆ ಶಿಷ್ಕೆಯ ದೃಷ್ಟಿಯಿಂದ ಹೆಚ್ಚಿನ ಸ್ಕಾ ನವಿದೆ ಎಂದು ವ್ಯಕ್ತ 
ವಾಗುತ್ತದೆ. ಎಂಜಿನಿಯರಿಗೆ ಪ ಪ್ರತಿಷ್ಠೆಯ ದೃಷ್ಠಿ ಬ್ಬಿಯಿಂದ ಅತ್ಯುತ್ತಮ ಸ್ಥಾ )ಸವೂ ವೈದ್ಯನಿಗೆ ಎರಡನೆಯ 
ಸ್ಥಾನವೂ ಪ್ರಾಧ್ಮಾ ಪಕ ಮತ್ತು ಮಾಸ್ತ ರಿಗೆ ಮೂರನೆ ಶಯ ಮತ್ತು ನಾಲ್ಕ ನೆಯ ಸ್ಮಾ 'ನಗಳೂ ದೊರಕಿವೆ. 


ಕೊನೆಯ ನಾಲ್ಕು ಸ್ಮಾನಗಳನ್ನು ಅನುಕ್ರಮವಾಗಿ ಮೋಚಿ, ನಾಯಿಂದ, ದಡಿ ಮತ್ತು ರಕ್ಷಣಾಧಿಕಾರಿಗೆ 


ಕೊಡಲಾಗಿದೆ. ಇಲಿ "ಅರ ಶ್ರರ್ಯವನ್ನು ಉಂಟು ಮಾಡುವ ಸಂಗತಿ ಎಂದರೆ, ರಕ್ಕ ಣಾಧಿಕಾರಿಗೆ ನಿಷ್ಕ 
ಸ್ವಾನವನ್ನು ಕೊಟ್ಟಿ ರುವುದು. ಆದರೆ ಪ ಸ್ರತಿ ವಿದ್ಯಾರ್ಥಿಯೂ ಪ್ರಶ್ನಾವಳಿಂ ಯನ್ನು ಉತ್ತ ರಿಸಿರುವುದನ್ನು 
ನೋಡಿದಾಗ ಒಟ್ಟು ಸಂಖ್ಯೆಯ ಅರ್ಧಕ್ಕೆ ಯ ಹೆಚ್ಚು ವಿದ್ಯಾರ್ಥಿ ಗಳು ರಕ್ಷಣಾಧಿಕಾರಿಗೆ ಈ 


ಆತಿ ES ರಿಸಿ 


ಸ್ಕಾ ನವನ್ನು ಕೊಟ್ಟಿದ್ದಾ ರೆ. ಇಲಿ ರಕ್ತ 5 ಣಾಧಿಕಾರಿಗೆ ಕನಿಷ್ಠ ಸ್ಕಾ ನ ಕೊಟಿ ತರುವುದಕ್ಕೆ ಅವನು ಜೀವನದ 
ಎದುರಿಸ 'ಬೇಕಾದ ಬಿಕ್ಕ ಟ್ರನ ಪರಿಸ್ಥಿ ತಿಯೇ ಕಾರಣವಿರಬ ಹುದು. ಇದೇ ರೀತಿ ದಾದಿಯ ಸ್ಥಾನವನ್ನೂ 
ವಿದ್ಕಾ ರ್ಥಿಗಳು ಯೋಗ್ಯ ರೀತಿಯಿಂದ ಪರಿಗಣಿಸಿದ್ದ ತೆ ಕಾಣುವುದಿಲ್ಲ. ಸಮಾಜದಲ್ಲಿ ದಾದಿಯ ಸೇವೆ 
ಪ ಅತ್ಯಂತ ಮುಖ್ಯವಾದರೂ ಅದಕ್ಕೆ ಸಮಾಜ ಪತನ Ris ಇಲ್ಲಿ ವಿದ್ಯಾರ್ಥಿ 


ಗಳು ಈ ಉದ್ಯೊ €ಗವನ್ನು ಕಡೆಗಣಿಸಿರುವುದಕ್ಕೆ ಕಾರಣ ಇವಿರಬ 


ಇ 


೮ ಮಾನವಿಕ ಕರ್ಣಾಟಕ 


ತಾ 


ಕೆಳಗೆ ಕೊಟ್ಟಿರುವ ಕೋಪಕದಲ್ಲಿ ತಾಂತ್ರಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. 


ಸ್ರ ಹಿ ಷ್ಣ 


ಉದ್ಯೋಗಗಳಿಗೆ ಕೊಟ್ಟಿರುವ ಸ್ಥಾನಗಳನ್ನು ಸೂಚಿಸಲಾಗಿದೆ. 
ಕೋಷ್ಟಕ ೨ 
ಉದ್ಯೋಗಗಳು ಪ್ರೌಢಶಾಲೆ. ತಾಂತ್ರಿಕ 
ಕ ಸ್ಥಾನಗಳು ಸ್ಮಾ ನಗಳು 
ಎಂಜಿನಿಯರ್‌ ತೊ ೧ ೧ 
ವೈದ್ಯ ೨.18, ದ 
ಪ್ರಾಧ್ಯಾಪಕ ೩ ೩ 
ಜಿಲಾಧಿಕಾರಿ ೪.೫ ೫.೫ 
ಮಾಸ್ತರ ೪.೫ ೪.೦ 
ಹಸೀಲ್ದಾರ ೬.೫ ೭೦ 

ವ್ಯಾಪಾರಿ ೬೪ 1. ೪೭8 

ಲ ಬೆರಳಚ್ಚುಗಾರ ೮.೦ ೧೩ 
ಕಾರಕೂನ ೯.೦ ೧೧ 
ಡೈವ ೧೦ ೧೦ 
ದಾದಿ ೧೧' RN 
ಕಮ್ಮಾರ | ೧೨ ೯ 
ವ ೧೩ ೮ 
ಅಗಸ ೫ ೧೪ ೧೫ 
ಕೂಲಿ ೧೫ ೧೬ 
ನಮೋಬ ೧೬ ೧೮ 
ನಾಯಿಂದ ತಾ ೧೭ ೧೭ 
ಮಠಾಧಿಕಾರಿ ಸ ೧೮ ೧೨ 
ರಕ್ಷಣಾಧಿಕಾರಿ ೫ ೧೯ ೫.೫ 


ಗಳಿಗೆ ಕೊಟ್ಟ ಸ್ಥಾನಗಳನ್ನು ಸೂಚಿಸುತ್ತದೆ. ತಾಂತ್ರಿಕ ಶಾಲೆಯ ವಿದ್ಯಾರ್ಥಿಗಳು, ರಕ್ಷಣಾಧಿಕಾರಿ, 
ಬಡಗಿ ಮತ್ತು ಕಮ್ಮಾರನಿಗೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಿಂತ ಯೋಗ್ಯಸ್ಥಾನಗಳನ್ನು ಕೊಟ್ಟಿದ್ದಾರೆ. 
ಪ್ರೌಢಶಾಲೆಯ ವಿದ್ಯಾರ್ಥಿಗಳು ದಾದಿಗೆ ಹನ್ನೊಂದನೆಯ ಸ್ಥಾನವನ್ನು ಕೊಟ್ಟರೆ, ತಾಂತ್ರಿಕ ಶಾಲೆಯ 
ವಿದ್ಯಾರ್ಥಿಗಳು ಅದೇ ಉದ್ಯೋಗಕ್ಕೆ ಹದಿನಾಲ್ಕನೆಯ ಸ್ಥಾ ನವನ್ನು ಕೊಟ್ಟಿದ್ದಾ ರೆ. ಅಂದರೆ . ಪ್ರೌಢ 
ಶಾಲೆಯ ವಿದ್ಯಾರ್ಥಿಗಳು ದಾದಿಯ ಉದ್ಯೋಗವನ್ನು ತಾಂತ್ರಿಕ ವಿದ್ಯಾರ್ಥಿಗಳಿಗಿಂತ ಪ್ರತಿಷ್ಠೆಯ 
ದೃಷ್ಟಿಯಿಂದ ಹೆಚ್ಚಿಂದು ಪರಿಗಣಿಸಿದ್ದಾರೆ. ಉಳಿದ ಉದ್ಯೋಗಿಗಳಿಗೆ ತಾಂತ್ರಿಕ ಶಾಲೆಯ ವಿದ್ಯಾರ್ಥಿ 
ಗಳೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳೂ ಮೌಲ್ಯದ ದೃಷ್ಟಿಯಿಂದ ಸಮಾನವಾದ ಸ್ಥಾ ನಗಳನ್ನು ಕೊಟ್ಟಿ. 
ದ್ದಾರೆ. ಈ ವಿಷಯವನ್ನು ವಿಶ್ಲೇಷಣೆ ಮಾಡುವಾಗ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಅದು 
ಏನೆಂದರೆ, ತಾಂತ್ರಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸಮಾನ ಸಂಖ್ಯೆಯಲ್ಲಿ ಇಲ್ಲದಿರುವುದರಿಂದ 


ಅವರವರು ಕೊಟ್ಟ ಸ್ಥಾನಗಳನ್ನು ತೌಲನಿಕ ದೃಷ್ಟಿಯಿಂದ ವಿಚಾರ ಮಾಡುವುದು ಕಷ್ಟ. ಆದರೆ ಅವರವರು: 
ಕೂಟ್ಟ ಸ್ಥಾನಗಳಲ್ಲಿ ಆಶ್ಚರ್ಯವಾದ ಸಂಗತಿ ಏನೂ ಕಾಣುವುದಿಲ್ಲ. ವೈದ್ಯ, ಎಂಜಿನಿಯರ್‌ ಮತ್ತು 
ಪ್ರಾಧ್ಯಾಪಕನಿಗೆ ತಾಂತ್ರಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಒಂದೇ ಸ್ಥಾನವನ್ನು ಕೊಟ್ಟಿದ್ದಾರೆ. 


ಜಿಲ್ಲಾಧಿಕಾರಿ ಮತ್ತು ಮಾಸ್ತರ ಸ್ಥಾನಗಳು ಅದಲುಬದಲಾಗಿವೆ. ಪ್ರೌಢಶಾಲೆಯ ವಿದ್ಯಾರ್ಥಿಗಳ 


ಳು 


ಉದ್ಯೋಗ ಮತ್ತು ಪ್ರತಿಷ್ಠೆ : ಒಂಧು ಅಧ್ಯಯನ ೬೯ 


ದೃಷ್ಟಿಯಿಂದ ಜಿಲ್ಲಾಧಿಕಾರಿಗೆ ಮಾಸ್ತರಿಗಿಂತಲೂ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗಿದೆ. ಆದರೆ ತಾಂತ್ರಿಕ 
ವಿದ್ಯಾರ್ಥಿಗಳ ದೃಷ್ಟಿಯಿಂದ ಸಮಾಜದಲ್ಲಿ ಮಾಸ್ತರರಿಗೆ PE ಪ್ರತಿಷ್ಠೆ ಹೆಚ್ಚಾ ಗಿದೆ. 
ಅವರವರು ಕೊಟ್ಟಿರುವ ಸ್ಥಾನಗಳ ನಡುವೆ ಸಂಖ್ಯಾಕಲನೀಯ ದೈ ಪ್ಟಿಯಿಂದ ಇರುವ ಸಂಬಂಧ-೨೬೧. 
k) ಅಂದರೆ ನೈಷೇಧಿಕ ಸಂ ಬಂಧ. ಅಂದರೆ ಪ್ರತಿಷ್ಠೆ ಯ ದೃಷ್ಟಿಯಿಂದ. ಪ್ರೌಢಶಾಲೆಯ ವಿದ್ಯಾರ್ಥಿಗಳೂ ೆ 
ಇತ ತಾಂತ್ರಿಕಶಾಲೆಯ ವಿದ್ಯಾರ್ಥಿಗಳೂ ಹತ್ತೊ ಂಬತ್ತು ಉ ಉದ್ಯೋಗಗಳಿಗೆ. ಹ ರುವ ಸಾನಗಳಲ್ಲಿ 
' ಯಾವ ವಿಧವಾದ ಸಂಬಂಧವೂ ಇಲ್ಲವೆಂಬುದು ವ್ಯಕ್ತವಾಗುತ್ತಿದೆ. ವಿ 

ಕೆಳಗೆ ಕೊಟ್ಟಿರುವ ಕೋಷ್ಟಕ, ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಹತ್ತೊಂಬತ್ತು 

ಉದ್ಯೋಗಗಳಿಗೆ ಕೊಟ್ಟಿರುವ ಸ್ವಾನಗಳನ್ನು ಸೂಚಿಸುತ್ತಿದೆ: 


ಕೋಷ್ಟಕ ೩ 
ಉದ್ಕೊ ೇಗಗಳು. ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಯರು 
ಸ್ಟಾ ನಗಳು ಸ್ಥಾನಗಳು 

ಎಂಜಿನಿಯರ್‌ ಜ್ರ ೧ ೪ 
ವೆ ದ್ಯ AE | ಹ) ೪) 
ಪ್ರಾಧ್ಯಾಪಕ ತ ೩ ೨.೫ 
ಮಾಸ್ತರ 5 ೪ ೨.೫ 
ಜಿಲ್ಲಾಧಿಕಾರಿ ೫ ೬.೦ 
ತಹಸೀಲ್ದಾರ ೬ ೭.೫ 
ವ್ಯಾಪಾರಿ ಈ ೧೧ 
ಬೆರಳಚು ಗಾರ . ಚ ೮ ೯ 

ತ್ತ ಮಠಾಧಿಕಾರಿ ಸ ೯ ೧೨ 

| ಕಾರಕೂನ ೧೦ ೭.೫ 
ಡ್ರೈವರ್‌ ೧೧ ೧೦ 
ಕಮ ೧೨ ೧೪ 

| ಬಡಗಿ ೧೩ ೧೩ 

ೆ ಅಗಸ ಎ ೧೪ ೧೫ 
ಕೂಲಿ 2 ೧೫ ೧೬ 
ನಾಯಿಂದ KY ೧೬ ೭ 
ಮೋಚಿ € ೧೭ ೧೮ 
ದಾದಿ f RE ೧೮ 
ರಕ್ಷಣಾಧಿಕಾರಿ i ೧೯ ೧೯ 


[) 
ಯರು ಕೊಟ್ಟಿರುವ ಸ್ಥಾ ನಗಳ] ಇ ನಿರ್ದಿಷ್ಟವಾದ ವ್ಯತ್ಯಾಸವಿರುವುದು ಇಣುತ್ತದೆ. ಆದರೆ ವಿದ್ಯಾರ್ಥಿ 
'ಗಳು ಮತ್ತು ಎದ್ದಾರ್ಥಿನಿಯರು ಸಮಾನ ಸಂಖ್ಯೆಯಲ್ಲಿಲ್ಲದಿರುವುದರಿಂದ ಅವರು ಕೊಟ್ಟಿರುವ ಸ್ಥಾನ 
ಮಾನಗಳನ್ನು ತೌಲನಿಕ ದೃಷ್ಟಿಯಿಂದ ವಿವೇಚಿಸುವುದು ಕಷ್ಟಸಾಧ್ಮ. ಆದರೂ ರ್‌ ಸಂಶೋಧನೆಯು 


ಮೇಲೆ ಕೊಟ್ಟಿರುವ ಪಟ್ಟಿಯನ್ನು ಸೂಕ್ಷ ವಾಗಿ ನೋಡಿದಾಗ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿ 


— pe) 
' ಅವರವರು ಕೊಟ್ಟಿರುವ ಸ್ಥೂನಗಳಲ್ಲಿ ಕಂಡುಬರುವ ವ್ಯತ್ಯಾಸವನ್ನು ಸ್ಥೂಲವಾಗಿ ತಿಳಿಸಬಲ್ಲದು. 
| ಡಿ ಹು ಸ್ಟ್‌ ಕ ಜೆ ಸಶಿ 
' ವಿದ್ಯಾರ್ಥಿಗಳ ದೃಷ್ಟಿಯ, ಎಂಜಿನಿಯರಿಗೆ ಸಮಾಜದಲ್ಲಿ ಅತ್ಯಂತ ಹೆಚ್ಚಿನ ಪ್ರತಿಷ್ಠೆ ಇದೆ. ಆದರೆ 
5) ಈ ಇಂ. ಸಂಕದ ಸ್‌ ಶ್ರಿ 
ವಿದ್ಯಾರ್ಥಿನಿಯರ ದೃಷ್ಟಿಯ ವೈದ್ಯನಿಗೆ ಸಮಾಜದಲ್ಲಿ ಅತ್ಯಂತ ಹಚ್ಚಿನ ಪ್ರತಿಷ್ಠ ಇ ವಿದ್ಯಾರ್ಥಿನಿ 


೭೦ ೆ ಮಾನವಿಕ ಕರ್ಣಾಟಕ 


೨” 


ಗಳು ಹದಿನೆಂಟನೆಯ ಸ್ಥಾನವನ್ನು ಪ್ಯಾ: ತ ಸಮಾಜದಲ್ಲಿ ದಾದಿಯ ಪ್ರತಿಷ್ಠೆ ಒರಿದೆಂದು 
ವಿದ್ಯಾರ್ಥಿನಿಯರೂ ಅದೇ ಉದ್ಯೊ ಗಕ್ಕೆ ಸಮಾಜದಲ್ಲಿ ಕಡಿಮೆಸ್ಮಾ ನವಿದೆ ಎಂದು ವಿದಾ 'ರ್ಥಿಗಳೂ, 
ಅಭಿಪ್ರಾಯಪಡುತ್ತಾರೆ. ವಿದ್ಯಾ ರ್ಧಿನಿಯರ ದೃಷ್ಠಿಯಲ್ಲಿ ವ್ಯಾಪಾ ಪಾರಿ ನಾಲ್ಕು ಸ್ಥಾನಗಳನ್ನು ಕಳೆದು 
ಕೊಳ್ಳುತ್ತಾನೆ. ಆದರೆ ವಿದ್ಠಾ ರ್ಥಿಗಳ ದೃಷ್ಟಿಯಲ್ಲಿ ಅವರಿಗಿಂತಲೂ ನಾಲ್ಕು ಸ್ಥಾ ನಗಳನ್ನು ಹೆಚ್ಚಾಗಿ ' 
ಪಡೆದುಕೊಂಡಿದ್ದಾನೆ ನೆ. ರಕ್ಷ ಣಾಧಿಕಾರಿ ವಿದ್ಯಾರ್ಥಿವಿದ್ಯಾ ರ್ಥಿನಿಯರ ಕೈಯಲ್ಲಿ ಹತನಾಗಿದ್ದಾನೆ ನೆ. 
ಇಬ್ಬರೂ ರಕ್ಷಣಾಧಿಕಾರಿಗೆ ಹತ್ತೊ ೦ಬತ್ತನೆ ಸಾ ನವನ್ನು ಕೊಟ್ಟಿರುವುದು ಅಶ್ವ ರ್ಯವನ್ನು ಉಂಟು 
ಮಾಡುವ ಸಂಗತಿ. ಇವರಿವರು ಕೊಟ್ಟಿರುವ ಸಂಬಂಧ 'ಸಂಖ್ಯಾಕಲನೀಯದಷ್ಟಿಯಿಂದ. ೩೭ 
ನಿಕಟವಾದ ಸಂಬಂಧವಿಲ್ಲ. 
ಕೆಳಗೆ ಕೊಟ್ಟಿರುವ ಕೋಷ್ಟಕ, ಬ್ರಾಹ್ಮಣ-ಬ್ರಾಹ್ಮಣೇತರು ಹತ್ತೊಂಬತ್ತು ಉದ್ಯೋಗಗಳಿಗೆ 


ಬ © 


ಟಿ ರುವ ಸ್ಕಾ ನಗಳನ್ನು ಸೂಚಿಸ ತ್ತದೆ. 


ರು 


148] 


ಕೋಷ್ಟಕ ೪ 
ಉದ್ಯೋಗಗಳು ಬ್ರಾಹ್ಮಣರು ಬ್ರಾಹಣೇತರರು 
ಸ್ಮಾ ನಗಳು ಸ್ಪಾ ನಗಳು 

ಎಂಜಿನಿಯರ್‌ ೧ ೧ 

. ವೈದೃ ೨ ೨ 
ಮಾಸ್ತರ ೩ ಜಲು 
ಪ್ರಾಧ್ಯಾಪಕ ೪ ೩ 
ಜಿಲ್ಲಾಧಿಕಾರಿ ೫ ೫ 
ವ್ಯಾಪಾರಿ ೬ ೮ 
ತಹಸೀಲ್ದಾ ರ ಕ್ತ ೬ 
ಬೆರಳಚ್ಚು ಗಾರ ೮ ೭ 
ಕಾರಕೂನ ಸ್ಸ ೯.೫ ೧೦.೫ 
ಮಠಾಧಿಕಾರಿ ರ ೯೫ ೧೫ 
ಡ್ರೈವರ್‌ | ೧೧ pF 
ಕಮ್ಮಾರ Re: ೧೨ ೧೨ 
ಬಡಗಿ 1p: ೧೩ ೧೦.೫ 
ಅಗಸ 2 ೧೪ ೧೪ 
ಮೋಚಿ A ೧೫ ೧೩ 
ಕೂಲಿ ' py: ೧೬.೫ ೧೭ 
ದಾದಿ Rr: ೧೬.೫ ೧೮ 
ನಾಯಿಂದ ಕ ೧೮ ೧೬ 
ರಕ್ಷಣಾಧಿಕಾರಿ ply ೫ ೧೯ ೧೯ 


ಮೇಲೆ ಕೊಟಿ ತಿರುವ ಪಟ್ಟಿ ಯನ್ನು ಪರೀಕ್ಷ ಸಿದಾಗ ಕೆಳಗಿನ ಅಂಶಗಳು ಎದ್ದು 
ಕಾಣುತ್ತವೆ. ಮೊದಲನೆಯ ರಡು ಸ್ಥಾನಗಳನ್ನು ಕ್ರಮವಾಗಿ ಎಂಜಿನಿಯರ್‌ ಮತ್ತು ವೈದ್ಯನಿಗೆ 
ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರು ಕೊಟ್ಟ $ ರುವುದರಿಂದ ಇವೆರಡರ ಸ್ಥಾನಗಳ ಬಗ್ಗೆ ಅವರಲ್ಲಿ 


ಉದ್ಯೋಗ ಮತ್ತು ಪ್ರತಿಷ್ಠೆ : ಒಂದು ಅಧ್ಯಯನ ೭೧ 
ವ್ಯತ್ಯಾಸವಿಲ್ಲ ಎಂಬುದು ವ್ಯಕ್ತವಾಗುತ್ತದೆ. ಬ್ರಾಹ್ಮಣ ವಿದ್ಯಾರ್ಥಿಗಳು ಮಾಸ್ತರರಿಗೆ ಮೂರನೆಯ 
ಸ್ಥಾನವನ್ನು ಕೊಟ್ಟರೆ ಬ್ರಾಹಣೇತರು ಅದೇ ಉದ್ಯೋಗಕ್ಕೆ ನಾಲ್ಕನೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. 
ಪುನಃ ಬ್ರಾಹ್ಮಣ ವಿದ್ಯಾರ್ಥಿಗಳು ಪ್ರಾಧ್ಯಾಪಕನಿಗೆ ನಾಲ್ಕನೆಯ ಸ್ಪ ನವನ್ನು ಕೊಟ್ಟರೆ, ಬ್ರಾಹ್ಮಣೇತರ 
ವಿದ್ಯಾರ್ಥಿಗಳು ಅದೇ ಉದ್ಯೋಗಕ್ಕೆ ಮೂರನೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದರೆ ಉದ್ಯೋಗಗಳ 
ಸಮೀಕ್ಷೆಯಲ್ಲಿ ಬ್ರಾಹ್ಮಣ-ಬ್ರಾಹ್ಮಣೆತೇರ ವಿದ್ಯಾರ್ಥಿಗಳಲ್ಲಿ ಸ್ಥಾನದ ಬಗ್ಗೆ ಅದಲುಬದಲಾಗಿದೆ. 
ಎರಡು ಜಾತಿಯವರೂ ಜಿಲ್ಲಾಧಿಕಾರಿ, ಕಮ್ಮಾರ, ಅಗಸ ಮತ್ತು ರಕ್ಷಣಾಧಿಕಾರಿಗೆ ಏಕಸ್ಥಾನವನ್ನು 
ಇಟ್ಟಿದ್ದಾರೆ. ಅಂದರೆ ಜಿಲ್ಲಾಧಿಕಾರಿಗೆ ಐದನೆಯ ಸ್ಥಾನವನ್ನೂ ಕಮ್ಮಾರನಿಗೆ ಹನ್ನೆರಡನೆಯ ಸ್ಥಾನ 
ವನ್ನೂ ಅಗಸನಿಗೆ ಹದಿಮೂರನೆಯ ಸ್ಥಾನವನ್ನೂ ಎರಡು ಜಾತಿಯವರೂ ಕೊಟ್ಟಿದ್ದಾರೆ. ಆದರೆ 
ರಕ್ಷಣಾಧಿಕಾರಿಗೆ ಕಡೆಯ ಸ್ಮಾನವನ್ನು. ಅಂದರೆ ಹತ್ತೊಂಬತ್ತನೆಯ ಸ್ಥಾನವನ್ನು, ಕೊಟ್ಟಿರುವುದು 
ನೋಡಿದರೆ ಇವರಿಗೆ ಅವನ ಘನತೆಯನ್ನು ಯೋಗ್ಯ ರೀತಿಯಿಂದ ಅಳಯಲು ಆಗಿಲ್ಲವೆಂದು ವ್ಯಕ್ತ 
ವಾಗುತ್ತದೆ. ವ್ಯಾಪಾರಿ, ದಾದಿ ಮತ್ತು ನಾಯಿಂದರ ವಿಷಯದಲ್ಲಿ ಮಾತ್ರ ಎರಡೆರಡು ಸ್ಥಾನಗಳಿಂದ 
ಇವರಲ್ಲಿ ವ್ಯತ್ಯಾಸವಿದೆ. ಅಂದರೆ ವ್ಯಾಪಾರಿಗೆ ಬ್ರಾಹ್ಮಣರು ಆರನೆಯ ಸ್ಥಾನವನ್ನು ಕೊಟ್ಟರೆ, ಬ್ರಾಹಣೇ 
ತರರು ಅದೇ ಉದ್ಯೋಗಕ್ಕೆ ಎಂಟನೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾಯಿಂದನಿಗೆ ಬ್ರಾಹಣ ವಿದ್ಯಾರ್ಥಿ 
ಗಳು ಹದಿನೆಂಟನೆಯ ಸ್ಥಾನವನ್ನು ಕೊಟ್ಟರೆ ಬ್ರಾಹ್ಮಣೇತರ ವಿದ್ಯಾರ್ಥಿಗಳು ಅದೇ ಉದ್ಯೋಗಕ್ಕೆ 
ಹದಿನಾರನೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಇನ್ನು ಬ್ರಾಹ್ಮಣ ವಿದ್ಯಾರ್ಥಿಗಳು ದಾದಿಗೆ ಹದಿನಾರನೆಯ 
ಸ್ಥಾನವನ್ನೂ ಬ್ರಾಹ್ಮಣೇತರ ವಿದ್ಯಾರ್ಥಿಗಳು ಅದೇ ಉದ್ಯೋಗಕ್ಕೆ ಹದಿನೆಂಟನೆಯ ಸ್ಥಾನವನ್ನೂ 
ಕೊಟ್ಟಿದ್ದಾರೆ. ಮಠಾಧಿಕಾರಿಯ ಸ್ಥಾನದ ಬಗ್ಗೆ ಎರಡೂ ಜಾತಿಗಳಲ್ಲಿ ಬಹಳ ವ್ಯತ್ಯಾಸವಿದೆ. ಬ್ರಾಹ್ಮಣ 
' ವಿದ್ಯಾರ್ಥಿಗಳು ಮಠಾಧಿಕಾರಿಗೆ ಒಂಬತ್ತನೆಯ ಸ್ಥಾನವನ್ನು ಕೊಟ್ಟರೆ ಬ್ರಾಹ್ಮಣೇತರು ಅದೇ 
ಗಿಹ್ಯೋಗಕ್ಕೆ ಹದಿನೈದನೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದ ಉದ್ಯೋಗಗಳ ಸ್ಥಾನ 
ಮಾನದಲ್ಲೂ ಈ ಎರಡೂ ಜಾತಿಯವರ ಸಮೀಕ್ಷೆಯಲ್ಲಿ ಅಲ್ಪಸ್ವಲ್ಪ ವ್ಯತ್ಯಾಸವಿದೆ. ಸಂಖ್ಯಾಕಲನೀಯ 
ದೃಷ್ಟಿಯಿಂದ ಈ ಎರಡು ಜಾತಿಯವರಿಗೆ ಉದ್ಯೋಗಗಳ ಸ್ಥಾನಾನುಕ್ರಮದ ವ್ಯವಸ್ಥೆಯಲ್ಲಿ ಇರುವ 
ಸಂಬಂಧ .೩೭. ಅಂದರೆ ಅಷ್ಟು ಎದ್ದು ಕಾಣುವ 70ಬಂಧವಿಲ್ಲ. 

ಆದಾಯದ ದೃಷ್ಟಿಯಿಂದ ವಿದ್ಯಾರ್ಥಿಗಳನ್ನು ಕಡಿಮೆ ಹಾಗು ಹೆಚ್ಚು ಆದಾಯ ಉಳ್ಳ ಕುಟುಂಬ 
ದಿಂದ ಬರುವವರೆಂದು ವಿಂಗಡಿಸಬಹುದು. ಯಾರಿಗೆ ಒಂದು ಸಾವಿರ ರೂ.ಗಳಿಗಿಂತ ಕಡಿಮೆ ವಾರ್ಷಿಕ 
'_ವರಮಾನವಿದೆಯೋ ಅವರನ್ನು ಕಡಿಮೆ ಆದಾಯ ಉಳ್ಳ ವರ್ಗಕ್ಕೂ ಮತ್ತು ಯಾರಿಗೆ ಸಾವಿರ ರೂ. 
ಗಳಿಗಿಂತಲೂ ಮೇಲ್ಪಟ್ಟ ವರಮಾನವಿದೆಯೋ ಅವರನ್ನು ಹೆಚ್ಚು ಆದಾಯ ಉಳ್ಳ ವರ್ಗಕ್ಕೂ 
ಸೇರಿಸಲಾಗಿದೆ. 

ಕೆಳಗೆ ಕೊಟ್ಟಿರುವ ಪಟ್ಟಿ ಕಡಿಮೆ ಮತ್ತು ಹೆಚ್ಚು ವರಮಾನಗಳ ಕುಟುಂಬಗಳಿಂದ ಬರುವ 
ವಿದ್ಯಾರ್ಥಿಗಳು ಹತ್ತೊಂಬತ್ತು ಉದ್ಯೋಗಗಳಿಗೆ ಕೊಟ್ಟ ಸ್ಥಾನಗಳನ್ನು ಸೂಚಿಸುತ್ತದೆ. 


ಕೋಷ್ಟಕ ೫ 


ಉದ್ದೋಗಗಳು ಹೆಚ್ಚು ವರಮಾನ ಕಡಿಮೆ ವರಮಾನ 
> ಹೆ ಒರೆ 
ಸಾ ನಗಳು ಸಾ ನಗಳು 
೬ ಗ್ಗ [7] 
ಎಂಜಿನಿಯರ್‌ ೧ ೧ 
~~ — ಎ 0) 
ಕ್ಟ ಟು ಕ್‌ 
ಪಾ ಶಿಧ್ಯಾಪಕ pS ೩ 
ಮಾಸ್ತರ ೪ ೫ 


ee 
pA 
ಭೆ 
© 
ನ್‌ 


೭೨ ಕ ಮಾನವಿಕ ಕರ್ಣಾಟಕ ಕ 


ತಹಸೀಲ್ದಾರ ೫ 
ವ್ಯಾಪಾರಿ ಡೆ 
ಬೆರಳಚ್ಚುಗಾರ ೮ ಲ್‌ 
ಕಾರಕೂನ ೯,೫ ಚ 
ಮಠಾಧಿಕಾರಿ ೯೫ ಸ” ; 
ಡೈವರ್‌ ೧೧ ೯2 

' ಕಮ್ಮಾರ ೧೨ Sa 
ಬಡಗಿ 2. 8 
ಅಗಸ ೧೪, ೫ 
ಕೂಲಿ (೫ ಸ 
ಮೋಚಿ ೧೬ ೧೬ 
ನಾಯಿಂದ ೧೭ ೧೮ 
ದಾದಿ ತ್ಮ ೧೮ ೧೧.೫ 

ಇ ರಕ್ಷಣಾಧಿಕಾರಿ ಸ ೧೯ ೧೯ 


ಮೇಲೆ ಕೊಟ್ಟಿರುವ ಪಟ್ಟಿಯನ್ನು ಪರೀಕ್ಷಿಸಿದಾಗ ಕಡಿಮೆ ಹಾಗೂ ಹೆಚ್ಚು ವರಮಾನವಿರುವ ವಿದ್ಯಾರ್ಥಿ 
ಗಳು ಎಂಜಿನಿಯರ್‌, ವೈದ್ಯ, ಬತತ ಮಾಸ್ತರು. ಜಿಲ್ಲಾಧಿಕಾರಿ, ಮೋಚಿ ಮತ್ತು ರಕ್ಷಣಾಧಿಕಾರಿಗೆ 
ಒಂದೇ ಸ್ಥಾನವನ್ನು ಕೊಟ್ಟಿದ್ದಾರೆ. ೫ ವರಮಾನವುಳ್ಳ ವಿದ್ಯಾರ್ಥಿಗಳು ಮಾಸ್ತರಿಗೆ ನಾಲ್ಕನೆಯ 
ಸ್ವಾನ ಕೊಟ್ಟರೆ, ಕಡಿಮೆ ಧಯನ « ಉಳ್ಳ ವಿದಾ ಪ್ರಕ ಅದೇ ಉದ್ಯೋಗಕ್ಕೆ ಐದನೆಯ ಸ್ಮಾನ 
ಕೊಟ್ಟಿದ್ದಾರೆ. ಅಂದರೆ ಹೆಚ್ಚು ವರಮಾನ ಉಳ್ಳ ದ್ಯಾರ್ಥಿಗಳ ದೃಷ್ಟಿ ಯಲ್ಲಿ ಮಾಸ್ತರನ ಘನತೆ 
ಪ್ರಾಧ್ಯಾಪಕನ ಘನತೆಗಿಂತಲೂ' ಹೆಚ್ಚು ಎಂದ ಹಾಗೆ ಬ ಕಡಿಮೆ ವರಮಾನ ಉಳ್ಳವರು ದಾದಿಗೆ 
ಹನ್ನೊಂದನೆಯ ಸ್ಮಾನವನ್ನು ಕೊಟ್ಟರೆ. ಹೆಚ್ಚು ವರಮಾನ ಉಳ್ಳವರು ಅದೇ ಉದ್ಯೋಗಕ್ಕೆ ಹದಿನೆಂಟ ' 
ನೆಯ ಸ್ವಾನವನ್ನು ಕೊಟ್ಟಿದ್ದಾರೆ. ಅಂದರೆ ಹೆ ಚ್ಹುವರಮಾನ ಉಳ್ಳ ವಿದ್ಯಾರ್ಥಿಗಳಿಗೆ: ಯು ಕೆಲಸ 
ಕೀಳು ಎಂಬ ಅರ್ಥ ಬರುವಂತಿದೆ. ಪುನಃ ಹೆಚ್ಚು `ವರಮಾನ' ಉಳ್ಳ 'ವರು ವ ಮಠಾಧಿಕಾರಿಗೆ ಒಂಬತ್ತನೆಯ * 
ಸ್ಥಾನವನ್ನು ಕೊಟ್ಟರೆ ಅದೇ ಉದ್ಯೋಗಸ್ಥನಿಗೆ ಕಡಿಮೆ ವರಮಾನ ಉಳ್ಳವರು ಹನ್ನೊಂದನೆಯ 
ಸ್ಥಾನವನ್ನು ಕೊಟ್ಟಿದ್ದಾರೆ. ಹೀಗೆ ಎರಡು ವರಮಾನಗಳಲ್ಲಿ ಅಲ್ಪಸ್ವಲ್ಪ ವೃತ್ಕಾಸವಿರುವುದನ್ನು ನಾವು 
ಕಾಣುತ್ತೇವೆ. ಈ ಎರಡು ವರ್ಗಗಳವರೂ ರಕ್ಷಣಾಧಿಕಾರಿಯನ್ನು ಹತಮಾಡಿದ್ದಾರೆ. ಮೇಲೆ ' 
ಕೊಟ್ಟಿರುವ ಉದೊ ೀಗಗಳನ್ನು ಅಳೆಯುವಾಗ ಘನತೆಯನ್ನು ಮೂಲವಾಗಿಟ್ಟು ್ರಿಕೊಂಡಿದ್ದರೂ ' 
ಆಯಾ ವರ್ಗದವರು ತಮ್ಮ 'ವರ್ಗಕ್ಕೆ ಅನುಗುಣವಾಗಿಯೇ ಈ ಉದೊ ಗಳನ್ನು ಕಾಣುತ್ತಾರೆ? 
ಎಂಬುದು ಮೇಲಿನ ವಿಶ್ಲೇಷ ಣೆಯಿಂದ ವ್ಯಕ್ತವಾಗುತ್ತದೆ. ಆದರೆ ಸಂಖಾ ಕಲನೀಯ. ದೃಷ್ಟಿಯಿಂದ ' 
ಕಡಿಮೆ ಮತ್ತು ಹೆಚ್ಚು 'ವರಮಾನದವರು. ಈ ಉದ್ಯೋಗಗಳಿಗೆ ಸ್ಥಾನಮಾನವನ್ನು ಕಲ್ಪಿಸ ಸುವಾಗ 
ಅವರಲ್ಲಿ ಗಮನಾಹ ನವಾದ ವ್ಯತ್ಯಾಸವಿಲ್ಲ ಎಂಬುದು ಕಂಡುಬರುತ್ತ ವೆ. ಅಂದರೆ ಅವರವರು ಕೊಟ್ಟ ರುವ ' 


ಸ್ಥಾನಗಳಿಂದ ಸಂಬಂಧವಿದೆ ಎಂಬುದು ವ್ಯಕ್ತವಾಗುತ್ತದೆ. ಸಂಖಾ ಕಲನೀಯ ದೃಷ್ಟಿಯಿಂದ -೮೧೯೪ 
ರಷ್ಟು ಗಮನಾರ್ಹ ಸಂಬಂಧ. | 


೧ ಎಲ್ಲ ವಿದ್ಯಾಳ (ಅಂದರೆ ತಾಂತ್ರಿಕ ಹಾಗೂ ಪ್ರೌಢಶಾಲೆಯ) ಎಂಜಿನಿಯರ್‌, ' 
ವೈದ್ಯ, ಪ್ರಾಧ್ಯಾಪಕ ಮತ್ತು ಮಾಸ್ತರು ಸಮಾಜದಲ್ಲಿ ಪ್ರತಿಷ್ಠಿತರು ಎಂಬುದಾಗಿ 
ಪರಿಗಣಿಸಿದ್ದಾರೆ. ಕಡೆಯ ನಾಲ್ಕು ಸ್ಥಾನಗಳನ್ನು, ಮೋಚಿ, ನಾಯಿಂದ ದಾದಿ ಮತ್ತು ? 
ರಕ್ಷಣಾಧಿಕಾರಿಗೆ ಕೊಡಲಾಗಿದೆ. | 


ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಉದ್ಯೋಗಗಳಿಗೆ ಸ್ಥಾನವನ್ನು 
ನವ ಗ "ಅವರವರ ಅಲ್ಪಸ್ವಲ್ಪ ವೃತಾ ತ್ಯಾಸವಿರುವುದು ಕಂಡುಬರುತ್ತ Me 2: 
ಲ್ಲೆ ಸ್ವನವನ್ನು ಕೊಡುವಾಗ ಲಿಂಗ ಜಾತಿ ಹಾಗೂ ವರಮಾನದ. 


ಅಭಿವೃದ್ಧಿ ಹೊಂದುತ್ತಿರುವ ಪ್ರತಿಯೊಂದು ದೇಶವೂ ಕೈಗಾರಿಕಾ ಪ್ರಗತಿ ಮತ್ತು ಕಾರ್ಮಿಕ ' 
ವರ್ಗದ ಕೆ ಕೀಮಾಭ್ಯು ದಯದ ದೃಷ್ಟಿಯಿಂದ ಪ್ರೋತ್ಸಾ ಹದಾಯಕವಾದ ಒಂದು ಕಾರ್ಮಿಕ ನೀತಿಯನ್ನು 
ರೂಪಿಸುವುದು ಅಗತ್ಯ. ಕಾರ್ಮಿಕ "ನೀತಿಯು ಮುಖ್ಯವಾಗಿ ದೇಶದ ಆರ್ಥಿಕ ಭದ್ರತೆಯನ್ನು ಕಾಪಾಡು | 
ವಂತಹದಾಗಿರಬೇಕು. "ವೇತನಗಳ ಏರಿಕೆಯು ಸಾಮಾನ್ಯ ವಾಗಿ ಹಣದುಬ್ಬ ರಕ್ಕೆ ದಾರಿ ಮಾಡಿಕೊಡುತ್ತ ನ 
ಇದು ಇಡೀ ಆರ್ಥಿಕ ಪರಿಸ್ಥಿ ತಿಯನ್ನು ಹದಗೆಡಿಸುತ್ತದೆ. ಆದುದರಿಂದ ವೇ ಏರಿಕೆಯು ಉತ್ಪಾದನ 
ಶಕ್ತಿಯ ಅಗತ್ಯಕ್ಕೆ ಅನುಗುಣವಾಗಿರಬೇಕಾದುದು ಅತ್ಯಗತ್ಯ. ಇಂತಹ ಜಾಣ್ಮೆಯ ನೀತಿಯು "ಬೆಲೆ 
ಏರಿಕೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವುದರ ಮೂಲಕ ಆರ್ಥಿಕ ಸಮತೋಲನವನ್ನು ಕಾಪಾಡು; 
ತ್ತದೆ. ಇದನ್ನು ಜಾರಿಗೆ ತರುವ ತಾರುಣ್ಯ ದಲ್ಲಿ ಕೆಲವು ತೊಂದರೆಗಳು ಬಂದರೂ ಅವು ಕ್ರಮೇಣ ಮಾಯ 
ವಾಗಿ ದೇಶವು ಆರ್ಥಿಕವಾಗಿ ಸ್ವಾವ ಲಂಬನೆಯನ್ನು ಪಡೆಯಬಲ್ಲುದು. ಇಂದು ಭಾರತ ಮತ್ತು ಇತರ 
ಮುಂದುವರಿಯುತ್ತಿರುವ ದೇಶಗಳ ವ್ಯವಸ್ಥಿತ ಆರ್ಥಿಕ ಬೆಳವಣಿಗೆಯು ಬಹಳಮಟ್ಟಿಗೆ ತೃ ಪ್ರಿಕರ 
ಜೀವನ ನಡೆಸುವ ಹಾಗೂ ದಕ ದಕ್ಷತೆಯಿಂದ ಕೂಡಿದ ಕಾರ್ಮಿಕ ವರ್ಗವನ್ನು ಅವಲಂಬಿಸಿದೆ pC. 
ಧಾರಾಳವಾಗಿ ಹೇಳಬಹುದು. ಭಾರತ ಸರ್ಕಾರವು ಬಹುಶಃ ಈ ಅಂಶವನ್ನು "ಗಮನಿಸಿ ಪಂಚವಾರ್ಷಿಕ 
ಯೋಜನಾವಧಿಯಲ್ಲಿ ದೇಶದ ಪ್ರಗತಿ ಹಾಗೂ ಕಾರ್ಮಿಕ ಹಿತಚಿಂತನೆಯನ್ನೊಳಗೊಂಡ ಸಮರ್ಪಕವಾದ 
ಒಂದು ಕಾರ್ಮಿಕ ನೀತಿಯನ್ನು ಜಾರಿಗೆ ತಂದಿದೆ. ಈ ನೀತಿ ಹಾಗೂ ಕಾರ್ಮಿಕ ಶಾಸನಗಳ ಮುಖ್ಯೋ- 
ದ್ವೇಶ ಸಾಮೂಹಿಕ ಗಳಿಕೆಯ ಪದ್ದ ತಿ, ಸಮನ್ಹ ಯ ಪದ್ದ ತಿ ಅಥವಾ ಪಂಚಾಯತಿ ವಿಧಾನಗಳ ಮೂ 
ಕೈ 'ಗಾರಿಕಾ ಶಾಂತಿಯನ್ನು ಸಾ ಪಿಸುವುದು. ಇದು ಸಾಧಿತವಾದ ಹೊರತು ಸ್ವಾ ವಲಂಬನೆಯ ಮಾತ 
ಕನಸಾದೀತು ಎಂಬುದನ್ನು 'ವಿಲರೂ ಒಪ್ಪಬೇಕಾಗಿದೆ. 


| ಕೃಷ್ಣ ನಾಯಕ್‌! 


1 ಅಧುನಿಕ ಭಾರತದ ಆರ್ಥಿಕ ಸಮಸ್ಯೆಗಳು, ಭಾಗ-೧. ಬೆಂಗಳೂರು ವಿಶ್ವವಿದ್ಯಾನಿಲಯ, 
ಬೆಂಗಳೂರು, ೧೯೭೧, ಪು. ೪೨೬-೭ ' 


ಅಮೆರಿಕದಲ್ಲಿ ಭಾರತೀಯರು 


೧೯ನೆಯ ಶತಮಾನದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ವಲಸೆಗಾರರಾಗಿ ಭಾರತೀಯರು ಹೋಗು 
ವುದು ಬಹಳ ಅಪರೂಪವಾಗಿತ್ತು. ಆಗ ಅಮೆರಿಕದಲ್ಲಿ ನೆಲಸಿದ್ದ ಭಾರತೀಯರ ಸಂಖ್ಯೆ ಒಂದು ಸಾವಿರ 
ಕ್ವಿಂತಲೂ ಕಡಿಮೆ ಇತ್ತು ಎನ್ನಬಹುದು. ಆದರೆ ೨೦ನೆಯ ಶತಮಾನದಲ್ಲಿ ಅಮೆರಿಕಕ್ಕೆ ವಲಸೆಗಾರರಾಗಿ 
ಹೋಗುತ್ತಿರುವ ಭಾರತೀಯರ ಸಂಖ್ಯೆ ಏರುತ್ತಿದೆ ಎನ್ನಬಹುದು. ೨೦ನೆಯ ಶತಮಾನದ 
ಮೊದಲ ದಶಕದಲ್ಲಿ ಅಮೆರಿಕದಲ್ಲಿ ವಲಸೆಗಾರರಾಗಿ ನೆಲಸಿದ ಭಾರತೀಯರ ಸಂಖ್ಯೆ ೫೦೦೦ದಷ್ಟಾಯಿತು 
ಎಂದು ತಿಳಿದು ಬರುತ್ತದೆ. ಪಂಜಾಬಿನಲ್ಲಿ ಉಂಟಾದ ಅಭಾವ ಪರಿಸ್ಥಿತಿಯ ಪರಿಣಾಮವಾಗಿ ಅನೇಕ 
ಸಿಖ್‌ ರೈತರು ಅಮೆರಿಕದ ಗ್ರಾಮಾಂತರ ಪ್ರದೇಗಳಿಗೆ ಹೋಗಿ ರೈತರಾಗಿ ನೆಲಸಲು ಆರಂಭಿಸಿದರು. 
ಹೀಗೆ ಅಮೆರಿಕಕ್ಕೆ ಭಾರತೀಯರು ವಲಸೆಗಾರರಾಗಿ ಹೋಗುವ ಪದ್ಧ ತಿ ೨೦ನೆಯ ಶತಮಾನದ 
ಆದಿಭಾಗದಿಂದ ಆರಂಭವಾಯಿತು ಎನ್ನಬಹುದು. ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯ ೧೯೨೪ರಲ್ಲಿ 
ಒಂದು ತೀರ್ಪನ್ನು ನೀಡಿ, ಭಾರತೀಯರು ವಲಸೆ ಬರುವುದಕ್ಕೆ ನಿರ್ಬಂಧ ವಿಧಿಸಿತ್ತು. ಆದ್ದರಿಂದ 
೧೯೬೫ರ ತನಕ ಭಾರತೀಯ ವಲಸೆಗಾರರಿಗೆ ಅಮೆರಿಕಕ್ಕೆ ಹೋಗಿ ನೆಲಸಲು ಅವಕಾಶವಾಗಲಿಲ್ಲ. 
ಆದರೆ ೧೯೪೬ರ ಅನಂತರ ಅಮೆರಿಕದ ಆಡಳಿತ ವರ್ಗದವರು ಭಾರತೀಯರ ಬಗ್ಗೆ ತಮ್ಮ ಸಹಾನುಭೂತಿ 
ಯನ್ನು ವ್ಯಕ್ತಪಡಿಸಲಾರಂಭಿಸಿದರು. ಭಾರತೀಯರ - ಸ್ವಾತಂತ್ರ ಹೋರಾಟಕ್ಕೆ ತಮ್ಮ ಬೆಂಬಲ 


_ 
ರ 


ಭಾರತಗಳ ನಡುವೆ ಹೆಚ್ಚಿನ ಸಂಪರ್ಕ ಬೆಳೆಯಲು ಅವಕಾಶವಾಯಿತು. ೧೯೬೫ರಲ್ಲಿ ಅಮೆರಿಕ ಸರ್ಕಾರ 
ಒಂದು ಹೊಸ ಕಾನೂನನ್ನು ಜಾರಿಗೆ ತಂದು ವಲಸೆಗಾರರ ಮೇಲೆ ಹಿಂದೆ ವಿಧಿಸಿದ್ದ ನಿರ್ಬಂಧವನ್ನು 


ಸಡಿಲಗೊಳಿಸಿತು. ಪೌರಸ್ತ್ಯ ದೇಶಗಳಿಂದ ವರ್ಷಕ್ಕೆ ೨೦ ಸಾವಿರಕ್ಕೆ ಮಾರದಂತೆ ವಲಸೆಗಾರರು 
ಅಮೆರಿಕಕ್ಕೆ ಬರಬಹುದೆಂದು ನಿರ್ಧರಿಸಲಾಯಿತು. ಈ ಕಾನೂನು ಜಾರಿಗೆ ಬಂದ ಮೇಲೆ ಭಾರತೀಯ 
ವಲಸೆಗಾರರ ಸಂಖ್ಯೆ ಅಧಿಕಗೊಳ್ಳಲಾರಂಭವಾಯಿತು. ೧೯೬೫-೧೯೭೩ರ ಅವಧಿಯಲ್ಲಿ ಕೆಲವು 
ಮುಖ್ಯ ದೇಶಗಳಿಂದ ಅಮೆರಿಕಕ್ಕೆ ಬರಲಾರಂಭಿಸಿದ ವಲಸೆಗಾರರ ಸಂಖ್ಯೆಯನ್ನು ಮುಂದಿನ ಪುಟದ 
ಕೋಷ್ಟಕದಲ್ಲಿ ಕೊಡಲಾಗಿದೆ. 

ಗ ಸುಮಾರು ೧.೮೦.೦೦೦ ಭಾರತೀಯರು ಅಮೆರಿಕ ಸಂಯುಕ್ತ ಸಂಸ್ಥಾ ನಗಳಲ್ಲಿ ಇದ್ದಾರೆ 
ಎಂದು ಅಂದಾಜು ಮಾಡಲಾಗಿದೆ. ೧೯೭೦ರ ಜನಗಣತಿಯ ಪ್ರಕಾರ ೧,೪೭,೦೦೦ ಭಾರತೀಯರು 
ಅಮೆರಿಕದ ಪೌರತ್ವವನ್ನು 'ಖಾಯಂ ಆಗಿ ಪಡೆದಿದ್ದಾರೆಂದು ತಿಳಿದು ಬರುತ್ತದೆ. ೧೧ ಸಾಎರ ಜನ 
ವಿದಾರ್ಥಿಗಳಾಗಿ ವಾಸಿಸುತ್ತಿದ್ದಾರೆ. ಉಳಿದವರು ಪ್ರವಾಸಿಗಳಾಗಿ ಅಥವಾ ವಾಣಿಜ್ಯ ವ್ಯವಹಾರಗಳಲ್ಲಿ 
ನಿರತರಾಗಿ ವಾಸಿಸುತ್ತಿದ್ದಾರೆ. ಎಂದು ತಿಳಿದುಬರುತ್ತದೆ. ೧೯೬೫-೧೯೭೬ರ ಅವಧಿಯಲ್ಲಿ ೭೩.೦೦೦ 
ಭಾರತೀಯ ವಲಸೆಗಾರರು ಅಮೆರಿಕದಲ್ಲಿ ನೆಲಸಿದರು. ಅಂದರೆ ಈ ೯ ವರ್ಷಗಳಲ್ಲಿ ಬಂದ ವಲಸಿಗಾರರ 

“ನ 


PPG ಳ್ಳ ಹ — ಇರ್ಲೀ ದಿ ತೃ ಕ 
ಸಂಖ್ಯೆ ಕಳೆದ ೧೫೦ ವರ್ಷಗಳ; ಬಂದ ಒಟ್ಟು ವಲಸೆಗಾರರ ಸಂಖ್ಯೆಗಿಂತ ಅಧಿಕವಾಗಿತ್ತು 


೭೬ ಮಾನವಿಕ ಕರ್ಣಾಟಕ" 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಗೆ ಬಂದ ವಲಸೆಗಾರರ ಸಂಖ್ಯೆ! 


(೧೫ ಪ್ರಮುಖ ದೇಶಗಳಿಂದ) 


೧೯೬೫ ಟ್‌ 
೧ ಕೆನಡ ೩೮,೩೨೭. ೧ ಮೆಕ್ಸಿಕೋ ೭೦.೧೪೧ 
೨ ಮೆಕ್ಸಿಕೋ ೩೭,೯೬೯ ೨ ಫಿಲಿಫೀನ್ಸ್‌ "೩೦.೭೯೯ 
೩ ಬ್ರಿಟನ್‌ ೨೭.೩೫೮ ೩ ಕ್ಯೂಬ - ೨೪,೧೪೭ 
೪ ಜರ್ಮನಿ ೨೪.೦೪೫ ೪ ಕೊರಿಯ ೨೨,೯೩೦ 
೫ ಕೂಬ ೧೯.೭೬೦ ೫ ಇಟಲಿ ೨೨.೧೫೧ 
೬ ಕೊಲಂಬಿಯ ೧೦.೮೮೫ ೬ ಚೀನ ೧೭,೨೯೭ 
೭೬ ಇಟಲಿ ೧೦.೮೨೧ ೭ ಡಾಮಿನಿಕನ್‌ ಗಣರಾಜ್ಯ ೧೪,೯೨೧ 
೮ ಡಾಮಿನಿಕನ್‌ ಗಣರಾಜ್ಯ ೯,೫೦೪ ೮ ಭಾರತ ೧೩,೧೨೪ 
೯ ಪೋಲೆಂಡ್‌ ೮.೪೬೫ ೯ ಗ್ರೀಸ್‌ ೧೦,೭೫೧ 
೧೦ ಆರ್ಜೆಂಟೀನ ೬.೧೨೪ ೧೦ ಪೋರ್ಚುಗಲ್‌ ೧೦.೨೫೧ 
೧೧. ಐರ್ಲೆಂಡ್‌ ೫.೪೬೩ ೧೧ ಬ್ರಿಟನ್‌ ೧೦.೬೩೮ 
೧೨ ಈಸ್ವಡಾರ್‌ ೪,೩೯೨ ೧೨ ಜಮೇಕ ೯,೯೬೩ 
೧೩ ಫ್ರಾನ್ಸ್‌ ೪.೦೯ ೧೩ ಕೆನಡ ೮೯೫೧ 
೧೪ ಚೀನ " ೪,೦೫೭ ೧೪ ಯೂಗೊಸ್ಲಾವಿಯ - ೬,೫೮೨ 
೧೫ ಹೈಟಿ ೩೬೦೯ ೧೫ ಟ್ರಿನಿಡಾಡ್‌ ಮತ್ತು ಟೊಬಾಗೊ ೭.೦೩೫ 


ಅಮೆರಿಕದ ರಾಯಭಂರಿ ಕಚೇರಿ ನಡೆಸಿದ ಮಾದರಿ ಸಮಾಕ್ಷೆಯ ಪ್ರಕಾರ ಬಹುಪಾಲು ಭಾರತೀಯ 
ವಲಸೆಗಾರರು ಗುಜರಾತ್‌, ಪಂಜಾಬ್‌, ಕೇರಳ, ಪಶ್ಚಿಮ ಬಂಗಾಳ ಮತ್ತು ದೆಹಲಿ ರಾಜ್ಯಗಳಿಂದ 
ಬಂದವರಾಗಿದ್ದಾರೆ. ಸಮಾಕ್ಟೆಯಿಂದ ಈ ವಿವರಗಳು" ದೊರೆತಿವೆ: ೧ ಬಹುಪಾಲು ವಲಸೆಗಾರರು 
ವಿವಾಹಿತರು. ೨ ಹೆಂಗಸರು. ಮತ್ತು ಮಕ್ಕಳು ಒಟ್ಟು ವಲಸೆಗಾರರ ಸಂಖ್ಯೆಯ ಅರ್ಧದಷ್ಟಿದ್ದಾರೆ. 
ಸ ಕೇರಳದಿಂದ ಬಂದ ವಲಸೆಗಾರರ ಪೈಕಿ ಬಹೆ * ಮಂದಿ ನರ್ಸ್‌ಗಳಾಗಿ ಕೆಲಸ ಮಾಡುತ್ತಿದ್ದಾರೆ. 

ಜನಸಂಖ್ಯೆ ಹೆಚ್ಚಾ ಗಿರುವ ಅಮೆರಿಕನ್‌ ನಗರಗಳಲ್ಲೇ ಭಾರತೀಯರು ನೆಲಸಲು - ಇಚ್ಛಿಸುತ್ತಾರೆ. 
ಯ್‌ ಏಕಾಂತವಾಸ ಮಾಡಲು ಇಷ್ಟಪಡುವುದಿಲ್ಲ. ಖಾಯಂ, ಆಗಿ ಅಮೆರಿಕನ್‌ ಪೌರತ್ವ 
ವನ್ನು ಪಡೆಯದೆ ಇರುವ ಭಾರತೀಯರ ಬಗ್ಗೆ. ೧೯೭೩ರಲ್ಲಿ ಸೆಒಂದು. ಸಮೀಕ್ಷೆ ನಡಸಲಾಯಿತು. 
ಅದರ ಹ ಸೇಕಡ ೨೧ರಷ್ಟು ಜನರು ನ್ಯೂ ಯಾರ್ಕ್‌ನಲ್ಲೂ ಸೇಕಡ ೧೩ರಷ್ಟು ಕ್ಯಾಲಿಪೋರ್ನಿಯದಲ್ಲೂ 
ಸೇಕಡ ೧೦ರಷು  ಇಲಿನಾಯ್ಡ್‌ ನಲ್ಲೂ Mae: ೮ರಷ್ಟು ನ್ಯೂ ಜರ್ಸಿಯಲ್ಲೂ ತಲಾ ಸೇಕಡ ೩ರಷ್ಟು 
ಮಿಷಿಗನ್‌, ಒಹೈಯೋ ಮತ್ತು ಪೆನ್‌ಸಿಲ್‌ವೇನಿಯ ರಾಜ್ಯ ಗಳಲ್ಲೂ ಉಳಿದವರು ಇತರ ಎಲ್ಲ ' 
ರಾಜ್ಯಗಳಲ್ಲೂ ವಾಸಿಸುತ್ತಾ ರೆ. 


ಖಾಯಂ ಆಗಿ ಅಮೆರಿಕನ್‌ ಪೌರತ್ವ ವನ್ನು ಪಡೆದ ಭಾರತೀಯರ ಪೈಕಿ ಯಾವಯಾವ ರಾಜ್ಯ 
ದಲ್ಲಿ ಎಷ್ಟೆ ಷ್ಟು ಜನರು 'ಬಾಸಿಸುತ್ತಿ ದ್ದಾ ರೆ ಎಂಬ ಬಗ್ಗೆ ಅಂಕಿಅಂಶಗಳು ದೊರೆತಿಲ್ಲ. ಆದರೆ ಅವರ ಪೈಕಿ 
ಬಹು ಪಾಲು ಸಿಖ್‌ ಮತಸ್ಥ ರು. ಅವರು ರೈ ತರಾಗಿ' ಕ್ಯಾಲಿಪೋರ್ನಿಯ ರಾಜ್ಯ ದಲ್ಲಿ ವಾಸಿಸುತ್ತಿ ದಾ ಹಕ್ಕ 


1 ಅಮೆರಿಕದ ಸೆ ಸ್ಟ್ರೀಟ್‌ ಇಲಾಖೆಯ ಒಂದು ಪ್ರಕಟಣೆ (Span ನಿಯತಕಾಲಿಕೆ; ಸೆಪೆಂಬರ್‌ 
೧೯೭೪; ಪು. ೧೫) 


ಅಮೆರಿಕದಲ್ಲಿ ಭಾರತೀಯರು ೭೭ 


೧೯೬೫ರಿಂದ ಈಚೆಗೆ ಅಮೆರಿಕಕ್ಕೆ ಬಂದಿರುವ ಭಾರತೀಯರ ಪೈಕಿ ಬಹು ಪಾಲು ಜನರು ವಿವಿಧ 


ವೃತ್ತಿಗಳಲ್ಲಿ ನಿಪುಣರಾಗಿರುವವರಾಗಿದ್ದಾ ರೆ. ಎಂಜಿನಿಯರಿಂಗ್‌, ವೈದ್ಯ, ನರ್ಸಿಂಗ್‌ ಮತ್ತು ವಿಜ್ಞಾನ 
ಭಾಗಗಳಲ್ಲಿ ಒಳ್ಳೆಯ ಪದವಿ ಪಡೆದವರಾಗಿದ್ದಾರೆ. ಕೆಲವರು ವ್ಯಾಪಾರದಲ್ಲಿ ನಿರತರಾಗಿದ್ದಾರೆ. ಇನ್ನು 
ಕೆಲವರು ಕೈಗಾರಿಕೆಗಳಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ಮತ್ತು ಸಂಶೋಧನ ಕೇಂದ್ರಗಳಲ್ಲಿ 
ಉದ್ಯೋಗಿಗಳಾಗಿದ್ದಾರೆ. ೧೯೬೫-೧೯೬೯ರ ಅವಧಿಯಲ್ಲಿ ಅಮೆರಿಕಕ್ಕೆ ಬಂದ ಭಾರತೀಯರ ಪೈಕಿ 
ಅರ್ಥದಷ್ಟು ಜನರು ಎಂಜಿನಿಯರಿಂಗ್‌ ಅಥವಾ ವಿಜ್ಞಾನ ವಿಭಾಗಗಳಲ್ಲಿ ಪದವಿ ಪಡೆದವರಾಗಿದ್ದ ರು, 
೧೯೬೯ರಿಂದ ಈಚೆಗೆ ಬರುತ್ತಿರುವವರ ಪೈಕಿ ಎಂಜಿನಿಯರಿಂಗ್‌ ಪದವೀಧರರ ಸಂಖ್ಯೆ ಕಡಿಮೆಯಾಗಿ, 
ವೈದ್ಯ ಪದವೀಧರರ. ಸಂ ೈ ಹೆಚ್ಚಾ ಗುತ್ತಿದೆ. ೧೯೭೩ರಲ್ಲಿ ಭರತದಿಂದ ೧೯೦೦ ಜನ ವೈದ್ಯ ಪದವೀದರರು 
ಅಮೆರಿಕಕ್ಕೆ ಬಂದರು. ಅಮೆರಿಕಕ್ಕೆ ವಿವಿಧ ದೇಶಗಳಿಂದ ಬಂದ ವೈದ್ಯ ಪದವೀಧರರ ಪೈಕಿ ಭಾರತೀಯರ 
ಸಂಖ್ಯೆ ಅತೃಧಿಕವಾಗಿತ್ತು. ಇವರ ಪೈಕಿ ಬಹುಮಂದಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. 

ಅಮೆರಿಕದಲ್ಲಿ ವಾಸಿಸುತ್ತಿರುವ ಭಾರತೀಯರ ಪೈಕಿ (ವಿದ್ಯಾರ್ಥಿಗಳನ್ನು ಬಿಟ್ಟು) ಅನೇಕರು 
ಒಳ್ಳೆಯ ಜೀವನ ನಡೆಸುತ್ತಿದ್ದಾರೆ. ಭಾರತೀಯರ ವರಮಾನ ಮತ್ತು ಜೀವನ ಪರಿಸ್ಥಿತಿಯ ವಿಷಯ 
ವಾಗಿ ಅಮೆರಿಕದ `ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನ ೧೯೭೦ರಲ್ಲಿ ಒಂದು ಅಧ್ಯಯನ ನಡೆಸಿತು. 
ಆ ಅಧ್ಯಯನದಿಂದ ಈ ಅಂಶಗಳು ತಿಳಿದುಬಂದುವು: ೧೯೬೪ ಮತ್ತು ೧೯೬೯ರ ಅವಧಿಯಲ್ಲಿ 
ಭಾರತಿದಿಂದ ಬಂದ ವಿಜ್ಞಾನಿಗಳು ಮತ್ತು ಎಂಜಿನಿಯರುಗಳ ಪೈಕಿ ಸೇಕಡ ೪೫ರಷ್ಟು ಮಂದಿ ವಾರ್ಷಿಕ 
ವಾಗಿ ೧೦ ಸಾವಿರದಿಂದ ೧೫ ಸಾವಿರ ಡಾಲರುಗಳ ವರೆಗೆ ಸಂಪಾದಿಸುತ್ತಿದ್ದರು. ಸೇಕಡ ೩೫ರಷ್ಟು 
ಮಂದಿ ವಾರ್ಷಿಕವಾಗಿ ೧೫.೦೦೦-೨೦,೦೦೦ ಡಾಲರುಗಳನ್ನು ಸಂಪಾದಿಸುತ್ತಿದ್ದ ರು. ಸೇಕಡ ೧೧.೫ 
ಮಂದಿ ವಾರ್ಷಿಕವಾಗಿ ೨೦,೦೦೦ ಡಾಲರುಗಳಿಗಿಂತ ಅಧಿಕ ಸಂಪಾದನೆ ಮಾಡುತ್ತಿದ್ದರು. 

೧೯೭೪ರಲ್ಲಿ ನಡೆಸಿದ ಒಂದು ಮಾದರಿ ಸಮೀಕ್ಷೆಯಿಂದ ಭಾರತೀಯರು ವಾರ್ಷಿಕವಾಗಿ ಸರಾಸರಿ 
೧೪,೩೮೦ ಡಾಲರುಗಳ ವರಮಾನ ಪಡೆಯುತ್ತಿದ್ದಾರೆ ಎಂದು ತಿಳಿದುಬಂದಿದೆ. 

ಅಮೆರಿಕಕ್ಕೆ ವಲಸೆಗಾರರಾಗಿ ಬಂದಿರುವ ಭಾರತೀಯರು ಸಾಮಾನ್ಯ ಅಮೆರಿಕನ್‌ ಪ್ರಜೆ 
ಪಡೆಯುವ ವರಮಾನಕ್ಕಿಂತ ಅಧಿಕ ವರಮಾನ ಪಡೆಯುತ್ತಿದ್ದಾ ರೆ. (೧೯೭೨ರಲ್ಲಿ ಒಬ್ಬ ಸಾಮಾನ್ಯ 
ಅಮೆರಿಕನ್‌ ಪ್ರಜೆಯ ಸರಾಸರಿ ವಾರ್ಷಿಕ ವರಮಾನ ೧೧,೧೧೬ ಡಾಲರುಗಳಷ್ಟಿತ್ತು.) ಏಕೆಂದರೆ 
ವಲಸೆಗುರರಾಗಿ ಬಂದಿರುವ ಭಾರತೀಯರ ವಿದ್ಯಾಮಟ್ಟ ಸಾಮಾನ್ಯ ಅಮೆರಿಕನನ ವಿದ್ಯಾಮಟ್ಟಕ್ಕಿಂತ 
ಉತ್ತಮವಾಗಿರುತ್ತದೆ. ೧೯೭೦ರ ಜನಗಣತಿಯ ಪ್ರಕಾರ ೨೫ ವರ್ಷ ವಯಸ್ಸಿಗೆ ಮೇಲ್ಪಟ್ಟಿರುವ 
ಅಮೆರಿಕನ್‌ ಪ್ರಜೆಗಳ ಪೈಕಿ ಸೇಕಡ ೧೧ರಷ್ಟು ಜನ ಮಾತ್ರ ಕಾಲೇಜು ವಿದ್ಯುಭ್ಯಾಸ ಮಾಡಿದ್ದರೆಂದು 
ತಿಳಿದುಬರುತ್ತದೆ. ಆದರೆ ೧೯೭೩ರಲ್ಲಿ ಭಾರತದಿಂದ ವಲಸೆಗಾರರಾಗಿ ಬಂದ ಭಾರತೀಯರ ಪೈಕಿ ಸೇಕಡ 
೩೮ರಷ್ಟು ಜನರು ಸ್ನಾತಕೋತ್ತರ ವಿದ್ಯಾಭ್ಯಾಸ ಅಥವಾ ತಾಂತ್ರಿಕ ವಿದ್ಯಾಭ್ಯಾಸ ಪಡೆದವರಾಗಿದ್ದರು. 
ಅನೇಕ ವರ್ಷಗಳಿಂದ ನೆಲಸಿರುವ ಭಾರತೀಯರು ಅಮೆರಿಕದಲ್ಲಿ ಹಣ ಸಂಪಾದನೆ ಮಾಡಿ ಭಾರತದಲ್ಲಿ 
ಇರುವ ತಮ್ಮ ಬಂಧುಗಳಿಗೆ ಹಣ ಕಳುಹಿಸಿ ಅವರು ಸಣ್ಣ ಕೈಗಾರಿಕೋದ್ಯಮಗಳನ್ನು ನಡೆಸಲು 
ಸಹಾಯ ಮಾಡಿದ್ದಾರೆ. 

ಅಮೆರಿಕದ ಪೌರತ್ವವನ್ನು ಪಡೆದ ಭಾರತೀಯರ ಸಂಖ್ಯೆ ೩ ಲಕ್ಷಕ್ಕೂ ಮಾರಿದ ಮೇಲೆ ಅವರ 
ಆರ್ಥಿಕ ಪರಿಸ್ಥಿತಿಯನ್ನು ಕುರಿತ ಹೆಚ್ಚಿನ ವಿವರಗಳು ತಿಳಿದುಬರುತ್ತವೆ. ಅಮೆರಿಕದ ಜನಗಣತಿ ಅಧಿಕಾರಿ 


ಗಳು ಆಗ ಭಾರತೀಯರ ಬಗ್ಗೆ ಪ್ರತ್ಯೇಕ ಅಂಕಿ-ಅಂಶಗಳನ್ನು ಸಂಗ್ರಹಿಸಿಡಲು ಆರಂಭಿಸುತ್ತಾರೆ. ಈಗ 


& 


n ಇರ್‌ 
ಷ್ಟ ಸೌ) ದಂ 1 ೧ ನಿನ 
ಚೀನ ಮತು ಜಪಾನ್‌ನಿಂದ ಬಂದು ಅಮೆರಿಕದಲ್ಲಿ ನೆಲಸಿರುವ ವಲಸೆಗಾರರ ಬಗ್ಗೆ ಮೇಲ್ಕೀಡ 
ಕ: ಓತ ಗಾಗ 1! ~ ಲ ಆ ಗಾಗಾ ಗ ಗಾಗ 
ಮಾಹಿತಿಯನು ಸಂಗಹಿಸಿ ಇಡಲಾಗಿದೆ. ಜಪಾನಿನಿಂದ ಬಂದು ನೆಲಸಿರುವ ಒಂದು ಕುಟುಂಬದ 
ಗೆ ಇ 


ವಾರ್ಷಿಕ ಸರಾಸರಿ ವರಮಾನ ೧೯೬೯ರಲ್ಲಿ ೧೨,೫೧೫ ಡಾಲರುಗಳಷ್ಟಿತ್ತು. ಚೀನದಿಂದ ಬಂದು 

J ಎಣ pS) 
ನೆಲಸಿರುವ ಒಂದು ಕುಟುಂಬದ ವರಮಾನ ೧೦,೬೧೦ ಡಾಲರುಗಳಷ್ಟು ಇತ್ತು. ಅಮೆರಿಕನ್‌ ಕುಟುಂಬದ 
ಸರಾಸರಿ ವಾರ್ಷಿಕ ವರಮಾನ ೯,೩೧೮ ಡಾಲರುಗಳಾಗಿತ್ತು. ಇದೇ ರೀತಿ ಇನ್ನು ಮುಂದೆ ಭಾರತೀಯ 


೭೮ | ಮಾನವಿಕ ಕರ್ಣಾಟಕ 
ಕುಟುಂಬದವರ ಸರಾಸರಿ ವಾರ್ಷಿಕ ವರಮಾನ ಚೀನ ಮತ್ತು ಜಪಾನೀ ಕುಟುಂಬಗಳ ವಾರ್ಷಿಕ 
ವರಮಾನದಂತೆ ಉನ್ನತ ಮಟ್ಟದಲ್ಲಿರುವುದನ್ನು ನಾವು ಕಾಣಬಹುದು. 
ಅನೇಕ ಭಾರತೀಯ ಕುಟುಂಬಗಳು ಉತ್ತಮ ಜೀವನ (ಅಮೆರಿಕದ ಮಧ್ಯಮ ವರ್ಗಕ್ಕೆ 
ಸೇರಿದ ಕುಟುಂಬಗಳು ಜೀವನ ನಡೆಸುವಂತೆ) ನಡೆಸುತ್ತಿವೆ. ಭಾರತೀಯರು ವಿವಿಧ ರೀತಿಯ ಉದ್ಯೋಗ 
ಗಳಲ್ಲಿ ನಿರತರಾಗಿದ್ದಾರೆ. ವಿಶ್ವಸಂಸ್ಥೆಯ ಪ್ರಮುಖ ಸ್ಥಾನಗಳನ್ನು ಹೊಂದಿದವರಾಗಿದ್ದಾರೆ. ಪಂಜಾಬಿನ 
ಆಲಾ ಬಾ ಇ ಕಾಕ್ಸ್‌ ಪಿ ~ 
ರೈತರು ಕ್ಯಾಲಿಪೋರ್ನಿಯ ರಾಜ್ಮದಲ್ಲಿ ಹಣ್ಣು ತೋಟಗಳನ್ನು ಪಡೆದು ಒಳ್ಳೆಯ ವರಮಾನ ಪಡೆಯು 
ತ್ತಿದ್ದಾರೆ. ಗುಜರಾತಿನ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಹಣ ಸಂಪಾದಿಸಿ ವಾಪಸ್ಸು ಗುಜರಾತಿಗೆ! 


=~ 


ಬಂದು ಒಳ್ಳೆ ಉದ್ಯಮಗಳನ್ನು ಸ್ಥಾಪಿಸಿದ್ದಾರೆ. ಕೇರಳದ ಯುವತಿಯರು ಅಮೆರಿಕದ ಆಸ್ಪತ್ರೆಗಳಲ್ಲಿ 
ನರ್ಸ್‌ಗಳಾಗಿ ಕೆಲಸಮಾಡಿ ಒಳ್ಳೆಯ ಹೆಸರು ಪಡೆದಿದ್ದಾರೆ. ಹಲವರು ಅಮೆರಿಕನ್‌ ವಿಶ್ವವಿದ್ಯಾನಿಲಯ 
ಗಳಲ್ಲಿ ಅಧ್ಯಾಪಕರಾಗಿ ಒಳ್ಳೆಯ ಕೀರ್ತಿ ಗಳಿಸಿಕೊಂಡಿದ್ದಾರೆ. ಡಾಕ್ಟರ್‌ ಎಸ್‌. ಚಂದ್ರಶೇಖರ್‌ರವರು 
ಹಿಕಾಗೊ ವಿಶ್ವವಿದ್ಯಾನಿಲಯದಲ್ಲಿ ಖಭೌತ ವಿಜ್ಞಾನಿಯಾಗಿ ವಿಶ್ವದಲ್ಲೇ ಹೆಸರಾಂತ ವಿಜ್ಞಾನಿ 
ಎಂಬ ಮನ್ನಣೆ ಪಡೆದಿದ್ದುರೆ. ಡಾ. ಶ್ರೀರಾಮ್‌ರವರು ಅಮೆರಿಕದ ನ್ಯಾಷನಲ್‌ ಇನ್‌ಸ್ಟಿಟ್ಕೂಟ್‌ 
ಆಫ್‌ ಹೆಲ್ತ್‌ನಲ್ಲಿ ಜೀವ ರಸಾಯನ ವಿಜ್ಞಾನಿಯಾಗಿದ್ದಾರೆ. ಡಾ. ಹರಗೋವಿಂದ ಖೊರಾನಾರವರು 
ನೊಬೆಲ್‌ ಪಾರಿತೋಷಿಕ ವಿಜೇತರಾಗಿ ಅಮೆರಿಕದ ವಿಸ್‌ಕಾನ್‌ಸಿನ್‌ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯ 
ನಿರ್ವಹಿಸುತ್ತಿದ್ದಾ ರೆ. ಇದೇ ರೀತಿ ಹಲವು ಭಾರತೀಯರು ಅಮೆರಿಕನ್‌ ವಿಶ್ವವಿದ್ಯಾನಿಲಯಗಳ 


ಮನ್ನಣೆ ಪಡೆದವರಾಗಿದ್ದಾರೆ. 

ಭಾರತೀಯ ವಿದ್ಯಾರ್ಥಿಗಳು ತಮ್ಮ ದೇಶದ ವಿಷಯವಾಗಿ ಅಭಿಮಾನ ಹೊಂದಿದವರಾಗಿದ್ದಾ ರೆ 
ತಾವು ನೆಲಸಿರುವ ಕಡೆ ಭಾರತೀಯರ ಸಂಘಗಳನ್ನು ಸ್ಥಾಪಿಸಿಕೊಂಡು ಸಾಂಸ್ಕೃತಿಕ ಚಟುವಟಿಕೆಗಳನ್ನು 
ನಡೆಸುತ್ತಾರೆ. ಹೋಳಿ ಮತ್ತು ದೀಪಾವಳಿಯೆಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ಭಾರತೀಯ 
ಚಲನಚಿತ್ರ ಪ್ರದರ್ಶನ ಏರ್ಪಡಿಸುತ್ತಾರೆ: ಸಂಗೀತ ಕಚೇರಿಗಳನ್ನು ಮತ್ತು ಕಲಾ ಪ್ರದರ್ಶನಗಳನ್ನು 
ಆಗಿಂದಾಗ್ಗೆ ನಡೆಸುತ್ತಾರೆ. ಭಾರತೀಯ ತಿಂಡಿ ತಿನಸುಗಳನ್ನು ಮಾಡಿ ಅಮೆರಿಕದ ಸ್ನೇಹಿತರನ್ನು 
ಆಹ್ವಾನಿಸಿ ಸತ್ಕಾರಕೂಟ ಏರ್ಪಡಿಸುತ್ತಾರೆ. ಬೇರೆ ದೇಶಗಳಿಂದ ಅಮೆರಿಕಕ್ಕೆ ವಲಸೆ ಬಂದಿರುವವ : 
ರೊಡನೆ ಭಾರತೀಯರನ್ನು ಹೋಲಿಸಿದರೆ ಒಂದು ವ್ಯತ್ಕಾಸ ಕಂಡುಬರುತ್ತದೆ. ಬಹುಪಾಲು ಭಾರತೀಯರು 
ಭಾರತಕ್ಕೆ ಬಂದು ಲಗ್ನ ಮಾಡಿಕೊಂಡು ಸಂಸಾರ ಸಮೇತರಾಗಿ ತೆರಳಿ ಅಮೆರಿಕದಲ್ಲಿ ವಾಸಿಸಲು ' 
ಯತ್ನಿಸುತ್ತಾರೆ. ಬೇರೆ ದೇಶಗಳಿಂದ ಬಂದವರು ಅಮೆರಿಕದ ಯುವತಿಯರನ್ನು ವಿವಾಹವಾಗಲು ' 
ಇಚ್ಛಿಸುತ್ತಾರೆ. 

ಅಮೆರಿಕದಲ್ಲಿ ಓದುತ್ತಿರುವ ವಿದೆಶಿ ವಿದ್ಯಾರ್ಥಿಗಳ ಪೈಕಿ ಭಾರತೀಯರ ಸಂಖ್ಯೆ ಅತ್ಯಧಿಕ 
ಮೊದಲ ಬಾರಿಗೆ ೧೯೭೧-೭೨ರಲ್ಲಿ ಇವರು ಕೆನಡದಿಂದ ಬರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ' 
ಮಾರಿಸಿ ಮೊದಲ ಸ್ಥಾನ ಗಳಿಸಿದರು. ೧೯೭೨-೭೩ರಲ್ಲಿ ಒಟ್ಟು ೧೧ ಸಾವಿರ ಭಾರತೀಯ ವಿದ್ಯಾರ್ಥಿ 
ಗಳಿದ್ದು ಮೊದಲನೆಯ ಸ್ವಾನ ಪಡೆದಿದ್ದರು. ಅಮೆರಿಕನ್‌ ವಿಶ್ವವಿದ್ಯಾನಿಲಯಗಳಲ್ಲಿ ದೊರೆಯುವ? 
ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮತ್ತು ವಿವಿಧ ರೀತಿಯ ಬೋಧನ ವಿಷಯಗಳು ಭಾರತೀಯ 
ವಿದ್ಯಾರ್ಥಿಗಳನ್ನು ಇಷ್ಟೊಂದು ಸಂಖ್ಯೆಯಲ್ಲಿ ಆಕರ್ಷಿಸಿವೆ ಎನ್ನಬಹುದು. ಜೊತೆಗೆ ನಾನಾ ರೀತಿಯ ಕ 
ವಿದ್ಯಾರ್ಥಿ ವೇತನಗಳನ್ನು ಅಮೆರಿಕದ ವಿಶ್ವವಿದ್ಯಾನಿಲಯಗಳು ಭಾರತೀಯರಿಗೆ ನೀಡುವದರ 
ಭಾರತೀಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟಂತಾಗಿದೆ. ಕೆಲವರು ಅಮೆರಿಕದಲ್ಲಿ ನೆಲಸಿರುವ ' 
ತಮ್ಮ ಬಂಧುಗಳು ಮತ್ತು ಸ್ನೇಹಿತರು ಒದಗಿಸುವ ಹಣದ ಸಹಾಯದಿಂದ ವಿದ್ಯಾಭ್ಯಾಸ ಮಾಡಲು 
ಬಂದಿದ್ದಾರೆ. ಅಮೆರಿಕಕ್ಕೆ ಬರುವ ಭಾರತೀಯ ವಿದ್ಯಾರ್ಥಿಗೆ ಸಾಮಾನ್ಯವಾಗಿ ೨೫ ವರ್ಷ ವಯಸ್ಸಾಗಿ ' 
ರುತ್ತದೆ. ಮಹಾರಾಷ್ಟ್ರ ಮತ್ತು ಗುಜರಾತ್‌ ರಾಜ್ಯಗಳಿಂದ ಬಹುಸಂಖ್ಯೆಯ ವಿದ್ಯಾರ್ಥಿಗಳು ಅಮೆರಿಕಕ್ಕೆ 
ಬರುತ್ತಾರೆ. ಅನಂತರ ದೆಹಲಿ, ಕೇರಳ ಮತ್ತು ಪಶ್ಚಿಮ ಬ.ಗಾಳ ರಾಜ್ಯಗಳ ವಿದ್ಯಾರ್ಥಿಗಳು ಸಾಕಷ್ಟು. 
ಸಂಖ್ಯೆಯಲ್ಲಿ ಬರುತ್ತಾರೆ. ಉಳಿದ ರಾಜ್ಯಗಳಿಂದ ಬರುವವರ ಸಂಖ್ಯೆ ಕಡಿಮೆ. 


7 


ಅಮೆರಿಕದಲ್ಲಿ ಭಾರತೀಯರು ೭೯ 
ಭಾರತೀಯ ವಿದ್ಯುರ್ಥಿಗಳು ಪ್ರಮುಖವಾಗಿ ನ್ಯೂ ಯಾರ್ಕ್‌, ಕನೆಕ್ಟಿಕಟ್‌, ಪೆನ್‌ಸಿಲ್ವೇನಿಯ, 
ಇಲಿನಾಯ್‌, ಇಂಡಿಯಾನ, ಮಿಷಿಗನ್‌, ಒಹೈಯೊೋ, ವಿಸ್‌ಕಾನ್‌ಸಿನ್‌ ಮತ್ತು ಕ್ಯಾಲಿಪೋರ್ನಿಯ 
ರಾಜ್ಯಗಳಲ್ಲಿರುವ ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳಾಗಿರುವುದು ಕಂಡುಬರುತ್ತದೆ. ಭಾರತೀಯ 
ವಿದ್ಯಾರ್ಥಿಗಳ ಪೈಕಿ ಅರ್ಧಕ್ಕಿಂತಲೂ ಹೆಚ್ಚು ಮಂದಿ ಎಂಜಿನಿಯರಿಂಗ್‌ ವಿದ್ಯಾರ್ಥಿಗಳು. ಆರನೆಯ 
ಒಂದು ಭಾಗ ವಿದ್ಯಾರ್ಥಿಗಳು ಭೌತವಿಜ್ಞಾನ ಮತ್ತು ಜೀವವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾಗಿರು 
ತ್ತಾರೆ. ಹತ್ತನೆಯ ಒಂದು ಭಾಗ ವಿದ್ಯಾರ್ಥಿಗಳು ವಾಣಿಜ್ಯಶಾಸ್ತ್ರ ವಿಭಾಗದವರು. ಉಳಿದವರು 
ಸಮಾಜವಿಜ್ಞಾನಗಳ ಮತ್ತು ಭಾಷೆಗಳ . ಅಧ್ಯಯನವಿಭಾಗಗಳಲ್ಲಿ ಇರುತ್ತಾರೆ. ಇವರ ಸಂಖ್ಯೆ 
ಅತ್ಯಲ್ಪ. ಭಾರತೀಯ ವಿದ್ಯಾರ್ಥಿಗಳ ಪೈಕಿ ಮುಕ್ಕಾಲು ಭಾಗ ವಿವ್ಕಾರ್ಥಿಗಳು ಸ್ನಾತಕೋತ್ತರ 
ತರಗತಿಗಳಲ್ಲಿ ಓದುವವರು. 
ಭಾರತೀಯ ವಿದ್ಮಾರ್ಥಿಗಳು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರುತ್ತಾರೆ. ಬಹಳ 
ವಿವ್ಯಾರ್ಥಿಗಳು ತಮ್ಮ ವೆಚ್ಚಕ್ಕಾಗಿ ವಿದ್ಯಾರ್ಥಿವೇತನಗಳನ್ನೇ ನಂಬಿಕೊಂಡಿರುವುದರಿಂದ ಮಿತವ್ಯಯ 
ದಿಂದ ಜೀವನ ನಡೆಸುವುದು ಅನಿವಾರ್ಯ. ಕೆಲವರು ಒಪ್ಪೊತ್ತಿನ ಕೆಲಸಗಳನ್ನು ಒಪ್ಪಿಕೊಂಡು ತಮ್ಮ 
ವರಮಾನ ಹೆಚ್ಚಿ ಸಿಕೊಳ್ಳಲು ಯತ್ನಿಸುವುದುಂಟು.  ವಿದ್ಯಾರ್ಥಿವೇತನದಿಂದ ಅಥವಾ ಕೆಲಸದಿಂದ 
ಹಣ ದೊರಕಿಸಿಕೊಳ್ಳಲು ಆಗದಿದ್ದವರು ಅಮೆರಿಕದಲ್ಲಿರುವ ಸ್ನೇಹಿತರಿಂದ ಅಥವಾ ಬಂಧುಗಳಿಂದ 
ಡಾಲರು ಪಡೆಯುತ್ತಾರೆ. ಅವರಿಗೆ ತಮ್ಮ ಬಂಧುಗಳ ಮೂಲಕ ಭಾರತದಲ್ಲಿ ರೂಪಾಯಿ ಮೌಲ್ಯದಲ್ಲಿ 
ಹಣ ಕೊಡುವಂತೆ ಏರ್ಪಾಡು ಮಾಡುತ್ತಾರೆ. 


ಎಂಜಿನಿಯರಿಂಗ್‌ ವಿಭಾಗದಲ್ಲಿ ಓದುವ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶ 
ಪಡೆಯುತ್ತಾರೆ. ಅವರ ಪೈಕಿ ಸೇಕಡ ೮೦ರಷ್ಟು ಮಂದಿ ತೇರ್ಗಡೆ ಹೊಂದಲು ಬೇಕಾದ ಅಂಕಗಳನ್ನು 
ಪರೀಕ್ಷೆಗಳಲ್ಲಿ ಪಡೆಯುತ್ತಾರೆ. ಉಳಿದ ಭಾಗಗಳಲ್ಲಿ ಓದುವ ವಿದ್ಯಾರ್ಥಿಗಳು ಈ ಪ್ರಮಾಣದಲ್ಲಿ 
ಪರೀಕ್ಷೆಗಳಲ್ಲಿ ಮೊದಲ ಬಾರಿಗೆ ಯಶಸ್ಸು ಪಡೆಯುವುದಿಲ್ಲ. ಕ್ರಮೇಣ ಅಮೆರಿಕನ್‌ ವಿಶ್ವವಿದ್ಯಾನಿಲಯ 
ಗಳ ಬೋಧನ ಕ್ರಮಗಳನ್ನು ತಿಳಿದುಕೊಂಡ ಮೇಲೆ ಕಷ್ಟಪಟ್ಟು ತಮ್ಮ ವಿದ್ಯಾ ಅರ್ಹತೆಯನ್ನು 
ಉತ್ತಮಪಡಿಸಿಕೊಳ್ಳುವುದು ಕಂಡುಬಂದಿದೆ. 


' ಭಾರತೀಯ ವಿದ್ಯಾರ್ಥಿಗಳ ಪೈಕಿ ಬಹುಮಂದಿ ಭಾರತಕ್ಕೆ ವಾಪಸ್ಸು ಬಂದು ಜೀವಿಸಲು ಇಚ್ಛಿ 
ಸುತ್ತಾರೆ. ಕೆಲವರು ಅಮರಿಕದಲ್ಲೇ ಇರಲು ಇಚ್ಛಿಸುವುದುಂಟು. ಆದರೆ ಭಾರತದಲ್ಲಿ ತಮ್ಮ ವಿದ್ಯಾ 
ಅರ್ಹತೆಗೆ ತಕ್ಕಂತೆ ಅವಕಾಶಗಳು ದೊರೆತರೆ ಭಾರತಕ್ಕೆ ಮರಳಿ ಬಂದು ಉದ್ಯೋಗನಿರತರಾಗುವುದು 
ಬಹಳ ಮಂದಿಯ ಇಚ್ಛೆ. ಆದ್ದರಿಂದ ಭಾರತೀಯ ವಿದ್ಯಾರ್ಥಿಗಳ ಸೇವೆಯನ್ನು ಸರಿಯಾಗಿ ಉಪಯೋಗಿಸಿ 
ಕೊಳ್ಳುವುದು ರಾಷ್ಟ್ರದ ಕರ್ತವ್ಯ. ಬ್ರಿಟಿಷರ ಕಾಲದಲ್ಲಿ ಭಾರತೀಯರು ಶ್ರೀ, ಲಂಕಾ, ಮಲೇಷಿಯ, 
ಬರ್ಮ ಮತ್ತು ಫೀಜಿ ದೇಶಗಳಲ್ಲಿ ನೆಲಸಿದರು. ಆಗ ಅಮೆರಿಕಕ್ಕೆ ಹೋಗುತ್ತಿರಲಿಲ್ಲ. ೧೯ನೆಯ 
ಶತಮಾನದಲ್ಲೂ ೨೦ನೆಯ ಶತಮಾನದ ಆದಿಭಾಗದಲ್ಲೂ ಈ. ದೇಶಗಳಲ್ಲಿ ಕೂಲಿಯಾಳುಗಳಾಗಿ 
ಕೆಲಸ ಮಾಡಲು ಭಾರತೀಯರನ್ನು ಬ್ರಿಟಿಷ್‌ ಸರ್ಕಾರ ಕಳುಹಿಸಿಕೊಡುತ್ತಿತ್ತು. ಅವರು ರಬ್ಬರ್‌ 
ಮತ್ತು ಚಹ ತೋಟಗಳಲ್ಲಿ ಅಥವಾ ರೈಲು ರಸ್ತೆ ನಿರ್ಮಾಣ ಕಾರ್ಯಗಳಲ್ಲಿ ಕೂಲಿಯಾಳುಗಳಾಗಿದ್ದರು. 
ಆದರೆ ಈಗ ಭಾರತದಿಂದ ಹೋಗುವವರು ಒಳ್ಳೆಯ ವಿದ್ಮುಭ್ಯಾಸ ಪಡೆದವರು. ವಿದ್ಮುವಂತಠಾದವರು 
ಬ್ರಿಟನ್‌, ಕೆನಡ ಮತ್ತು ಅಮೆರಿಕ ದೇಶಗಳಿಗೆ ಹೋಗುತ್ತಿದ್ದಾರೆ. ವಿದ್ಯಾವಂತರ ಪೈಕಿ ಅಧ್ಯನ 
ಹೆಚ್ಚು ಮಂದಿ ಅಮೆರಿಕಕ್ಕೆ 'ಪೋಗುವವರು. ಹೀಗೆ ಅಮೆರಿಕಕ್ಕೆ ಅಧಿಕ ಸಂಖ್ಯೆಯಲ್ಲಿ ಶೆ ಬ 
ಭಾರತೀಯ ಎದ್ಯಾವಂತರು ಏಕೆ ಇಪ್ಪ ಪಡುತ್ತಾರೆ ಎಂಬುದನ್ನು ಕಂಡುಹಿಡಿಯಲು 
ರಾಷ್ಟ್ರೀಯ ವಿಜ್ಞಾನ ಪ್ರತಿಷ್ಠಾನ ಒಂದು ಸಮಾಕ್ಸೆ ನಡೆಸಿತು. ಅದರಿಂದ ಶಿಳದ ಸಟ ತೆ 
ಇವು: ೧ ಅಮೆರಿಕದಲ್ಲಿರುವ ಉನ್ನತ ಜೀವನಮಟ್ಟವನ್ನು ಕಂಡು ವಿದ್ಯಾವಂತರಾದ po 
ಅಲಿ ಹೋಗಿ ನೆಲಸಲು ಇಚ್ಚಿಸುತ್ತಾರೆ. ೨ ಅಮೆರಿಕದಲ್ಲಿ ನೆಲಸಿದರೆ ತಮ್ಮ. ಮಕ್ಕಳಿಗೆ ಜೀವನದಲ್ಲಿ 

A ಭಧ a RS 9 
ಮುಂದುವರಿಯಲು ಒಳ್ಳೆಯ ಅವಕಾಶಗಳು ದೊರೆಯುತ್ತವೆ ಎಂದು ಅವರ ನಂಬಿಕೆ. ೩ ಅಮೆರಿಕನ್‌ 


೮೦ ಮಾನವಿಕ ಕರ್ಣಾಟಕ 4 AAA, 
x 7; 


x 


ಸಮಾಜದಲ್ಲಿ ಕಂಡುಬರುವ ಆಕರ್ಷಣೆಗಳಿಗೆ ಮಾರುಹೋದವರು ಕೆಲವರು. ೪. ತಮ್ಮ ವೃತ್ತಿಯಲ್ಲಿ 


ಇನೂ ಹೆಚ್ಚಿಗೆ ಪರಿಶ್ರಮ ಪಡೆದು ಖ್ಯಾತಿ ಗಳಿಸಬೇಕೆಂಬ ಅಭಿಲಾಷೆ ಹೊಂದಿಡವರು ಕಾರು 


ಸೆ 

: ಯಾವ ಕಾರಣದಿಂದಲೇ ಭಾರತೀಯರು ಅಮೆರಿಕದಲ್ಲಿ ನೆಲೆಸಿದ್ದರೂ. ಒಳ್ಳೆಯ ಹೆಸರು ಗಳಿಸಿ 
ದ್ದಾ ರೆ. ಅಮೆರಿಕದ ಉದ್ಯಮಗಳಲ್ಲಿ ಕಷ್ಟಪಟ್ಟು ದುಡಿದು ಮಾಲಿ ಕರ” ಮೆಚ್ಚು ಗಿ ಪಾತ್ರರಾಗಿದ್ದಾರೆ. ' 
ಒಳ್ಳೆಯ ವಿದ್ಯಾರ್ಥಿ ಗಳಾಗಿ ವಿಶ್ವವಿದ್ಯಾ ನಿಲಯಗಳಲ್ಲಿರುವ ಅಧಾ ಪಕರುಗಳ ಪ್ರೀತಿ ಗಳಿಸಿದ್ದಾರೆ. ' 
ಸಮಾಜಜೀವ ನದಲ್ಲಿ ಸಭ್ಯ ತೆಯಿಂದ ನಡೆದುಕೊಂಡು ಅಮೆರಿಕದ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. 3 


ಎಂತೆಹ ಸಂಭ ೯ ಬಂದರೂ ಅಲ್ಲಿಯ ಸಮಾಜಕ್ಕೆ ಹೊಂದಿಕೊಂಡು ಜೀವನ ನಡೆಸುವ ಸಾಮರ್ಥ್ಯ ಚ 
ಪಡೆದಿರುವವರೆವರು. ಅಮೆರಿಕನ್‌ ಪ್ರಜೆಗಳ ಮತ್ತು ಭಾರತೀಯರ ನಡುವೆ ಮಧುರ ಬಾಂಧವ್ಯ ' 


ಬೆಳೆದಿದೆ. 8 \ 


SM 
i fe 
4 tk 


ವಿ. ಎನ್‌. ಶೇಷಗಿರಿರಾವ್‌ 


ಪ್ಲೇಟೋ ಮತ್ತು ಶಾಂಕರ ವೇದಾಂತ 


ಪಾಶ್ಚಾತ್ಮ ತತ್ತ್ವಶಾಸ್ತ್ರದಲ್ಲಿ ಪ್ಲೇಟೋ ಅಸಾಮಾನ್ಯ ವ್ಯಕ್ತಿ. ಅಂಧಿನ ಆತೆನ್ಸಿನ ನವಯು 
ರಲಿ ಹಲವು ಸ್ರಲಮಾರುಗಳಿಂದ ಸಾಗಿಬಂದಿದ್ದ ಮೌಢ್ಯ ವನ್ನು ಕಿತ್ತೊಗೆಯಲು ತನ್ನ ದ 
ಮುಡುಪಾಗಿಟ, ಸಾಕ್ರಟೀಸನ ಪಟ್ಟ ಶಿಷ್ಯ ಪ್ಲೇಟೋ. ಪ್ಲೇಟೋ ಇಲ್ಲದಿದ್ದರೆ ಬಹುಶಃ ಸಾಕ್ರಟೀಸನ 
ಅಷ್ಟಾಗಿ ಬೆಳಗುತ್ತಿ ರಲಿಲ್ಲವೆನ್ನಃ ಬಹುದು. 


ವ ಟಿ } 
ಪೇಟೋ ಪ್ರತಿಪಾದಿಸಿದ ಸಾಮಾನ್ಯವಾದಕ್ಕೂ ಶಂಕರಾಚಾರ್ಯರ ಅದ್ವೆ ತೆವಾದಕ್ಕೂ ಬಹಳ 
ಅಂಶಗಳಲಿ ಹೋಲಿಕೆ ಇದೆ. ಆ ಹೋಲಿಕೆಯನ್ನು ಚರ್ಚಿಸುವುದೇ ಪ್ರಕೃತ ಲೇಖನದ ಉದ್ದೆ ತ; 


ಕಾಲದ ದೃಷ್ಟಿಯಿಂದ ಪ್ಲೇಟೋ ಶಂಕರಾಚಾರ್ಕರಿಗಿಂತ ಬಹಳ ಹಿಂದೆ ಇದ್ದವನು. ಕ್ರಿ.ಪೂ. 
೪೨೭ರಲ್ಲಿ ಘನವಂತ ತಂದೆತಾಯಿಗಳ ಮಗನಾಗಿ ಪ್ಲೆ ಟೋ ಜನಿಸಿದ. ಈತ ಸಂಗೀತ ಸಾಹಿತ್ಯ ಚಿತ್ರಕಲೆ 
ಗಳಲ್ಲಿ ಪಾರಂಗತನಾಗಿದ್ದ. ಚಿಕ್ಕವನಿದ್ದಾಗಲೇ ಬಹಳ ಕಡೆ ಸಂಚರಿಸಿ "ಕೊನೆಗೆ ಆತೆನ್ಸ್‌ "ನಗರದಲ್ಲಿ 
ನಿಂತು “ದಿ ಅಕಾಡೆಮಿ” ಎಂಬ , ಪಾಠಶಾಲೆಯನ್ನು ಸ್ಥಾಪಿಸಿ. ಗಣಿತಶಾಸ್ತ್ರ, ತತ್ತ್ವಶಾಸ್ತ್ರ ಮುಂತ್ಸಾದವನ್ನು 
“ಬೋಧಿಸುತ್ತಿದ್ದ. ಸುಮಾರು ೮೦ ವರ್ಷೆಗಳ ತುಂಬುಜೀವನವನ್ನು ನಡೆಸಿ ಕ್ರಿ.ಪೂ. ೩೪೭ರಲ್ಲಿ ಮರಣ 
ಹೊಂದಿದ. 

ಸ” ಶಂಕರಾಚಾರ್ಯರು ಕ್ರಿ.ಶ. ೮ನೆಯ ಶತಮಾನದವರು. ಕೇರಳದ ಕಾಲಟಿಯಲ್ಲಿ ಜನಿಸಿದವರು. 
೮ ವರುಷ ವಯಸ್ಸಾಗಿದ್ದಾಗಲೆ ವೇದಗಳನ್ನು ಅರಗಿಸಿಕೊಂಡಿದ್ದರು. ಪ್ಲೆಟೋನಷ್ಟು ದೀರ್ಫ್ಥಕಾಲ 
ಬಾಳದೆ ಕೇವಲ ೩೨ನೆಯ “ವಯಸ್ಸಿ ನಲ್ಲೆ ಪರಂಧಾಮವನ್ನೈದಿದರು. 

ಅದ್ವೈತದರ್ಶ ೯ನಕ್ಕೆ “ಪ್ರಸ್ಥಾನ ಶ್ರಯ'ವಾದ ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಮತ್ತು 

ಭಗವದ್ಲಿ ಆತೆ ಇವು ಮೂಲವಾಡರೆ; ಪ್ಲೇಟೋನ ನ ಸಾಮಾನ್ಯವಾದಕ್ಕೆ ಅತನ `ಸಂವಾದಗಳು' ಎಂಬ 
ಗ್ರಂಥವೇ ಮೂಲವಾಗಿದೆ. ಪ್ಲೇಟೋನ ಅದ್ದುತವಾದ ತತ್ವ್ವನಿರ್ಣ ಯಗಳನ್ನು ನಾವು ಈ ಗ್ರಂಥದಲ್ಲಿ 

ಲೆ ಬೀರಿದ್ದ ಅಸಾಧಾರಣ ಸಂಸ್ಕಾರಬ ುಲವನ್ನು 
ಶಾಸ್ತ್ರದಲ್ಲಿ ಕ ಕ್ಕಾಂಟನ "ಶುದ್ಧ ತರ್ಕ ವಿಮಾಂಸೆ', 


ಣಬಹುದು. ಸಾಕ್ರ ಕ್ರಟೀಸ್‌ ತನ್ನ ಪಟ್ಟ ಶಿಷನ 


ಕೂ 


ಈ ಗ ಗ್ರಂಥ ಪ ಶ್ರತಿನಿಧಿಸುತ್ತೆ ಬ ಆಧುನಿಕ ಪಾಶಾ ತ್ರ 


GL 
[6೬ 


ಚರಿ ವ ೨ ರ 
ಹೆಗಲನ “ತರ್ಕಶಾಸ್ತ್ರ' ಇವುಗಳಷ್ಟೇ ತೆ ಪ್ರಸಿದ್ಧಿ ನ್ನೂ ಜನಾದರಣವನ್ನೂ ಪ್ಲೇಟೋನ ಸಂವಾದಗಳು 
ಪಡೆದಿದೆ. 'ಸಂವಾದ ದಗಳು' "ಪಾಶ್ಚಾತ್ಯರ ಉಪನಿಷತ್ತು ಎನ್ನುವ ಮಟ್ಟಿಗೆ ಅ ಅದರ ಅಗ್ಗಳಿಕೆ. ಜೊವೆಟ್‌ 
ಎಂಬವನು ಈ "ಸಂವಾದಗಳ ನು ಸಿ ಹಿಗೆ ತರ್ಜಮೆ ಮಾಡಿದ್ದಾನೆ. ಕೆಲವು ಉಪನಿ ಪನಿಷತ್ತು ಗಳಲ್ಲಿರುವಂತೆ 


ಸರೇ ಸೂಚಿಸುವಂತೆ, ಅದು ಸಂವಾದಗಳನ್ನೊಳ 


“ಸಂವಾದಗಳು' ಗ್ರಂಥ 5 ಕಥಾರೂಪ ದಲ್ಲಿದೆ. 
ಶ್ರೇ ; ಆದುದಾಗಿದೆ. ಅವುಗಳಲ್ಲಿ ಚರ್ಚಿ 


*.. ಗೊಂಡಿದೆ. ಸಂವಾದಗಳ 
pS 
ಸಲ್ಪಡದ ವಿಷಯವೇ ಇಲ್ಲವೆನ್ನಬಹುದು. 


ಡಾ 
ತ 
3 
6 
i 
x Oh 
ಟಿ 
% 
ಬ 
€ 
ಲ 
ಟ್ರ 


೮೨ ಮಾನವಿಕ ಕರ್ಣಾಟಕ 


ಶಂಕರಾಚಾರ್ಯರ ದರ್ಶನವನ್ನು ಒಂದೇ ಮಂತ್ರದಲ್ಲಿ ಸೆರೆಹಿಡಿಯಬಹುದು. ಅದು: 
“ಜ್ರಹ್ಮಸತ್ಯಂಜಗನ್ಮಿಥ್ಯಂ ಜೀವೋಬ್ರಹೆ ವ ನಾಪರಃ” ಅದ್ದೆ ತೆ ದರ್ಶನದ ಪ್ರಕಾರ ಆತ್ಯಂತಿಕ ಸತ್ಯ 
ಬ್ರಹ್ಮ ನತ ಬ್ರಹ್ಮ ನಿರ್ಗು ಬದಾದ್ದು. . ಅದು ಮಾಂಡೂಕ್ಕ ಉಪನಿಷತ್ತಿನಲ್ಲಿ ಹೇಳಿದಂತೆ. 
“ಅಗ್ರಾಹ್ಮಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶಂ ಏಕಾತ್ಮ ಪ್ರತ್ಯಯ ಸಾರಂ ಪ್ರ ಪಂಚೋಪಶಮಂ 
ಶಾಂತಂ ಶಿವಂ ಅದ್ದೈತಂ.”1 ನಾವು ಅದನ್ನು ಯಾವುದಕ್ಕೂ ಹೋಲಿಸಲಾಗುವುದಿಲ್ಲ: ಏಕೆಂದರೆ ಅದನ್ನು 
ಬಿಟ್ಟು ಬೇರೆ ಏನೂ ಇಲ್ಲ. ಅದು ಸಂಬಂಧವಿಲ್ಲದ್ದಾಗಿದೆ; ಏಕೆಂದರೆ ಸಂಬಂಧ ಬೆಳೆಸುವುದಕ್ಕೆ ಇನ್ನೊಂದು 
ವಸ್ತುವಿರಬೇಕಲ್ಲ ? ಇರುವುದು ಬ್ರಹ್ಮ ಒಂದೇ ಆದಮೇಲೆ ಅದು ಯಾವುದರ ಸಂಗ ಬೆಳಸೀತು? 
ಆದುದರಿಂದ ಅದು ಸ ಬಂಧರಹಿತವಾದದ್ದು. ಹಾಗೆಯೇ ೩ ್ರಿಹ್ಮ ಅಚಿಂತ್ಯ. ಅದನ್ನು ನೋಡಲು 
ಸಾಧ್ಯವಿಲ್ಲ. ಅದು ಅನುಭವಾತೀತವಾದುದು, ನಿತ್ಯವಾದುದು, ಬುದ್ಧ ವಾದುದು, ಸತ್ಯವಾದುದು. ಅದು 
ತ್ರಿಕಾಲಾಬಾಧಿತವಾದುದು, ಶಾಶ್ವತ ವಾದುದು, ಅನಂತವಾದುದು. “ಸತ್ಯೆಂ ಜ್ಞಾನಂ ಅನಂತಂ ಬ್ರಹ್ಮ.” 
“ಸತ್ಯಂ ಜ್ಞಾನಂ ಆನಂದಂ ಬ್ರಹ್ಮ.” ಅದು ಶುದ್ಧ ಚೈತನ್ಯ, ಅಖಂಡ ಹಾಗೂ ಆನಂದಮಯವಾದುದು. 
ಪ್ಲೇಟೋನ ಪ್ರಕಾರ ಅತ್ರ ಂತಿಕ ಸತ್ಯ ಗಳು 'ಸಾಮಾನ್ಯ'ಗಳಾಗಿವೆ. ಶಂಕರರಂತೆ ಪ್ಲೇಟೋ ಸ 
ಸಾಮಾನ್ಯಗಳು ಅನುಭವದ ಲಿ ದೊರಕುವ ವಸ ನ ವಿಶೇಷಗಳಲ್ಲವೆಂದು ಹೇಳುತ್ತಾನೆ. ಅವು ಅನುಭವಕ್ಕೆ 
ಪೂರ್ವ ವಾದವು. ಈ ಸಾಮಾನ್ಯ ಗಳೇ ಸಮಸ್ತ ಜ್ಞಾನಕ್ಕೂ ಮೂಲಾಧಾರಗಳು. ಸಾಮಾನ ್ಯಗಳನ್ನಲ್ಲದೆ 
ಪ್ಲೇಟೋ `ಪ್ರತ್ಯೇಕ'ಗಳನ್ನೂ ಹೆಸರಿಸುತ್ತಾನೆ ನೆ. ಅವನ ಪ್ರಕಾರ ಸಾಮಾನ್ರಗಳು ಪ್ರ ್ರತ್ತೇಕಗಳಿಗೆ ಮೂಕ, 
ಪ್ರತ್ಕೇಕಗಳು ಕ್ಷಣೆಕವಾದವು. ಅವು ಶಾಶ್ವತವಲ್ಲ. ಅವುಗಳ ಜ್ಞಾ ನವನ್ನು ಕೇವಲ 'ಅಭಿಮತ' ಎಂದು 
ಕರೆಯಬಹುದು. ಆದರೆ ನಿಜವಾದ ಜ್ಞಾ ನ ಸಾಮಾನ್ಯಗಳಿಗೆ ಸೇರಿದ್ದು. ಪ್ರತ್ಯೇಕ ವಸ್ತುಗಳು ಸಾಮಾನ್ಯ 
ಗಳ ನಕಲು ಅಥವಾ ಪ್ರತಿಬಿಂಬಗಳು. ಎಂದು ಪ್ಲೇಟೋ ಭಾವಿಸುತ್ತಾನೆ. ಆದುದರಿಂದ ಆತ್ಮಂತಿಕ 
ಸತ್ಯಗಳು ಸಾಮಾನ್ಯಗಳೇ ಹೊರತು ಪ್ರತ್ಮೇಕಗಳಲ್ಲ. ಏಕೆಂದರೆ ಸಾಮಾನ್ಕಗಳು ನಿತ್ತ ವಾದವು, 
ಶಾಶ್ವತವಾದವು, ಸರ್ವಕ್ಕೂ ಸ ಅವುಗಳನ್ನು ಹೋಲುವ. ವಸ್ತು ವಿಷಯಗಳು 
ಯಾವುವೂ ಇಲ್ಲ. ಸಾರ್ಮಾ ನಗಳು ರ್ವಿಶೇಷವಾದವು, ಸುಂದರವಾದವು, ಸಂಪತ [ರವಾದವು, 
ಅರೂಪಗಳು; ಒಟ್ಟಿನಲ್ಲಿ ಸಾಸ ಅಪರಿಣಾಮಿಗಳ್ಳುಸ್ಟ, ತಃ ಸಿದ್ಧವಾದವು, ಶುದ್ಧಸತ್ಯಗಳು 
ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕು. ಪ್ಲೇಟೋ ಮೊದಮೊದಲು ಅನೇಕವಾದಿಯಂತೆ 
ಕಂಡುಬರುತ್ತಾನೆ. ಏಕೆಂದರೆ ಆತನ ಪ್ರಕಾರ ಆತ್ಯಂತಿಕ ಸತ್ಯಗಳು ಅನೇಕ, ಒಂದಲ್ಲ. ಆದರೂ ಅವು 
ಒಂದು ಕ್ರಮವಾದ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತವೆ. ಅವನು ಶ್ರೇಯ, ಸೌಂದರ್ಯ ಮತ್ತು ಸತ್ಯ 
ಗಳನ್ನು ಪರಮ ಸಾಮಾನ್ಯ ಗಳು. ಎಂದು ಕರೆಯುತ್ತಾನೆ. ಇವುಗಳ ಕೆಳಗೆ ವರ್ಗಸಾಮಾನ್ಯ ಗಳು. 
ಅವುಗಳ ಕೆಳಗೆ ಜಾತಿ ಸಾಮಾನ್ಯ ಗಳು. ಹೀಗೆ ಸುಂದರತಮವಾಗಿ ಸ ಸತಂತ್ರರಾಜ್ಯವಾಗಿ ಇವು ಸ್ಮಾಪಿಸ 
ಲ್ಪಟ್ಟಿವೆ. ಆದುದರಿಂದ ಜ್ಲೇಟೋ ಪ್ರಕಾರ ಆತ್ಯಂತಿಕ ಸತ್ತ ತ್ಯವಾದ. ಸಾಮಾನ ಗಳು ಅನೇಕವಾಗಿವೆ. 
ಆದರೆ ಶಂಕರಾಚಾರ್ಯರ ಪ್ರಕಾರ ಆತ್ಯಂತಿಕ ಸತ್ಯ ವೆಂಬುದು. ಒಂದೇ ಆಗಿದೆ. ಅದೇ ಬ್ರಹ್ಮ. ಅದು 
ಏಕಮೇವ ಅದಿ ರ ತೀಯವಾದದ್ದಾ ಗಿದೆ. 


ಹೀಗೆ ಈ 'ಹಂತದಲ್ಲಿ ಶಂಕರರಿಗೂ ಪ್ಲೇಟೋಗೂ ಸತ್ಯದ ಕಲ್ಪ ಿನೆಯಲ್ಲಿ ವ್ಯತ್ಯಾ ಸಗಳಿವೆ. ಆದರೆ. 


ಪ್ಲೇಟೋ ಮುಂದುವರಿದು ೭ ಹೀಗೆ ಹೇಳುತ್ತಾನೆ: ಆತ್ಯ ಂತಿಕ ಸತ್ಯಿವುದ ಸಾಮಾನ್ಯ ಗಳು "ಅನೇಕವಾದರೂ 
ಅವುಗಳಿಗೆ ಆಧಾರವಾದುದು ಒಂದೇ ಸಾಮಾನ್ಯ. "ಅದೇ ಶ್ರೇಯಸಾಮಾನ್ಮ. ಅದು 
ಎಲ್ಲ ಸಾಮಾನ್ಯಗಳಿಗೂ ಮೂಲರೂಪವಾದುದು: ಇದಕ್ಕ ಂತಲೂ ಉತ್ತ ಷ್ಟವಾದ, ವಿ Yಿರವಾದ 
ಸಾಮಾನ್ಯ ಘಾ ಯಾವುದೂ ಇಲ್ಲವೆಂದೂ ಪ್ಲೇಟೋ ವಿವರಿಸುತ್ತಾ ನೆ. ಶ್ರೇಯಸಾಮಾನ್ಯವನ್ನು 
ಅವನು ಸಮಸ್ತ ಪದಾರ್ಥಗಳ ಉತ್ಪತ್ತಿ ಮತ್ತು ಬೆಳವಣಿಗೆಗೆ ಕಾರಣನಾದ ಸೂರ್ಯನಿಗೆ ಹೋಲಿಸು 


1 ಮಾಂಡೂಕ್ಯ ಉಪನಿಷತ್ತಿನ ಏಳನೆಯ ಮಂತ್ರ 


Y 


ಪ್ಲೇಟೋ ಮತ್ತು ಶಾಂಕರ ವೇದಾಂತ ೮೩ 


ತ್ತಾನೆ. ಹೀಗೆ ಪ್ರಾರಂಭದಲ್ಲಿ ಸಾಮಾನ್ಯಗಳು ಅನೇಕ ಎಂದು ಪ್ಲೇಟೋ ಹೇಳಿದರೂ ಕೊನೆಯಲ್ಲಿ 


ಇ 


ಏಕ ಸಾಮಾನ್ಯಕ್ಕೆ ಬಂದು ನೆಲೆನಿಲ್ಲುತ್ತಾನೆ. ಪ್ಲೇಟೋನ ಈ ಶ್ರೇಯ, ಉಪನಿಷತ್ತಿನಲ್ಲಿ ತಜ್ನಲಾನ್‌ 


Ad 
ಇತಿ 
ಒದು 


ಎಂದು ವಿವರಿ ಸಿರುವ ಆತ್ಮ ನನ್ನು ಬಹುವಾಗಿ ಹೋಲುತ್ತದೆ. ಆದುದರಿಂದ ಪ್ಲೇಟೋಗೆ ಬಹುತ್ವವೆ 


₹೧ ವ 
ಮುಖ್ಯವಲ್ಲ. ಬಹುತ್ವಕ್ಕೆಲ್ಲ ಆಧಾರವಾದ ಏಕತೆ ಮುಖ್ಯವಾದುದು. ಬಹುತ್ವದಲ್ಲಿ ಏಕತ್ವ, ವೈವಿಧ್ಯದಲ್ಲಿ 
ಸಮಾನತ್ನ-ಇವೇ ಪ್ಲೇಟೋನ ಸೌಂದರ್ಯ ಪ್ರಪಂಚದ ಗುಟ್ಟೆಂದು ನಾವು ತಿಳಿಯಬಹುದು. ಅದ್ವೈತ ಈ 


ತ್ರಿ 
ಅಂಶದಲ್ಲಿ ಪ್ಲೇಟೋದರ್ಶನದಿಂದ ದ ಭಿನ್ನವಾಗಿದೆ. ಏಕೆಂದರೆ, ಅದ್ವೈತ ಬಹ ತ್ವದಕ್ಕೆ ಏಕತ್ವವನ್ನು ಹುಡುಕು 


w 


ವುದಿಲ್ಲ. ಅದರ ಪ ಪ್ರಕಾರ ಇರುವ ಏಕೈಕ ಸತ್ಯವೆಂದರೆ ಏಕಮೇವ ಅದ್ವಿತೀ ಯವಾದ ಬ್ರಹ್ಮವೇ. ಆಗಿದೆ. 
೩ 


ಜ್ಞಾ ನ ಮಾಮಾಂಸೆಯಲ್ಲೂ ಪ್ಲೇಟೋ ಮತ್ತು ಶಂಕರರ ನಡುವೆ ಹೋಲಿಕೆಗಳನ್ನು 
ಅಯಬಹುದು. ಶಂಕರರ ಪ್ರಕಾರ ಜ್ಞಾನ ಜ್‌ ವಿಧವಾಗಿದೆ. .೧ ಸ್ವರೂಪಜ್ಞಾನ ನ, 
ವೃತ್ತಿಜ್ಞಾನ. ಸ್ವರೂಪಜ್ಞಾನಕ್ಕೆ ಇನ್ನೊಂದು ಹೆಸರೇ ಬ್ರಹ್ಮ. ಈ ಜ್ಞಾ ನ, ವಿಷಯವಿಷಯೀ 
ಭಾವದಿಂದ ಬಹುದೂರವಿದೆ. ಇದು ನಿತ್ಯವಾದದ್ದು, ಅಚಲ ಕಕ ಅನಂತವಾದದ್ದು. ಆದರೆ ವೃತ್ತಿ 
ಜ್ಞಾನ ಅಂತಃಕರಣದ ಮಿತಿಗೆ ಸಂಬ ಂಧಿಸಿದ್ದಾ ಗಿದೆ. ವೃತ್ತಿಜ್ಞಾ ನದಿಂದಲೇ ನಾವು "ಇಂದ್ರಿ ಯನಧಢಟ 

ವ್ಯಾಪಾರಗಳನ್ನು ಮಾಡಲು ಸಾಧ್ಯ ವಾಗುತ್ತದೆ. ಜಾ ಈ ಜ್ಞಾ ನ ತಾರ್ಕಿಕವೂ ವೈಜ್ಞಾ A 
ಆಗಿದ ರೂ ಬ್ರಹ್ಮನನ್ನು ಇದು ಮುಟ್ಟ ಲಾರದು. “ಯತೋ ವಾಚೋ ನಿವರ್ತಂತೇ ಅಪಾ 
ಮನಸಾ ಸಹ. ವೃತ್ತಿಜ್ಞಾನದ ಬೆಳವಣಿಗೆಗೆ ವಿಷಯ-ವಿಷಯಿಗಳ ಅಂತರ ಅತ್ಕಾವಶ್ಮಕ. sy 
ಜ್ಞಾನದ ವಿಶಿಷ್ಟತೆ ಎಂದರೆ. ಅದು ಎಲ್ಲೆಲ್ಲೂ ದ್ವೈತವನ್ನೆ ಕಾಣುತ್ತಿದೆ. ವ್ಯಾವಹಾರಿಕ "ಜೀವನಕ್ಕೆ 


(0 


ಶಂಕರರಂತೆ ಪ್ಲೇಟೋ ಸಹ ಜ್ಞಾನವನ್ನು “ಜ್ಞಾನ' ಮತ್ತು "ಅಭಿಮತ' ಎಂದು ಇಬ್ಭಾಗ 
ಮಾಡುತ್ತಾನೆ.ಆತನ ಪ್ರಕಾರ ನಿಜವಾದ ಜಾ ನ, ಸಾಮಾನ್ಯ ಗಳಿಗೆ ಸಂಬಂಧಿಸಿದ್ದಾ ಗಿದೆ. ಅದೇ ಶ್ರೇಷ್ಠ 
ಸ್ಟ್‌ ಜ್ಞಾ ನ. ಏಕೆಂದರೆ ಅದು ಅಚಲವೂ ನಿತ್ಯವೂ ಅನಂತವೂ ಅನುಭವಾತೀತವೂ ಆದ ಸಾಮಾನ್ಯ 
ಗಳಿ? ಬಂಧಿಸಿದೆ. ಅಭಿಮತವು ಶ್ರೇಷ್ಠವಾದ ಜ್ಞಾ ನವಲ್ಲ. ಏಕೆಂದರೆ ಅದು Roi 
ಸದಾ ಮಾನ ಹೊಂದುತ್ತಿ ರುವ, ಅಶಾಶ್ವ ತವಾದ ಪ್ರತ್ಯೇಕ ವಸ್ತುಗಳಿಗೆ ಸಂಬಂಧಿಸಿದ್ದಾ ಗಿದೆ. 
ಆದುದರಿಂದ ಅಭಿಮತಕ್ಕೆ ಒಂದು ವಸಯಿ. ಅದು ಅನಂತಜ್ಞಾನವಲ್ಲ. ಅದು ಒಬ್ಬ ವ್ಯಕ್ತಿ 
ಯಿಂದ ಮತ್ತೊಬ್ಬ ವ್ಯಕ್ತಿಗೆ ಬದಲಾಯಿಸುತ್ತಿರುತ್ತದೆ. ಪ್ಲೇಟೋನ ಈ ಅಭಿಮತ ಶಂಕರರ ವೃತ್ತಿ 
ಜ್ಞಾ ನವನ್ನು Fr ಹೋಲುತ್ತದೆ ಎಂದು ನಾವು ಹೇಳಬಹುದು. 

ಆದರೆ ಒಂದು ವ್ಯತ್ಕಾಸವಿದೆ. ಶಂಕರರು. ಸ್ವರೂಪಜ್ಞಾ ನವನ್ನು ಬ್ರಹ್ಮ ವೆಂದೇ ತಿಳಿದರೆ, 
ಪ್ಲೇಟೋ ಜ್ಞಾನವನ್ನು ಸಾಮಾನ್ಯ ಗಳೇ ಎಂದು ಹೇಳಿದಂತೆ ಕಂಡುಬರುವುದಿಲ್ಲ. ಪರಮಶ್ರೆ €ಯವನ್ನು 
ಈಶ್ವರತತ್ವ್ವ ವೆಂದೇ ಧಾವಿಸಿದನೇ ಇಲ್ಲವೇ ಎಂಬ ವಿಷಯದಲ್ಲಿ ಚರ್ಚೆ ಇದೆ. ಕೆಲವು ವಿದ್ವಾ ಸರು 
ಈಶ್ವ ರನೂ ಶ್ರೇಯವೂ ಸಮಾನವಾದ ಆದರೆ ಭಿನ್ನವಾದ ತತ್ತ ಗಳೆಂದು ಅಭಿಪ್ರಾಯಪಡುತ್ತಾ ರೆ2, 
ಆತ್ಯಂತಿಕ ಸತ್ಯ ಅಥವಾ ಪರಮಶ್ರೇಯ ಒಂದೇ ಎಂದು ಪ್ಲೇಟೋ ಹೇಳುತ್ತಾನೆ. ಆದುದರಿಂದ ಈ 
ತತ್ತವನ್ನು ನಾವು ಈಶ್ವರತತ್ತ್ವ ಎಂದೇ ಭಾವಿಸುವುದರಲ್ಲಿ ತಪ್ಪಿಲ್ಲ. ಎಂದೂ ಕೆಲವು ವಿದ್ವಾಂಸರು 


2 ಕಿ ಆರ್‌. ಶ್ರೀನಿವಾಸ ಅಯ್ಯ ಗಾರ್‌; ಗ್ರೀಕರ ತೆ ತಿತ್ತ್ವಶಾಸ್ತ್ರ ಸಂಗ್ರಹ, ಮೈಸೂರು ವಿಶ್ವ 
ವಿದ್ಠಾನಿಲಯ, : ಪು. 193 198 


೮ “- ಮಾನವಿಕ ಕರ್ಣಾಟಕ 


ಸಕಲವಸ್ತುಗಳಿಗೂ ಕಾರಣ ಹಾಗೂ ಆಧಾರವೆಂದು ಹೇಳುತ್ತಾನೆ. ಆದರೆ ಇಲ್ಲಿ ಒಂದು ದೋಷವಿದೆ. 
[a pe | 
ತ್ಯೇಕಗಳು ಚಂಚಲವಾದವು, ಅಶಾಶ್ವತವಾದವು. ಹಾಗಾದರೆ ನಿಶ್ಚಲವಾದ, ನಿತ್ಯವಾದ ಸಾಮಾನ್ಯ 
ಗಳು ಅವುಗಳಿಗೆ ಹೇಗೆ ಕಾರಣಗಳಾಗಲು ಸಾಧ್ಯ ? ಏಕೆಂದರೆ ಕಾರಣ ಹೇಗೆಹೇಗೆ ಇರುತ್ತದೋ 
ಹಾಗೇ ಕಾರ್ಯವೂ ಇರಬೇಕು. ಈ ಸಮಸ್ಯೆಯನ್ನು ಪರಿಹರಿಸಲು ಪ್ಲೇಟೋ ಪ್ರಕೃತಿತತ್ತ 4 ಅಥವಾ | 
ಪ್ರಧಾನವನ್ನು ಮುಂದಿಡುತ್ತಾನೆ. ಈ ಪ್ರಕೃತಿತತ್ತ್ವ ಅದ್ವೈತದರ್ಶನದ. ಮಾಯೆಯನ್ನು ಹೋಲು ' 
ತ್ತದೆ ಎಂದು ಹೇಳಬಹುದು. ಇದೇ ಭವಪ್ರಪಂಚಕ್ಕೆ ಮೂಲಾಧಾರವಾದುದು. ಈ ಪ್ರಧಾನ ನಶ್ವರ, ' 
ಅಸಿದ್ರ ಹಾಗೂ ಅಚಿಂತ್ಯ, ಒಟ್ಟಿನಲ್ಲಿ ಅಸದ್ವಿಶೇಷ, ಪ್ಲೇಟೋನ ಪ್ರಕೃತಿತತ್ನ ಇಂದ್ರಿಯಲೋಕ ' 


ಶಿ ದ್‌ 


ಹ 


ವ್ರತ 
~ 


' ಕೈಂತಲೂ ಒಂದು ದರ್ಜೆ ಕೀಳಾದ ಸತ್ತನ್ನುಳ್ಳದ್ದಾಗಿದೆ. ಶಾಂಕರ ವೇದಾಂತದಂತೆ, ಪ್ಲೇಟೋನ ಪ್ರಧಾನ. 


ಸಂಪೂರ್ಣವಾಗಿ ಸತ್ತೂ ಅಲ್ಲ, ನಿರ್ವಿಶೇಷವಾಗಿ ಅಸತ್ತೂ ಅಲ್ಲ. ಪಾರಮಾರ್ಥಿಕ ಸತ್ತನ್ನುಳ್ಳ ಸಾಮಾನ್ಯ ' 
ಗಳ ದೃಷ್ಟಿಯಿಂದ ಪ್ರಧಾನವನ್ನು ಅಸದ್ವಿಶೇಷವೆಂದು ಹೇಳಬಹುದೇ ವಿನಾ, `ಬಂಜೆಪುತ್ರ' ಮುಂತಾದ : 
ಸಂಪೂರ್ಣ ಅಭಾವಾರ್ಥದಲ್ಲಿ ಅಲ್ಲ. ಆದರೂ ಪ್ರಪಂಚದಲ್ಲಿರುವ ಪ್ರತ್ಯೇಕಗಳ ಸತ್ತ ಎಕಲಾ ಸಾಮಾನ್ಯ 

ಳುತ್ತಾನೆ, 


ಲ್ಲ 
ಜ್‌ 
ಕ ವ ತ್ಯೆ ಎ 
ಗಳೇ ಕಾರಣ ಎಂದು ಪ್ಲೇಟೋ ಹೇಳುತ 


IN 


ಪ್ಲೇಟೋನ ಪ್ರಕೃತಿ, ಕಪಿಲರ ಸಾಂಖ್ಯದರ್ಶನವನ್ನು ಹೋಲುತ್ತದೆ ಎಂದು ಹೇಳಬಹುದು. 
ಏಕೆಂದರೆ ಚೈತನ್ಯರೂಪಗಳಾದ ಸಾಮಾನ್ಯಗಳು, ಸಾಂಖ್ಯದ ಪುರುಷನಂತೆ, ಮುಖ್ಯಕಾರಣವು. 
ಪ್ರಕೃತಿ ಜಡರೂಪವಾಗಿ  ಉಪಾದಾನಕಾರಣ ಮಾತ್ರವಾಗಿದೆ. ಸಾಮಾನ್ಯಗಳು ತಮ್ಮ ಸಂಪೂರ್ಣ 
ಪ್ರಭೆಯನ್ನು ತೋರದಿರಲು ಪ್ರಧಾನವೇ ಕಾರಣ. ಆದರೆ ಸಾಂಖ್ಯದ ಪ್ರಕೃತಿಗೆ ಸ್ವಂತ ಅಸ್ತಿತ್ವವಿದೆ; 
ಪ್ಲೇಟೋನ ಪ್ರಧಾನಕ್ಕೆ ಇಲ್ಲ. ಪ್ಲೇಟೋನ ಪ್ರಕಾರ ಸಾಮಾನ್ಯಗಳೆಲ್ಲವೂ ಶುಭದಾಯಕವಾದವು; 
ಆದರೆ ಉಳಿದೆಲ್ಲವೂ ಅನಿಷ್ಟವಾದವು. ಈ ದೃಷ್ಟಿಯಲ್ಲಿ ಪ್ಲೇಟೋದರ್ಶನ ದ್ವೈತವೇ ಆಗಿದೆ. 


ಶಂಕರಾಚಾರ್ಯರಂತೆ ಪ್ಲೇಟೋಗೂ ತತ್ತ್ವಶಾಸ್ತ್ರವೆಂಬುದು ಬರೀ ಸಿದ್ಧಾಂತ ಮಾತ್ರ 
ವಾಗಿರಲಿಲ್ಲ. ಅದು ಜ್ಞಾನಿದ್ವಯರಿಗೂ ಜೀವನದ ಒಂದು ಹಾದಿಯಾಗಿತ್ತು. ಸಾಮಾನ್ಯಗಳ ಸಾನಿಧ್ಯ 
ವನ್ನು ಸೇರಲು ಮೂರು ಮಾರ್ಗಗಳನ್ನು ಪ್ಲೇಟೋ ಹೇಳುತ್ತಾನೆ: ೧ ಚಿಂತನೆ ಅಥವಾ ಪರಾಮರ್ಶೆ, 
೨ ಪ್ರೇಮ ಮತ್ತು ೩ ಧರ್ಮಸೂಕ್ಷ್ಮದ ಅಂತರ್ದೃಷ್ಟಿ. ಪ್ರತಿಯೊಂದು ವಸ್ತುವಿಗೂ ಅದಕ್ಕನುಗುಣ 
ವಾಡ ಉದ್ದೇಶ ಹಾಗೂ ಪ್ರಯೋಜನವಿದೆ. ಈ ಉದ್ದೇಶವನ್ನು ಸಫಲಗೊಳಿಸುವುದೇ ನಿಜವಾದ 
ಶ್ರೇಯ ಅಥವಾ ಪೂರ್ಣ ಯನ್ನು ಪಡೆಯುವುದಾಗಿದೆ ಎಂದು ಪ್ಲೇಟೋ ಹೇಳುತ್ತಾನೆ. ಉಪನಿಷತ್ತು 
ಗಳು ವಿದ್ಯೆಯನ್ನು ಪರಾವಿದ್ಯೆ ಅಪರಾವಿದ್ಯೆ ಎಂದು ವಿಭಾಗಿಸಿ, ಪರಾವಿದ್ಯೆಯೇ ಶ್ರೇಷ್ಠವೆಂದು 
ಸಾರಿದರೆ, ಪ್ಲೇಟೋ ಕೂಡ ಪರಮಶ್ರೇಯದ ಸ್ವರೂಪವನ್ನರಿಯುವುದೇ ಪ್ರಪಂಚದಲ್ಲಿ ಅತಿಶಯವಾದ 
ವಿದ್ಯೆ ಎಂದು ಹೇಳುತ್ತಾನೆ. ಜ್ಞಾನ ಉಳಿದ ತತ್ತ್ವಗಳ ಬಗ್ಗೆ ನಮಗೆ ತಿಳಿವಳಿಕೆ ಕೊಡಬಹುದು; 
ಆದರೆ ಯಾವ ಜ್ಞಾನ ಪರಮಶ್ರೇಯಧ ಸ್ವರೂಪವನ್ನು ತಿಳಿಸಲು ಅಸಮರ್ಥವಾಗುತ್ತದೋ, ಅದು 
ಜ್ಞಾನವೇ ಅಲ್ಲ. ಪರಮಶ್ರೇಯವನ್ನು ಪಡೆಯಬೇಕಾದರೆ, ಶಂಕರರಂತೆ ಪ್ಲೇಟೋನೂ ವ್ಯಾವಾಹಾರಿಕ 
ಎಂಬ ಕಣ್ಣಿನ ಪರೆ ಬಿದ್ದುಹೋಗಿ ಸಮ್ಮಕ್‌ದೃಷ್ಟಿ ಮಾನವನಲ್ಲಿ ಉದಿಸಬೇಕೆಂದು ಹೇಳುತ್ತಾನೆ. 
ಸಂಕ್ಷೇಪವಾಗಿ ಹೇಳಬೇಕೆಂದರೆ, ಶಾಸ್ತ್ರೀಯವಾದ ಹಾಗೂ ತಾತ್ತ್ವಿಕರೂಪದ ಆಧ್ಯಾತ್ಮಿಕ ಯೋಗ 
ದೃಷ್ಟಿಯೇ ಪರಮಶ್ರೇಯದ ಮಾರ್ಗ. ಶಂಕರಾಚಾರ್ಯರಂತೆ ಪ್ಲೇಟೋ ಕೂಡ `ಜ್ಞಾನ'ವೇ ಪರಮ 
ಪ್ರೇಯದ ಮಾರ್ಗ ಎಂದು ಹೇಳುತ್ತಾನೆಂಬುದನ್ನು ನಾವು ಇಲ್ಲಿ ಗಮನಿಸಬೇಕು. . .: 

ಇನ್ನೊಂದು ಮಾತನ್ನು ಹೇಳಿ ಈ ಚರ್ಚೆಯನ್ನು ಮುಗಿಸಬಹುದು. ಅದೇನೆಂದರೆ ಜೀವಿಯ 
ಸ್ವರೂಪ, ತತ್ವಶಾಸ್ತ್ರದಲ್ಲಿ ಅದರ ಸ್ಮಾನ ಮುಂತಾದ ಜೀವಿಗೆ ಸಂಬಂಧಪಟ್ಟ ತಾತ್ವಿಕ ವಿಷಯಗಳ 
ಬಗ್ಗೆ ಹೆಚ್ಚಿನ ವಿಚಾರವನ್ನು ಪ್ಲೇಟೋ ನಮಗೆ ಕೊಟ್ಟಿಲ್ಲವೆಂದೇ ಹೇಳಬೇಕು. ಅವನ ಗಮನವೆಲ್ಲ 
ಸಾಮಾನ್ಯಗಳನ್ನು ವಿಶದಪಡಿಸುವುದರಲ್ಲೇ ಕೇಂದ್ರೀಕೃತವಾಗಿದೆ. 


ಸ್ನ 
Wy. 


[a 


ಡಾ. ಎ. ಎಸ್‌. ಸೀತಾರಾಂ 


p> 


ಶಿಕ್ಷಣದ ಅರ್ಥಗಳು 


ಸರ್ವಸಮ್ಮತವಾದ ವ್ಯಾಖ್ಯೆ ಶಿಕ್ಷಣಕ್ಕಿಲ್ಲ. ಅದಕ್ಕೆ ಹಲವು ವ್ಯಾಖ್ಯಾನಗಳೂ ಈ ವ್ಯಾಖ್ಯಾನಗಳಿಂದ 
ಸ್ಪಷ್ಟವಾಗುವ ಅರ್ಥಗಳೂ. ಇವೆ. ಈ ಅರ್ಥಗಳು ಶಿಕ್ಷಣದ 'ಬಹುಮುಖ ಕ್ರಿಯೆಗಳನ್ನು ಹೊಂದಿ 
ಕೊಂಡಿವೆ. ಶಿಕ್ಷಣದ ಕ್ರಮಬದ್ಧ ತಿಳಿವಳಿಕೆಗೆ ಈ ಅರ್ಥಗಳ ಅಧ್ಯಯ ಉಪಯುಕ್ತವಾಗಿದೆ. 


ಛಿ ಜ್‌ ತೃತ್ತಿ 


ಜ್ಯು ಕೇಷನ್‌'. ಎಂಬ ಇಂಗ್ಲಿಷ್‌ ಪದಕ್ಕೆ ಸಮಾನಪದವಾಗಿ 
ಉಪಯೊ £ಗಿಸಲಾಗಿದೆ. ಈ ಇಂಗ್ಲಿಷ್‌ ಪದದ ವ್ಯತ್ತತ್ವಿ ಲ್ಯಾಟಿ 


ಸ್ಕಿ 


ಡದಲ್ಲಿ ಶಿಕ್ಷಣ ಎಂಬ ಪದವನ್ನು 


ಕನ್ನಡದಲ್ಲಿ ಶಿ 
ನ್‌. ಭಾಷೆಯ `ಎಜ್ಯುಕೇರ್‌' ಎಂಬ 


'' ಮೂಲಪದದಿಂದ ಆಗಿದೆ. ಎಜ್ಮುಕೇರ್‌ ಎಂದರೆ ಹೊರಕ್ಕೆ ತರು, ಹೊರಕ್ಕೆ ಸೆಳೆ ಎಂಬ ಅರ್ಥ; 


ಅಂದರೆ. ಸಂಯೋಚಿತ ಪ್ರಶ್ನೆಗಳ ಮೂಲಕ ವಿದ್ಯಾರ್ಥಿಯ ಯಲ್ಲಿರುವ ಜ್ಞಾ ನವನ್ನು, ಶಕ್ತಿ ವಿಶೇಷಗಳನ್ನು 
ಹೊರಕ್ಕೆ ತರುವುದು. ಶಾಗೆ: ಬರುವ ಮಕ್ಕಳಿಗೆ ಉಪಾಧ್ಯಾ "ಮರು ಖಾಲಿ ಬಿಂದಿಗೆಗೆ ನೀರು ಸುರಿದಂತೆ 
ಜ್ಞಾ ನವನ್ನು ಸುರಿಯುವುದಲ್ಲ. ರಂ ತು ಹೇಳಿರುವಂತೆ, “ಶಿಕ್ಷಣವೆಂದರೆ ಮಗುವಿನಲ್ಲಿ 
ಹುಡುಗಿರುವ ಸುಪ್ತವಾದ ಶಕ್ತಿಸರ್ವಸ್ವ ವನ್ನೂ ಹೊರಗೆಡಹುವ ಉಪಾಯ.” ೧೯೩೭ರಲ್ಲಿ ಗಾಂಧೀಜಿ 
ಯವರು ನನ ಹರಿಜನ ಪತ್ರಿಕೆಯ ಖಲ ಅವರು ಶಿಕ್ಷಣದ ಈ ವ್ಯಾ ಫ್ಯಯನ್ನು ಕೊಟ್ಟಿದ್ದರು. 
ಆ ಕಾಲಧ ಗಿ ಷ್‌ ಕ್ಲಣಪದ್ಧತಿ ಮಕ್ಕಳ ಬೌದ್ಧಿಕ : ಬೆಳವಣಿಗೆಗೆ ಮಾತ್ರ ಬೆಲೆಕೊಟ್ಟು, ಶಿಕ್ಷ ಣವೆಂದರೆ 
ಜ್ಞಾನಾರ್ಜನೆ ae ee ಮಾಡಿತ್ತು. ಆದ್ದ ರಿಂದ ಗಾಂಧೀಜಿಯವರು "ಶಕ್ತಿ ಸವನ ಎಂಬ ಶಬ್ದ 
ವನ್ನುಪಯೋಗಿಸಿ ಶಿಕ್ಷಣವೆ ವೆಂದರೆ ಏಕಕಾಲದಲ್ಲಿ' ದೈಹಿಕ, ಬೌದ್ಧಿಕ ಹಾಗೂ ಆತ್ಮಿ! ಕವಿಕಾಸಕ್ಕೆ ಅನುವು 
ಮಾಡಿಕೊಡುವುದು ಎಂದು ನುಡಿದಿದ್ದರು. "ಎವೇಕಾನಂದರೂ' ಶಿಕ್ಷಣಕ್ಕೆ ಇರೇ ರೀತಿಯ ವ್ಯಾಖ್ಯೆ 
ಯನ್ನಿತ್ತಿದ್ದಾರೆ. ಅವರು ನುಡಿದಿರು ವಂತೆ, “ಮಾನವನಲ್ಲಿ ಹುದುಗಿರುವ ಪರಿಪೂರ್ಣ ತೆಯನ್ನು 


ಪ್ರಕಾಶಕ್ಕೆ ತರುವ ಕಾರ್ಯವೇ ಶಿಕ್ಷಣ.” ಅಂದರೆ ಪ್ರತಿಯೊಬ್ಬ ಮಾನವನಲ್ಲಿಯೂ ಸ್ವಯಂಪರಿಪೂರ್ಣ 


ವಾದ, ಪರಮಾತ್ಮನ ಅಂಶವಾದ ಆತ್ಮವೊಂದಿದೆ. ಈ ಆಂತರಿಕ ಶಕ್ತಿ ಯನ್ನು ಹೊರಕ್ಕೆ ತುದ ಮಾನವನಿಗೆ 


ಅ 


ಅದರ ಅರಿವವನ್ನು ಮಾಡಿಕೊಟ್ಟು ಅವನು ಪರಿಪೂರ್ಣವಾಗಿ ಜೀವಿಸುವಂತೆ ಮಾಡುವುದೇ ಶಿಕ್ಷಣ. 


ವಿಮರ್ಶೆ: ಶಿಕ್ಷಣವೆಂದರೆ ವಿದಾ ಬರ್ಥಿಯಲ್ಲಿ ಸುಪ್ತ ಪ್ರವಾಗಿರುವ ಶಕ್ತಿಸರ್ವಸ್ವವನ್ನೂ, ಸುತ್ತಮುತ್ತಲಿನ 
ಜಗತ್ತಿನ ಪರಿಜ್ಞಾ ನವನ್ನೂ ಹೊರತರುವ ಉಪಾಯ ಎಂದಾಗ, ನಮ್ಮ ಶಾಲ 5ಗಳಲ್ಲಿ ಕೊಡುತ್ತಿರುವ 
ವಿದ್ಯಾಭ್ಯಾಸವನ್ನು ಶಿಕ್ಷಣ ಎನ್ನಃ ಬಹುದೇ ಎಂಬ ಪ್ರಶ್ನೆ ಉದ್ರ ವಿಸುತ್ತದೆ. ಶಾ ಲೆಗಳಲ್ಲಿ ಬೋಧಿಸುವ 
ಚರಿತ್ರೆ, ಭೂಗೋಳ, ಸಾಹಿತ್ಯ, ಗಣಿತ ಇತ್ಯುದಿ ವಿಷಯಗಳಲ್ಲೆಯ ಜಾ ್ಲಿನವನ್ನು ಮಕ್ಕಳಿಂದ ತ 
ತರುವುದು ಹೇಗೆ? ಮಕ್ಕ ರಂತ ork ದ ಅಥವಾ ಸಮಾಜ ಪ್ರಕ್ರಿಯೆಗಳ ಪರಿಜ್ಞಾ ನವನ್ನು ಸ್ವ 
ಮಟ್ಟಿಗೆ ಸೂಕ್ತವು ಪ್ರಶ್ನೆಗಳ ಮ ಲಕ ಹೊರತರಿಸಬಹುದೇ ವಿನು ಅದು ಸಂಪೂರ್ಣವಾಗಿ ಬ 
ವುದಿಲ್ಲ. ಅಂದರೆ ಶಿಕ್ಷಣದ ಈ ಅರ್ಥವನ್ನು. ಶಾಲಾ ವಿದ್ಯಾ ಭ್ಯಾಸ ಸ ಕ್ರಮವನ್ನು ದೃಷ್ಟಿಯಲ್ಲಿಟ್ಟುಕೊಂಡಾಗ, 


ಸಂಪೂರ್ಣವಾಗಿ ಪ್ರ ಯೋಗಿಸುವುದಕ್ಕಾಗುವುದಿಲ್ಲ. 


ಮಾನವಿಕ ಕರ್ಣಾಟಕ 


೨ ಶಿಕ್ಷಣ ಎಂದರೆ ಜ್ಞಾ ನಾರ್ಜನೆ | 
ತತ್ತ್ವಜ್ಞಾನಕ್ಕೆ ಜ್ಞಾನಪ್ರೇಮ ಎಂಬ ಒಂದು ಅರ್ಥಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಎಂದ 
ಜ್ಞಾನಾರ್ಜನೆ ಎಂಬ ಅರ್ಥವಿದೆ. ಗ್ರೀಕರ ಶ್ರೇಷ್ಠ ತತ್ವಜ್ಞಾನಿಯಾದ ಸಾಕ್ರಟೀಸ್‌, “ಜ್ಞಾನದಿಂದಲೇ 
ಸದ್ಗುಣ”, ಅಥವಾ ಜ್ಞಾನಿಯಾದವನು ಧರ್ಮಾತ್ಮ ನೂ ನೀತಿಪುರುಷನೂ ಆಗಿರುತ್ತಾನೆ ಎಂದಿದ್ದ 
5 ಬೇಕನ್‌, “ಜ್ಞಾನವೇ ಶಕ್ತಿ,” ಅಥವಾ ಸುತ್ತಮುತ್ತ 
ಮಾಜ ಅಭಿವೃ ದ್ವಿಯಾಗಬಹುದು. ಎಂದಿದ್ದ. ಗೀತೆಯ 
೧. 


ಯಾದವನ: ಸತಗ ನು ಡಿದಿದ್ದಾ ನೆ. ಆದ್ದ ರಿಂದ ಶಿಕ್ಷಣ 


ಪ್ರಪಂಚದ ಜ್ಞಾನದ ಬಲದಿಂದ ಒಂದು 
ಶ್ರೀಕೃಷ್ಣನೂ ಅರ್ಜುನನಿಗೆ ಸ್ಥಿತಪ್ರಜ್ಞ ಜ್ಞಾ 
— 


ತೆ ಗ. 
ಇ ನ 


3 
a 
ಹಾ 
[28 
6. 
₹1 
ಸಂ 
a 
J 
೩ 
£5 
ಸಷ 
2 


(1 


ವೆಂದರೆ ಜ್ಞಾ ಲಕ ಎನ್ನುವ ಭಾವನೆ ಶಿಕ್ಷಣ ಚರಿತ್ರೆಯ ಆದಿಕಾಲದಿಂದ ಏಡಿದು ಈ ಶತಮಾನದ 
ಆರಂಭದ ವರೆಗೂ ಇ . ಇಂದಿಗೂ ಜನಸಾಮಾನ್ಯರಲ್ಲಿ ಶಿಕ್ಷಣದ ಈ ಕಲ್ಪನೆ ಪ್ರಚಲಿತವಿದೆ. ಚಾರ್ಲ್ಸ್‌ 
ಡಿಕನ್ಸನ "ಹಾಡ್‌ es ' ಎಂಬ ಕಾದಂಬರಿಯ ಪಾ ರಂಭದ ಪುಟಗಳಲ್ಲಿ ಈ ರೀತಿಯ ದ್ಧ ೈಷ್ಟಿಕೋನ 


ಸ್ಪಷ್ಟವಾಗಿ ಪ್ರ ಮ ಗಿದೆ. ಮಕ್ಕೆಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಜ್ಞಾನವನ್ನು ಕೊಡಬೇಕು, 
ಏಕೆಂದರೆ ಯಾವ ವ್ಯಕ್ತಿಗೆ ಅತಿ ಹೆಚ್ಚು ಜ್ಞಾನವಿರುತ್ತದೋ ಅವನೇ ಗುಣಿಯೂ ಸುಶಿಕ್ಷಿತನೂ ಆಗಿರು 
ತ್ತಾನೆ, ಎಂಬ ಭಾವನೆ ಇದೆ. ಈಗಲ ಜ್ಞಾ ನದ ಮೂಲಕ ವಿವೇಕ ಬರುತ್ತದೆ ಎಂಬುದು ಶಿಕ್ಷಣಕ್ಸೇತ್ರ 


ವಿಮರ್ಶೆ: ಶಿಕ್ಷಣವೆಂದರೆ ಜ್ಞಾನಾರ್ಜನೆ; ಜ್ಞಾನಿಗಳೆಲ್ಲಾ ಗುಣಿಗಳು, ವಿವೇಕಿಗಳು ಎಂಬ : 
ಭಾವನೆ ಸಂಪೂರ್ಣವಾಗಿ ಸರಿಯಲ್ಲ. ವಿಶ್ವದ ಎಷ್ಟೋ ಪ್ರಸಿದ್ಧರಾದ ಚರಿತ್ರಾರ್ಹ ವ ೈಕ್ತಿಗಳ ಆತ್ಮ 
ಚರಿತ್ರೆಯನ್ನು ಓದಿದಾಗ ಈ ನಂಬಿಕೆಗೆ ಅಪವಾದಗಳಿವೆ ಎಂದು. ತಿಳಿದುಬರುತ್ತದೆ. ಉದಾ: ಬೇಕನ್‌. 
ರೂಸೋ ಅಂತಹ ವ್ಯಕ್ತಿಗಳು ಮಹಾಜಾ ವಿಗಳಾಗಿದ್ದರೂ ಅವರ. ವೈಯಕ್ತಿಕ ಜೀವನ ವಿವೇಕಯುಕ್ತ ' 
ವಾಗಿಯಾಗಲಿ ುಣಭರಿತವಾದ್ದಾ ಗಲಿ ಆಗಿರಲಿಲ್ಲ. ಆದ್ದ ರಿಂದ ಎಷ್ಟೋ ಸಾರಿ ಜ್ಞಾನದ ನಿಧಿಯಾದ 
ಫಟಿಂಗನಿಗಿಂತ ಅನಕ್ಷರಸ್ಥ ಸ್ವ ಸುಸಂಸ್ಕೃತನೇ ಮೇಲಾಗಿ ಕಾಣುತ್ತಾನೆ. ನಮ್ಮ ಸಾಮಾಜಿಕ ಪರಿಸರದಲ್ಲಿ 
ಶಿಕ್ಷಣಸಂಸ್ಥೆಗಳ ಪ್ರಶ ಶಸ ಗಳ ಆಧಾರದ ಮೇಲೆ ಸುಶಿಕ್ಷಿತರೆಂದು ಪರಿಗಣಿಸಲ್ಪಟ್ಟ ಹಲವು ವ್ಯಕ್ತಿಗಳ 
ಅಸಭ್ಯ, ಅನಾಗರಿಕ, ಅಸಂಸ್ಕೃತ ವರ್ತನೆಯನ್ನೂ ಅಹಿತಕರವಾದ ಅಸಹ್ಯ ರೀತಿಯ ವೈಯಕ್ತಿಕ 
ಜೀವನವನ್ನೂ ' ಕಂಡಾಗ ಇವರನ್ನು ಸುಶಿಕ್ಷಿತರು ಎಂದು ಕರೆಯಬಹುದೇ? ಶಿಕ್ಷಣವೆಂದರೆ 
ಜ್ಞಾ ) ನಾರ್ಜನೆಯೆ? ಎಂಬ ಸಂದೇರು ಮನಸ್ಸಿ ನಲಿ ಮೂಡುತ್ತದೆ. ಮೇಲಾಗಿ ಹಳ್ಳಿಗಳಲ್ಲಿ ವಾಸಿಸುತ್ತ, 

ಲೆಯ ಮುಖವನ್ನೇ ನೋಡದ ಎಷ್ಟೋ ವಕ್ತಿಗಳ ಧರ್ಮಪ್ರಜ್ಞೆ ಯನ್ನೂ ವಿವೇಕಯುಕ್ತ ಜೀವನ 
ವನ್ನೂ ಹತ್ತೂ ಜನ ಮೆಚ್ಚು ಶಿವಂಥ ಸ್ವಭಾವವನೂ, ಕಂಡಾಗ ಶಿಕ್ಷಣವೆಂದರೆ ಏನು ಎಂಬ ಸಮಸ್ಯೆ 
ಪರಿಹಾರವಾಗದೆಯೆ ಉಳಿಯುತ್ತದೆ. 


೩ ಶಿಕ್ಷಣವೆಂದರೆ ಬುದ್ಧಿಯ ವಿವಿಧ ವಿಭಾಗಗಳ ತರಬೇತು 
ಹದಿನಾರನೆಯ ಶತಮಾನದ ಅಂತ್ಯದಲ್ಲಿ. ಇಂಗ್ಲಿಷ್‌ ತತ್ತ್ವಜ್ಞಾನಿಯಾದ ಜಾನ್‌ ಲಾಕ್‌ 


ಸ್ಮರಣಶಕ್ತಿ, ಕಲ್ಪನ ನಾಶಕ್ತಿ, ಇತ್ಯಾದಿ. ಈ ಬಗೆಯ ಬುದ್ಧಿಯ ಭಾವನಾಪಂಥವನ್ನು ಫ್ಯಾಕಲ್ಪಿ ಸೈಕಾಲಜಿ ' 


ಮಾನವನ ಬುದ್ಧಿ ಹಲವು ಭಾಗಗಳಿಂದ ಕೂಡಿದ್ದಾ ಗಿದೆ ಎಂದು 'ಭಾವಿಸಿದ್ದ. ಉದಾ: ವಿಚಾರಶಕ್ತಿ, ' 


ಎಂದು ಕರೆದಿದ್ದಾ ರೆ. ಆದರೆ ಈ ಬುದ್ಧಿ ಯು ಶಿಶು ಹುಟ್ಟು ವ ಸಮಯದಲ್ಲಿ ಸಂಪೂರ್ಣವಾಗಿ ಖಾಲಿಯಾದ 
ಕಪ್ಪು ಹಲಗೆಯಂತಿರುತ್ತದೆ. ಹಾಗೂ ಕಾಲಕ್ರ ಮದಲ್ಲಿ ಸುತ್ತಮುತ್ತಲಿನ ಜಗತ್ತಿನ ಪ್ರಚೋದಕಗಳು 
ಬಿದ್ದಂತೆಲ್ಲಾ ಬೆಳೆಯುತ್ತ ಹೋಗುತ್ತದೆ ಎಂದು ಭಾವಿಸಿದ್ದ. ಆದ್ದ ರಿಂದ ಬುದ್ಧಿಯ ವಿಕಾಸ ಎಂದರೆ 
ಈ "ಹಲವು ಶಕ್ತಿಗಳ ಪ್ರತ್ಯೇಕ ಬೆಳವಣಿಗೆ. ಚಿಕ್ಕ ಮಕ್ಕಳ ಬುದ್ಧಿ ಪಾ ನಸ್ಟಿಕ್‌ನಂತಿದ್ದು ಅದನ್ನು ಹೇಗೆ 

ನೀಕುದರೂ ರೂಪಿಸ ಬಹುದು. ಆದೊಂದು ಸಣ್ಣ ಗಿಡವಿದ್ದ ಹಾಗೆ. ಅದಕ್ಕೆ ನಿರ್ದೇಶನ ಕೊಟ್ಟ ದಿಶೆ 
ಯಲ್ಲಿ ಅದು ಬೆಳೆಯುತ್ತ ಹೋಗುತ್ತದೆ. ಆದ ರಿಂದ ಶಿಕ ಕಣವೆಂದರೆ ಬುದ್ದಿಯ ವಿವಿಧ ಶಕ್ತಿಗಳ 
ಪ್ರತ್ಯೇಕ ತರಬೇತು ಎಂಬ ಅರ್ಥ ವನ್ನು ಕಲ್ಪಿ ಸಿದ್ದ. ಉದಾ: ವಿಚಾರಶಕಿ ಯನ್ನು ರೇಖಾಗಣಿತದ 


ಶಿಕ್ಷಣದ ಅರ್ಥಗಳು ೮೭ 
ಬೋಧನೆಯಿಂದಲೂ ಸ್ಮರಣಶಕ್ತಿಯನ್ನು ಚರಿತ್ರೆಯ ಬೋಧನೆಯಿಂದಲೂ ಬೆಳೆಸಬಹುದು. ನಾವು 
ಉಪಯೋಗಿಸುವ ಶಿಕ್ಷಣ ಎನ್ನುವ ಪದವೂ ಸಂಸ ೈತದ "ಶಿಕ್ಲಾ' ಎನ್ನುವ ಮೂಲದಿಂದ ಆಗಿದ್ದು, 
ಶಿಕ್ಷಣವೆಂದರೆ ತರಬೇತು ಕೊಡುವುದು ಎನ್ನುವ ಅರ್ಥ ಕೊಡುತ್ತದೆ. 

ವಿಮರ್ಶೆ: ಬುದ್ಧಿಯ ಈ ರೀತಿಯ ಕಲ್ಪನೆಗೆ ಇಂದಿನ ತತ್ತ್ವಶಾಸ್ತ್ರದಲ್ಲೇ ಆಗಲಿ, ಮನಶ್ಶಾಸ್ತ್ರ 
ದಲ್ಲೇ ಆಗಲಿ ಪುರಸ್ಕಾ ರವಿಲ್ಲ. ಮಗುವಿನ ಬುದ್ಧಿಯು ಉಪಾಧ್ಯಾಯರು ಏನು ಬೇಕಾದರೂ ಬರೆಯು 
ವಂತಹ ಕಪ್ಪು ಹಲಗೆಯಾಗಿರುತ್ತದೆ. ಮಗು ಶಾಲೆಗೆ ಬರುವಾಗ ತನ್ನದೇ ಆದ ಪೈತ್ರಿಕ ದತ್ತಿಗಳನ್ನೂ 
ಬಾಹ್ಮಪ್ರಪಂಚದ ಬಗೆಗಿನ ಅನುಭವಭಂಡಾರವನ್ನೂ ಹೊತ್ತುಕೊಂಡು ಬರುತ್ತದೆ. ಈ ಅನುಭವ 
ಗಳಿಗೇ ಆಗಲಿ ಮಗುವಿನ ಸ್ವಭಾವಕ್ಕೇ ಆಗಲಿ ಕಣ್ಣುಮುಚ್ಚಿ ಕುಳಿತುಕೊಳ್ಳುವ ಶಿಕ್ಷಣದಲ್ಲಿ ಮೌಲ್ಯವೇ 
ಇಲ್ಲ. 


೪ ಶಿಕ್ಷಣವೆಂದರೆ ಜೀವನಕ್ಕೆ ಪೂರ್ವಸಿದ್ಧ ತೆ 


ಪ್ರತಿಯೊಬ್ಬ ಮಾನವನಿಗೂ ಯಶಸ್ವಿಯಾದ ಜೀವನವನ್ನು ನಡೆಸಬೇಕೆಂಬ , ಆಸೆ ಇರುತ್ತದೆ. 
ಜೀವನ ಯಶಸ್ವಿ ಯಾಗಬೇಕಾದರೆ ಜೀವನದ ಹಲವು ಸಮಸ್ಯೆಗಳನ್ನು ಸುಲಲಿತವಾಗಿ ಪರಿಹರಿಸುವ 
ಕೌಶಲವನ್ನೂ ಶಕ್ತಿ ಯನ್ನೂ ಹೊಂದಿರಬೇಕು. Ae ಪ್ರತಿಯೊಬ್ಬ ವ್ಯಕ್ತಿಯೂ ಆರೋಗ್ಯ 
ವಂತನಾಗಿದ್ದು, ಒಂದು ಉದ್ಯೋಗವನ್ನು ಹಿಡಿದು ಸಂಸಾರಸ್ಥನಾಗಿ ಮಕ್ಕ ನ್ನು, ಪಾಲಿಸಿ ಪೋಷಿಸಿ 
ಹಾಗೂ ಸಮಾಜದಲ್ಲಿಯ ಇತರ ವಕ್ರಿಗಳೊಂದಿಗೆ ಶಾಂತಿ ಸೌಹಾರ್ದಯುತವಾದ ಸಹಬಾಳ್ವೆ 
ನಡೆಸಿ ಪ್ರಜಾಪ್ರಭುತ್ವದ ಸತ್ವ ಜಿಯಾಗಿ ಬಾಳಿದಲ್ಲಿ ಅವನ ಜೀವನವನ್ನು ಯಶಸ್ವಿಯಾದ ಜೀವನವನ್ನ 
ಬಹುದು.' ಈ ರೀತಿಯ ಯಶಸ್ಸಿ ಯಾದ ಜೀವನ ಸಾಗಿಸಲು ಹಲವು ಸಮಸೆ [ಗಳನ್ನು ಎದುರಿಸ 
ಬೇಕಾಗುತ್ತದೆ. ಆದ್ದರಿಂದ ಪ ನ್ರಾಢಜೀ ವನದಲ್ಲಿ ಬರುವ ಸಮಸ್ಯೆಗಳ ಪರಿಚಯವನ್ನು ಮಕ್ಕಳಿಗೆ 
ವಿದ್ಧಾ, ರ್ಥಿಜೀವನದಲ್ಲೆ ಮಾಡಿಕೊಟ್ಟು ್ಬ, ಅವುಗಳಿಗೆ ಪರಿಹಾರವನ್ನು ಶಾಲೆಗಳಲ್ಲೀ ತು) 
ಈ ಒಂದು ಅರ್ಥದಲ್ಲಿ ಶಿಕ್ಷ ಣವನ್ನು “ಜೀವನದ ಪೂರ್ವ ಸಿದ್ದತೆ ಎನ್ನ ಬಹುದು. ಹತ್ತೊಂಬತ್ತನೆಯ 
ಶತಮಾನದ ಇಂಗ್ಲೆಂಡಿನ ಪ್ರಸಿದ್ಧ ಸಸ್ಮಶಾಸ್ತ್ರಜ್ಞನೂ ಶಿಕ್ಷ ಣತಜ್ಞ ನೂ ಆಗಿದ್ದ ಹರ್ಬರ್ಟ್‌ ಸ್ಪೆನ್ಸರ್‌ 
ಶಿಕ್ಷಣಕ್ಕೆ ಈ ಅರ್ಥವನ್ನೇ ಪರಿಕಲ್ಪಿ ಸಿದ್ದ. pr ನೆಯ ಶತಮಾನದ “ದ್ವಿತೀಯಾರ್ಧ ಕಾಲದ 
ಇಂಗ್ಲಿಷ್‌ ಶಿಕ್ಷಣಕ್ರಮದ ಮೇಲೆ ಸ್ಪನ್ನರನ ಶೈಕ್ಷಣಿಕ ಪ್ರಭಾವ ಮಹತ್ತ ಪೂರ್ಣವಾಗಿತ್ತು. 


ವಿಮರ್ಶೆ: ಶಿಕ್ಷಣವು ಜೀವನಕ್ಕೆ ಒಂದು ಪೂರ್ವಸಿದ್ದ ತೆ ಎಂದು ಪರಿಗಣಿಸಿದಲ್ಲಿ, ಸಿದ್ದ ತೆಯ ಕಾಲ 
ಜೀವನವೆಲ್ಲವೂ, ವಿದ್ಯಾ ್ಯರ್ಥಿಗಳ ಆ ದ ಅನುಭವಗಳೆಲ್ಲವೂ ಗೌಣ, ಅವಕ್ಕೆ ಮೌಲ್ಯವಿಲ್ಲ ಗು 
ತ್ತದೆ. ಈ ರೀತಿಯ ಶಿಕ್ಷಣ ೧ ಮಕ್ಕಳ ಮನಸ್ಸಿ ಸನ ವಿಕಾಸವನ್ನೂ ಅವರ ಜೀವನ ಕಕ್ಷೆಯನ್ನೂ ಕಡೆಗಣಿಸಿ 
ಅಸಂಬದ ವೂ ಅವಾಸ್ತ ನಿಕವೂ ಆಗಿರುತ್ತದೆ ದೆ. ಈ ರೀತಿಯ ದೃಷ್ಟಿ ಕೋನ ಶಿಶುಕೇಂದ್ರಿ (ಕೃ | ತವಾಗಿಲ್ಲದೆ 
ಪ್ರೌಢ ತೇಂದ್ರಿ ಕಕೃತವಾಗಿದೆ. ಇಂದಿನ ಶೈಕ್ಟಣಿಕ RSs ಇಡೀ ಜೀವನವೇ ಒಂದು ಶಿಕ್ಷಣ 
ಕ್ರಿಯೆ ಎಂದು ಭಾವಿಸಲಾಗಿದೆ. ಗರ್ಭದಿಂದ ಗೋರಿಯ ವರೆಗೆ, ಜನನದಿಂದ ಮರಣದ ವರಗೆ, 
ಶೈ ಶವಾಸವಸ್ಥೆ ಯಿಂದ ಶವಾವಸೆ ಸಿಯ ವರೆಗೆ ನಾವು ಶಿಕ್ಷಣ ಪಡೆಯುತ್ತಿರುತ್ತೇವೆ ಎಂದು ಭಾವಿಸಲಾಗಿದೆ. 


೫ ಶಿಕ್ಷಣವೆಂದರೆ ವತಾರ್ಗದರ್ಶನ 

ಮಾನವರ ಮಕ್ಕಳು ಕಲಿಯದೆ ಬಂದ ಅನೇಕ ವರ್ತನೆಗಳು, ಸಹಜ ಪ್ರವೃತ್ತಿಗಳು, ಸ್ಟೇರ ಳು, 
ಪ್ರಚೋದನೆಗಳು. ಪ್ರಕೃತಿದತ್ತ ಆವೇಗಗಳು ಹಾಗೂ ಆಸೆಗಳ ಸಹಿತ ಹುಟ್ಟು ರೆ. ಈ ಹ 
ಪ್ರವೃತ್ತಿಗಳನ್ನು (ಇಂದ್ರಿ ಯಾಭಿಲಾಷೆಗಳನ್ನು) ಮತ್ತು ನಡವಳಿಕೆಗಳನ್ನು ih ಸ್ವೇಚ್ಛೆ 
ಯಾಗಿ ಬಿಟ್ಟಲ್ಲಿ ಅವು ಮಾನವನನ್ನು ಅನಾಗರಿಕ ಜೀವನದೆಡೆಗೆ ಒಯ್ಯುತ್ತಿಐ ಪ್ರಕೃತಿಯ ಸ್ವಯಂ 
ನಿರ್ದೇಶನಕ್ಕೆ "ಒಳಪ ಟ್ಟ ಜೀವನ ನಿಯಮವಿಲ್ಲದ, ಕ್ರಮವಿಲ್ಲದ. ಸಂಕಲ್ಪರಹಿತವಾದ, ಗೊತ್ತುಗುರಿ 
ಯಿಲ್ಲದ ಜೀವನವಾ ವಾಗಿರುತ್ತದೆ. ಆದರೆ ನಾಗರಿಕತೆಯ "ನಿರ್ದೇಶನಕ್ಕೆ ಒಳಪಟ್ಟ ಸಮಾಜೀಕೃತ ಜೀವನ 


೮೮ ಮಾನವಿಕ ಕರ್ಣಾಟಕ 


ಮ ಪ್ರವೃತ್ತಿಗಳಿಗೆ ಸರಿಶುದ್ಧ ತೆಂ ಯನ್ನು ಕೊಡುವ ie ಸಂಸ್ಕರಣಕಾರ್ಯ ' 
ಆವಶ್ಯಕ. ಜಾತಿ, ಕುಲ, ಭಾಷೆ, ಧರ್ಮ. ದೇಶ.: ಇತ್ಯಾದಿ ವ್ಯತ್ಕಾಸಗಳೇನೇ ರಲಿ, ಈ ಸಹಜಾಕಾಂಕ್ಷೆ 
ಗಳನ್ನು ಪ್ರತಿಯೊಂದು ಜನಾಂಗದ ವ್ಯಕ್ತಿಗಳಲ್ಲೂ ಕಾಣಬಹುದು. ಆದರೆ ಈ ಪ್ರಕೃತಿದತ್ತ ಆಸೆಗಳನ್ನು 

ಪ್ರಿಪಡಿಸುವ ಹಾಗೂ ನಿರ್ಬ ಂಧದಲ್ಲಿಡುವ : ವಿಧಾನ ಜನಾಂಗದಿಂದ ಜನಾಂಗಕ್ಕೆ ಬೇರೆಯಾಗಿರುತ್ತದೆ. 
ಈ ಹಲವು ರೀತಿಯ ಸಂಸ್ಕರಣ ವಿಧಾನಗಳ ಪರಿಣಾಮವಾಗಿ ಇಂದು ಪ ಪಂಚದಲ್ಲಿ ಹಲವು ಸಂಸ್ಕೃತಿ [ 
ಗಳಿವೆ. ವ್ಯಕ್ತಿಗಳ ಅನೇಕ ಸಹಜಪ್ರವೃತ್ತಿಗಳು ಆಯಾ ಗುಂಪಿನ ಜೀವನ-ಸಂಪ್ರದಾಯಗಳಿಗೆ ವಿರುದ್ಧ 
ವಾಗಿರುತ್ತವೆಯೆಂಬು ು ಡ್ಯೂಯಿಯ ಮತ. ರಾಸ್‌ ಹೇಳಿರುವ ಪ್ರಕಾರ, ಸಹಜ ಬೆಳವಣಿಗೆಯ 
ಸಂಸ್ಕರಣವೇ ಶಿಕ್ಷಣ. 


ಸಂಸ್ಕರಣಕಾರ್ಯಕ್ಕೆ ಮಾರ್ಗದರ್ಶನ : ಆವಶ್ಯಕ ಮಾರ್ಗದರ್ಶನಕ್ಕೆ 
ನಿಯಂತ್ರಣ ಮತ್ತು ಸಲಹೆ ಎಂಬ ಎರಡು ಮೆಟ್ಟಿಲುಗಳಿವೆ. 


ರ pe ಸಾರ್ವಜನಿಕ ಉದ್ದೇಶಗಳಿಗೆ (ಹಿತಕ್ಕೆ) ಕೆಲಸ ಮಾಡುವಂತೆ ಸಹಜಪ್ಪವೃತ್ತಿ ' 
ಗಳನ್ನು ಪ್ರೇರೇಪಿಸುವ ಕ್ರಿಯೆ. ಈ ರೀತಿಯ ಹತೋಟಿ ಮಾನಸಿಕವಾಗಿರಬೇಕು. ಮನದಟಾ ) ಗುವಂತೆ 
ತಿಳಿಯಹೇಳ ತಮ್ಮನ್ನು ತಾವೇ ನಿಯಂತ್ರಣಕೊ ಳಪಡಿಸಿಕೊಳ್ಳು ವಂತೆ ಮಾಡಿ ಸಂಯಮದ. ಜೀವನ 
ವನ್ನು ಅನುಸರಿಸುವಂತೆ ಮಾಡುವ ಕ್ರಿಯೆ. 


ಸಲಹೆ; ಮಕ್ಕಳ ಸಹಜಪ್ರವೃತ್ತಿಗಳನ್ನು ನಿಯಂತ್ರಿಸಿದ ಮೇಲೆ, ಪೂರ್ವಕಲ್ಪಿತ ಗುರಿಗಳತ್ತ 
ಮಕ್ಕಳ ನಡವಳಿಕೆಗಳನ್ನು  ಕೊಂಡೊಯು ವುದು. ಯಾವ ರೀತಿಯ ಮಾರ್ಗದರ್ಶನ ಅವಶ್ಯಕ? ಈ ಪ್ರಶ್ನೆಗೆ 
ಉತ್ತರವನ್ನು ್ಲಿ ಫೀನಿಕ ಕ್‌ ರವರು ಈ ಮಾತುಗಳಲ್ಲಿ ಹೇಳಿದ್ದಾರೆ: “ವ್ಯಕ್ತಿಗಳು ವಕ್ತಗಳ ಬೆಳವಣಿಗಾಗಿ 
ಉದ್ದೆ ೇಶಪೂರ್ವತವಾಗಿ ಮಾರ್ಗದರ್ಶನ ಕೊಡುವ ಪ್ರತಿಕ್ರಿಯೆಯೇ ಶಿಕ್ಷಣ.” ಶಿಕ್ಷಣದ ಈ ವ್ಯಾಖ್ಯೆ 
ಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ವಿಶ್ಲೇಷಿಸೋಣ. 


ವ್ಯಕ್ತಿಗಳು ವ್ಯಕ್ತಿಗಳಿಗೆ ಮಾರ್ಗದರ್ಶನ ನೀಡುತ್ತಾರೆ. ವ ಕ್ತಿ-ವೃಕ್ತಿ ಸಂಬಂಧವಾದ ಪ್ರಕ್ರಿಯೆ 
ಯಾದ್ದ ರಿಂದ ಶಿಕ್ಷಣ ಒಂದು ಮಾನವಿಕ ಉದ್ಯಮ. ಸರ್‌ ಜಾನ್‌ ಆಡಮ್‌. ರವರು ಶಿಕ್ಷಣವನ್ನು ಎರಡು 
ಧ್ರು ವಗಳುಳ್ಳ ಒಂದು ಪ್ರಕ್ರಿಯೆ . ಎಂದು ಹೇಳಿದ್ದ ರು: 


ಡಾ ಅಧ್ಯಾಪಕ Ri ವಿದ್ಯಾರ್ಥಿ 
(ಪ್ರಚೋದನೆ) ₹* (ಪ್ರತಿಕ್ರಿಯೆ) 


ಅದು ಒಂದು ಪ್ರಕ್ರಿಯೆ. ಅಂದರೆ ಜೀವನದ ಯಾವುದೇ ಒಂದು ಕಾಲಾವಧಿಗೆ ಸೀಮಿತವಾಗಿಲ್ಲದೆ, 
ಜೀವನದುದ್ದ ಕ್ಕೂ ನಿರಂತರವಾಗಿ ನಡೆಯುವ ಕ್ರಿಯೆ, 


ಈ ಪ್ರಕ್ರಿಯೆಯ ಫಲ ಬೆಳವಣಿಗೆ. ಉದಾ: ಸಾಮಾಜಿಕ ಪ್ರಜ್ಞೆಯ ಬೆಳವಣಿಗೆ. 


ಈ ಪ್ರಕ್ರಿಯೆಯ ಇನ್ನೊಂದು ವಿಶೇಷವೆಂದರೆ, ಇದು ಉದೆ ಸ್ಲೀಶಪೂರಿತವಾದದ್ದು, ಯಾಂತ್ರಿಕ 
ವಾದುದಲ್ಲ. ಉದಾ: ಪೋಲೀಸ್‌ ಪೇದೆಯು ವಾಹನ ಸಂಚಾರವಿರುವ ವೃತ್ತದ ಕೇಂದ್ರ ದಲ್ಲಿ ನಿಂತು 
ನೀಡುವ Td: ಯಾತ್ರಿಕವಾದುದು. ಸಂಚಾರಿ ಎಲ್ಲಿಗೆ ಹೋಗುತ್ತಾನೆ ಅವನು ಎಲ್ಲಿಗೆ 
ಹೋಗಬೇಕು ಎಂಬ ವಿಷಯಗಳ ೭ ಬಗ್ಗೆ ಪೋಲೀಸ್‌ ಪೇದೆಗೆ ಆಸಕ್ತಿ ಕ್ರಿಯಿಲ್ಲ. 


nN 


ಈ ಪ್ರಕ್ರಿಯೆಯ ವಿಶೇಷತೆ ಏನೆಂದರೆ, ಇಲ್ಲಿ ಎಲ್ಲ ಸಂಬಂಧಗಳಿಗಿಂತ ಮಾರ್ಗದರ್ಶನ ಪ್ರಧಾನ. 
ಉಳಿದ ಸಂಬಂಧಗಳು (ಅಧಾ, ಪಕ-ವಿದ; ರ್ಥಿ) ಗಾಣ. 


ಶಿಕ್ಷಣದ ಅರ್ಥಗಳು ೮೯ 


ವಿಮರ್ಶೆ: ಶಿಕ್ಷಣದ ಈ ಅರ್ಥ ತೀರ ಸಾಮಾನ್ಯವಾಗಿದ್ದು. ನಿರ್ದಿಷ್ಟವಾಗಿ ಏನನ್ನೂ 


ಇ 8 
ವುದಿಲ್ಲ. ಮಾರ್ಗ ದರ್ಶನದ ಗುರಿ ಏನು, ಅದರ ಸ್ವ ; ರೂಪವೇನು ಎಂಬುದರ ಬಗ್ಗೆ ಬೆಳಕು ಚೆಲುವುದಿಲ್ಲ. 


ಪ್ರಾಯೋಗಿಕ (ಶಾಲುವ ವಸ್ತ್ರ) ದೃಷ್ಟಿ ಯಿಂದ. ಈ ಅರ್ಥ ಸಾಕಷ್ಟು ಉಪಯುಕ್ತವಾಗಿಲ್ಲ. 


ಹಬೆ 
ಹೀ 


೬ ಶಿಕ್ಷಣವೆಂದರೆ ವ್ಯಕ್ತಿ ವಿಕಾಸ 


ಶಿಕ್ಷಣದ ಈ ಅರ್ಥ ಸಂಪೂರ್ಣವಾಗಿ ಅಮೆರಿಕದ ಪ್ರಸಿದ್ಧ ದಾರ್ಶನಿಕ ಹಾಗೂ ಶಿಕ್ಚಣವೇತ್ತ 
ಆಗಿದ್ದ ಜಾನ್‌ ಡ್ಯೂ ಯಿಯವರ ಶೈಕ್ಟಣಿಕ ವಿಚಾರಧಾರೆಯ ಪ್ರ ತೀಕವಾಗಿದೆ. ಡ್ಯೂ ಯಿಯೇ ಹೇಳಿರುವ 


ಹಾಗೆ: “ವಿಕಾಸವು ಜೀವನದ ಲಕ್ಷಣವೇ ಆದುದರಿಂದ, ಶಿಕ್ಷ ಣವೂ ವಿಕಾಸಪಾ ಯವೇ ಆಗಿದೆ; ಅದಕ್ಕೆ 


“aA 


Ned 
ವಿಕಾಸೂತೀತವಾದ ಗುರಿಗಳಿಲ್ಲ!.” ಈ ಹೇಳಿಕೆಯ ಅರ್ಥವಿವರಣೆಯನ್ನು ಡ್ಯೂಯಿ ಹೀಗೆ ನೀಡಿದ್ದಾ ರ: 


| ವ್ಯಕ್ತಿಯ ಜೀವನ 
|: ವ್ಯಕ್ತಿ ಸತತವಾದ ಪರಸ್ಪರ ಪ್ರಭಾವ ಕ್ರಿ ಷ್‌ ಪರಿಸರ 
ET 

| & 

ತ 

|! 

ಅನುಭವ 

ಕಲಿಕೆ ಸ ವಿಕಾಸ 


ಈ ರೀತಿಯ ವ್ಯಕ್ತಿ-ಪರಿಸರಗಳ ಪರಸ್ಪರ ಪ ಬಾವಕಿ ಯೆಯಿಂದ ದೊರೆಯುವ ಅನುಭವಗಳ 


ಹಾಗೂ ಈ ಅನುಭವಗಳ ಮೂಲಕ ಉಂಟಾಗುವ ಕಲಿಕೆಯ ಮತ್ತು ಈ ಕಲಿಕೆಯ ಫಲವಾದ ಬೆಳವಣಿಗೆ 
ಹಾಗೂ ವಿಕಾಸಗಳ ಪ್ರಕ್ರಿಯೆಯೇ ಶಿಕ್ಷಣ. ಸಂಕ್ಷಿಪ್ತವಾಗಿ ಹೇಳುವುದಾದಲ್ಲಿ. ಮಗು ಶಾಲೆಗೆ ಬರುವಲ್ಲಿ 


ತನ್ನದೇ ಆದ ಅನುಭವಗಳನ್ನು ತರುತ್ತದೆ. ಈ ಮೂಲ ಅನುಭವಗಳ ಸಂಸ್ಕರಣವೇ ಶಿಕ್ಷಣ. 
ಡ್ಯೂಯಿಯವರು ಶಿಕ್ಷಣದ ತಾಂತ್ರಿಕ ವ್ಯಾಖ್ಯೆಯನ ಕೊಟ್ಟಿರುವ ಹಾಗೆ, “ಜೀವನದ ಅನೇಕ 


ಯನ್ನೂ 
ಅನುಭವಗಳ ಸಂಸ್ಕ ರಣಕ್ಕೆ ಸಹಾಯಕವಾಗುವ ಮತ್ತು ಆ. ಅನುಭವಗಳ ಗತಿಯನ್ನು ನಿರ್ದೇಶಿಸತಕ್ಕ 
(ಶಕೆಯನ್ನು ವೃದಿ ಗೊಳಿಸುವ) ಮೂಲ ಅನುಭವಗಳ ಪುನವ ೯ವಸೆ ಹಾಗೂ ಪುನ? 
ನಂ ಗ ಲ ೦ ಎ 


ಶಿಕ್ಷಣ.2 


ವಿಶ್ಲೇಷಣೆ: ಮೂಲ ಕಲ್ಪನೆ:; ಮಗುವಿನಲ್ಲಿ ತನ್ನವೇ ಆದ ಅನುಭವಗಳಿವೆ. ಶಿಕ್ಷಣ (೩) ಈ 
ಅನುಭವಗಳನ್ನು ಸಂಸ್ಕರಿಸಿ, ಅವುಗಳನ್ನು ಪುನರ್ರಚಿಸಿ, ಪುನರ್ವ್ಯವಸ್ಥೆ ಗೊಳಿಸುತ್ತ ಸ (0) ಮೇಲಿನ 
ಪುನರ್ರಚನೆ ನೆ [ಅಂದರೆ (೩), ಮ ುಂದೆ ಬರುವ ಅನೇಕ ಅನುಭವಗಳ ಪರಿಷ್ಠರಣಕ್ಕೆ ಸಹಾಯಕವಃಗುತ್ತ ದೆ. 


8 
(0 (೩) ಮತ್ತು (0)ಗಳು ಕೂಡಿ ಮುಂದೆ. ಬರುವ ಅನುಭವಗಳ ಗತಿಯನ್ನು ನಿರ್ದೇಶಿಸತಕ್ಕ 
ಶಕ್ತಿಯನ್ನು ವೃದ್ಧಿಗೊಳಿಸುತ್ತವೆ 


ದಾ 3 


1 Dewey: John : Democracy and Education, The Macmillan 


6 


೯0೦ ಮಾನವಿಕ ಕರ್ಣಾಟಕ 


ಉದಾಹರಣೆಗಳು 
1 ಮಕ್ಕಳು ಸೂರ್ಯ, ನಕ್ಷತ್ರಗಳು ಇತ್ಯಾದಿಯನ್ನು ನೋಡಿರುತ್ತವೆ; 
(೩) ಈ ಅನುಭವ ಗಳನ್ನು ಉಪಯೋಗಿಸಿಕೊಂಡು ಸೌರವ್ಯೂಹದ ಬಗ್ಗೆ ಪಾಠ ಹೇಳುವುದು. 
(0) ಬ್ರಹ್ಮಾಂಡದ ಬಗ್ಗೆ ಪಾಠ ಕಲಿಯುವಾಗ (೩) ಹಂತ ಉಪಕಾರಿಯಾಗಿದೆ. 


() (8) ಮತ್ತು (0)ಗಳು ಗ್ರಹಣಗಳ, ಕ್ಯುಲೆಂಡರ್‌ಗಳ ಸ್ವಅಧ್ಯಯನಕ್ಕೆ ಉಪಕಾರಿ 


ಯಾಗುತ್ತವೆ. 

11 ಹಳ್ಳಿಯಲ್ಲಿ (ಪಟ್ಟಣದಲ್ಲಿ) ವಾಸಿಸುವ ಮಕ್ಕಳಲ್ಲಿ ಸಾಮಾಜಿಕ ಅನುಭವಗಳಿರುತ್ತವೆ. 
(೩) - ಈ ಅನುಭವಗಳನ್ನುಪಯೋಗಿಸಿ ಹಳ್ಳಿಗಳ ಸಮಸ್ಯೆಗಳ ಬಗ್ಗೆ ಪಾಠ ಹೇಳುವುದು. 
(0) (a) ಯು ರಾಷ್ಟ್ರದ ಸ ಸಮಸ್ಯೆಗಳ ಬಗ್ಗೆ ಕಲಿಯುವಾಗ 'ಉಪಯೋಗಿಯಾಗಿದೆ. 
(ಲ (೩) ಮತ್ತು (b)ಗಳು ಈ ಸಮಸ್ಯೆ (ಗಳ (ಮಕ್ಕಳಿಂದ) ಪರಿಹಾರಕಾರ್ಯಕ್ಕೆ 


ಎ ಎಪಿ 
ಉಪಯೋಗಿಯಾಗಿವ. 


ಈ ಎಲ್ಲ ಹಂತಗಳಿಂದ ಕೂಡಿದ ಪ್ರಕ್ರಿಯೆಯೇ ಮಗುವಿನ ವಿಕಾಸ; ಶಿಕ್ಷಣದ ಗುರಿಯೇ ವಿಕಾಸ. 


ಭೆ 


ಡ್ಯೂಯಿಯವರ ದೃಷ್ಟಿಯಲ್ಲಿ ವಿಕಾಸದ ಅರ್ಥವನ್ನು ಪರಿಶೀಲಿಸೋಣ. 


ವಿಕಾಸ ಎಂದರೇನು? ಮಾನವನ ಶಕ್ತಿಗಳ ಸರ್ವತೋಮುಖವಾದ ಅಂದರೆ ಶಾರೀರಿಕ. ಬೌದ್ಧಿಕ್ಕ 
ಸಾಮಾಜಿಕ, ಭಾವಾತ್ಮಕ--ಬೆಳವಣಿಗೆಯೇ ವಿಕಾಸ. ಈ ರೀತಿಯ ಬೆಳವಣಿಗೆ ಸಹಸಂಬಂಧಯುಕ್ತ 
ವಾಗಿದ್ದು, ಪರಸ್ಪರಾವಲಂಬಿಯಾ ಗಿದ್ದು. ಸುಸಂಘಟಿತವಾಗಿದ್ದು. ಸಮತೋಲನವುಳ್ಳದ್ದಾ ಗಿರಬೇಕು. 
ಅದು ನಿರ್ದೇಶಿತ ಚಟುವಟಿಕೆಗಳ ಸಾಮ ನೂಹಿಕ ಮುನ್ನ ಡೆಯಾಗಿರಬೇಕು. 
ಯಾವಾಗ ವಿಕಾಸ ಸಾಧ್ಯ? ವಿಕಾಸದ ಪ್ರಥಮ ಉಪಾಧಿ ಎಳಮೆ ಅಥವಾ ಅಪಕ್ವತೆ. ಅಪಕ್ವತೆ 
ಎನ್ನುವುದು ಶಕ್ತಿಯ ಅಭಾವವನ್ನು ಸೂಚಿಸುವುದಿಲ್ಲ. ಬದಲಾಗಿ ಬೆಳೆಯುವುದಕ್ಕೆ ಇರುವ ಅವಕಾಶ 
ವನ್ನು ಸೂಚಿಸುತ್ತದೆ, ಶಕ್ತಿಯ ನ್ನು ಸೂಚಿಸುತ್ತದೆ. ಅಪಕ್ವತೆಗೆ ಎರಡು ಲಕ್ಷಣಗಳಿವೆ--ಪರಾಧೀನತೆ 
ಅಥವ ಪರಾವಲಂಬನೆ ಮತ್ತು ಹೊಂದಿಕೊಳ್ಳುವ ಸ್ವಭಾವ ಮತ್ತು ಶಕ್ತಿ (ಮೇಣದಂಥ ಮನಸ್ಸು). 
ಪರಾವಲಂಬನೆ: ಪ್ರಾಣಿಗಳ ಮರಿಗಳಿಗೆ ಹೋಲಿಸಿದರೆ ಮಾನವರ ಮಗು ತನ್ನ ಭೌತಪ್ರಪಂಚಕ್ಕೆ 
ಹೊಂದಿಕೊಳ್ಳುವುದರಲ್ಲಿ ಬಹಳ ಅಶಕ್ತವಾಗಿರುತ್ತದೆ. ಪ್ರಾಣಿಗಳ ಮರಿಗಳಿಗೆ ಹುಟ್ಟು ವಾಗಲೇ ಅನೇಕ 
ಶಾರೀರಿಕ ದತ್ತಿಗಳಿರುತ್ತವೆ (ಕಾಯಶಕ್ತಿಗಳು). ಈ ಅಂಶದಲ್ಲಿ ಮಾತ್ರ ಮಾನವಶಿಶು ಪರಾವಲಂಬಿ 
ಯಾಗಿರುತ್ತದೆ. ಮಗು ಬೆಳೆಯುತ್ತ ಹೋದಂತೆಲ್ಲ ಪರಾವಲಂಃ ಬನೆಯಿಂದ ಸ್ವಾವಲಂಬಿಯಾಗುತ್ತಿರುತ್ತದೆ. 
ಆರ್ನಾಲ್ಡ್‌ ಟಾಯ್ಡ್‌ಬಿ ರಾಷ್ಟ್ರಜೀವನದ ಬಗ್ಗೆ. ಹೇಳಿರುವ ಮೂರು ಮಾತುಗಳು ವ್ಯಕ್ತಿಜೀವನಕ್ಕೂ 
ಅನ್ವಯಿಸುತ್ತವೆ: “ಸ್ವಾವಲಂಬನೆಯ ಕಡೆಗೆ "ಪ್ರಗತಿಯೇ ವಿಕಾಸದ ಒರೆಗಲ್ಲು?3. ಆದರೆ ಮಗುವಿನ 
ಪರಾವಲಂಬನೆ ಅದರ ನ್ಮೂನತೆ ಅಥವಾ ಅಶಕ್ತತೆ ಅಲ್ಲ. ಸಾಮಾಜಿಕ ದ ಷ್ಟಿಯಿಂದ ನೋಡಿದಲ್ಲಿ ಅದು 
ಒಂದು ಶಕ್ತಿ: ಯೂ ಮತ್ತು ಸಮಾಜ ಪರಾವಲಂಬಿಗಳು. ಮಾನವರ "ಶಿಶುಗಳು ಕಾಯಶಕ್ತಿಗಳಿಲ್ಲ 
ದಿದ್ದ ಜಿಕ ಬಲಗಳ ಶಕ್ತಿಯಿಂದ ಜೀವನವನ್ನು ನಿಭಾಯಿಸುತ್ತವೆ. ಪರಾವಲಂಬನೆಯ 
ಸರದಿ "ಪರಸ ಕ್ಚರಾವಲಂಬನೆಯ ಬಗೆಗೆ, ಅಂದರೆ ಸಮಾಜಜೀವನದ ಬಗೆಗೆ, ಸದ್ಭಾವನೆಗಳು 
ಮೂಡುತ್ತವೆ. ಆದ್ದರಿಂದ ವಿಕಾಸದ ಒಂದು ಪ್ರಮುಖ ಲಕ್ಷಣವೆಂದರೆ ಪರಾವಲಂಬನೆಯಿಂದ 
ಸ್ವಾವಲಂಬನೆಯ ಕಡೆಗೆ ಪ ಪ್ರಗತಿ ಹಾಗೂ ಪರಾಸ್ಪರಾವಲಂಬನೆಯ ಬಗೆಗೆ ಸ ಸದ್ಭಾವನೆ. 
ಹೊಂದಾಣಿಕೆಯ ಶಕ್ತಿ: ಮುಂಬರುವ ಚಟುವಟಿಕೆಗಳ ನಿರ್ದೇಶನಕ್ಕೆ ಸಹಾಯವಾಗುವ ಹಾಗೆ 
ಜೀವನದ ಅನುಭವಗಳಿಂದ ಕಲಿಯುವ ಸಾಮರ್ಥ್ಯವೇ ಹೊಂದಾಣಿಕೆಯ ಶಕ್ತಿ. ಎಲ್ಲಿಯ ತನಕ ಹೊಂದಾ 
ಣಿಕೆಯ ಶಕ್ತಿ ಇರುವುದೋ ಅಲಿ ಲಯ ತನಕ ಶಿಕ್ಷಣ ಸಾಧ್ಯ. ಶಿಕ್ಷಣದ ಮೂಲಕ ಜೀವನದ ಎಲ್ಲ ಸನ್ನಿವೇಶ 


‘3 Arnold Toynbee: A Study of History, OUP. 1947, p. 208 


Mya SS aad 


ಶಿಕ್ಷಣದ ಅರ್ಥಗಳು ೯೧ 
ಗಳಿಗೂ ಹೊಂದಿಕೊಳ್ಳುವಂಥ ಶಕ್ತಿಯನ್ನೂ ಮನಸ್ಸನ್ನೂ ಬೆಳೆಸಬೇಕು. 
ಮೂಲಕ ತನ್ನ ಪರಿಸರದೊಂದಿಗೆ ವ್ಯಕ್ತಿಯ ಸಮಯೋಜನೆ ಸಾಧ 


ಬ್ರಿ" 


ಹೊಂದಾಣಿಕೆಯ ಶಕ್ತಿಯ 


ಈ ರೀತಿಯ ಕಲಿಕೆಯಿಂದ ಉಂಟಾಗುವ ಸಮಯೋಜನೆಯ ಪರಿಣಾಮವೇ A ಆದ್ದರಿಂದ 
ವಿಕಾಸ ಶಿಕ್ಷಣದ ಅಂತಿಮ ಫಲ. ಇಲ್ಲಿ ವಿಕಾಸವೇ ಶಿಕ್ಷಣ ಎಂದು ಹೇಳಿದಾಗ, ಈ ವಿಕಾಸ ಆಂಶಿಕ 
ವಾಗಿರದೆ, ವೃಕ್ತಿಯ ಭೌತಿಕ, ಸಾಮಾಜಿಕ, ಬೌದ್ದಿಕ, ಭಾವಾತ್ಮಕ ಇತ್ಯುದಿಯಾದ ಸಕಲ ಭಾಗಗಳೂ 
ಸಮಗ್ರವಾದ 'ರೀತಿಯಲ್ಲಿ ವಿಕಾಸ ಹೊಂದಬೇಕು. ಈ ಅರ್ಥದಲ್ಲಿ ಕ್ಷಣವೆಂದರೆ (ಸರ್ವವಿಧವಾದ) 
ಸರ್ವತೋಮುಖವಾದ ಸಮಗ್ರ ವಿಕಾಸ; ಮತ್ತು ವಿಕಾಸವು ಜಿ ಡೆ ಲಕ್ಷಣವೇ ಆಗಿದೆ. ಆದ್ದರಿಂದ 


ಶಿಕ್ಷಣ ವಿಕಾಸಪ್ರಾಯವಾಗಿರುವುದರಿಂದ, ಇಡೀ ಜೀವನವೇ ಶಿಕ್ಷಣವಾಗಿದೆ. 


ವಿಮರ್ಶೆ: ಜೀವನವೇ ಶಿಕ್ಷಣ, ಶಿಕ್ಷಣ ಜೀವನ ಎನ್ನುವ ಡ್ಯೂ ಯಿಯ ಅನುಯಾಯಿಗಳಲ್ಲಿ 
ಪ್ರಮುಖರಾದ ಕಿಲ್‌ ಪ್ಯಾಟ್ರಿಕ್ಸ್‌, ಚೈಲ್ಡ್‌, ರ್ಯಾ ಸ ಮುಂತಾದವರ ನೇತೃ ತ್ವದಲ್ಲಿ ಈ ಶತಮಾನದ 
ಆದಿಯಲ್ಲಿ ಅಮೆರಿಕದಲ್ಲಿ ಶಕ್ತ ಬರಂಗದಲ್ಲಿ `'ಪ ಪ್ರಗತಿಶೀಲ ಶಿಕ್ಷಣ ಚಳವಳಿ' ಜನಪ್ರಿಯವಾಗಿತು 
ಆದರೆ ಮಹಾಯುದ್ಧ ಗಳಾದ ಬಳಿಕ, ಈಚಿನ ವಷ ಗಳಲ್ಲಿ ಶಿಕ್ಷಣದ ಈ ಅರ್ಥವೂ ಈ ಬರವು 
ಆಧರಿಸಿದ ಅಮೆರಿಕನ್‌ ಶಿಕ್ಷಣಕ್ರ ಮವೂ ೧ (ಹೆಚ್ಚಾ ಗಿ ಸೋವಿಯತ್‌ ದೇಶ ೧೯೫೮ರಲ್ಲಿ ಮೊದಲ ಬಾರಿಗೆ 
ಅಂತರಿಕ್ಷ ನೌಕೆಯನ್ನು ಹಾರಿಸಿದ ಮೀಲೆ) ಕಟು ವಿಮರ್ಶೆಗೆ ಗುರಿಯಾಯಿತು. ವಿಮರ್ಶೆಯ 
ಮುಖ್ಯ "ಅಂಶಗಳಿವು: ಡ್ಯೂಯಿಯು ಹೇಳಿರುವ mA 1 ಣಕ್ಕೆ ವಿಕಾಸತೀತ ವಾದ ಗುರಿಗಳಿಲ್ಲದಿರುವುದು 
ಸುಧ್ಧವಿಲ್ಲ. ವಿಕಾಸ ಓಂದು ಪ್ರಕ್ರಿಯೆ ಮಾತ್ರ; ಯೊಂದು ಪ್ರಕ್ರಿಯೆಗೂ ಗುರಿ ಇರಲೇಬೇಕು. 
ಪ್ರಾಯೋಗಿಕತೆಯ ದೃಷ್ಟಿಯಿಂದ ಗುರಿ ಇಲ್ಲದ ಶಿಕ್ಷ ತ್‌ ನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯ. ವಿಕಾಸಕ್ಕೂ 
ಒಂದು ಗುರಿ ಇರಲೇಬೇಕು. 


೭ ಶಿತ್ಷಣವೆಂದರೆ ಸಂಸ್ಕ ತಗರ 
ಇಲ್ಲಿಯವರೆಗೆ ಚರ್ಚಿಸಿದ Bp ಣದ ಅರ್ಥಗಳು ವ್ಯಕ್ತಿಯ ದೃಷ್ಟಿಯಿಂದ ನಿರೂಪಿಸಿದವುಗಳು. ಆದರೆ, 


ಸಮಾಜದ ಹಿತಾಸಕ್ತಿಗಳ ದೃಷ್ಟಿಯಿಂದ ನೋಡಿದಲ್ಲ ನ ಸಂಸ್ಕೃತಿ ಪ್ರಸಾರ ಎಂಬ ಅರ್ಥ 
ಬರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಜೀವಶಾಸ್ತ್ರೀಯ ದತ್ತಿಗಳ ಸಹಿ ಹುಟ್ಟಿ ಸಾಮಾಜಿಕ ದತ್ತಿಗಳಿ 
ಕೊಡಲ್ಪಡುತ್ತಾನೆ, ಎಂದು ಹೇಳುತ್ತಾರೆ. ಈ ಸಾಮಾಜಿಕ ದತ್ತಿಗಳಿ ಳಿಗೆ ಇನ್ನೊಂದು ಹೆಸರೇ ಸಂಸ್ಕೃತಿ. 
ಸ್ಮೂಲವಾಗಿ ಹೇಳುವುದಾದರೆ ಮಾನವನ ಸಕಲ ಸಾಧನೆಗಳ ಸಾರಸಂಗ್ರಹವೆ 
ಟೇಲರರ ಮಾತಿನಲ್ಲಿ, “ಮಾನವ ಒಂದು ಸಮಾಜದ ಸದಸ್ಯನಾಗಿ ಗಳಿಸಿರುವ ಜ್ಞಾನ, ನಂಬಿಕೆಗಳು. 
ಕಲೆ, ನೀತಿ. ಕಾನೂನು, ಪದ್ಧತಿ ಮತ್ತು ಇತರ ಸಾಮರ್ಥ್ಯಗಳು ಹಾಗೂ ಅಭ್ಯಾಸಗಳನ್ನು ಒಳಗೊಂಡ 
ಒಂದು “ಸಂಕೀರ್ಣವಾದ ಸಂಪೂರ್ಣ ಯೇ ಅವನ ಸಂಸ್ಕೃತಿ. ಈ ಸಂಸ್ಕ ತತಾ ಪ್ರತಿಯೊಂದು 
ಸಮಾಜವೂ ತನ್ನ ಉಳಿವಿಗೆ ಹಾಗೂ ನಿರಂತರತೆಗಾಗಿ ಮುಂಬರುವ ಪೀಳಿಗೆಗೆ ಪ್ರಸಾರಮಾಡುತ್ತದೆ. 
ಈ ಸಂಸ್ಕೃತಿಪ್ರಸಾರಪುಕ್ತಿ ಯೆಯೇ ಶಿಕ್ಷಣ, ಜೆ.ಎಸ್‌ ಮಿಲ್‌ ಹೇಳಿರುವಂತೆ, “ಪ್ರತಿಯೊಂದು 
ಜನುಂಗವೂ ತನ್ನ ಉಪ ತ ಜನಾಂಗಕ್ಕೆ. ಅವರನ್ನು ತಾವು ಉಳಿಸಿಕೊಂಡಿರುವ ಪ್ರಗತಿಯ ಮಟ್ಟ 
ವನ್ನು ಉಳಿಸಿಕೊಳ್ಳುವಷ್ಟು ಯೂ ಯೋಗ್ಯರನ್ನಾಗಿ ಮಾಡುವುದಕ್ಕಾ ಗಿ ಮತ್ತು ಸಾಧ್ಯವಾದಲ್ಲಿ ಆ ಮಟ್ಟವನ್ನು 
ಸುಧಾರಿಸುವುದಕ್ಕಾಗಿ. ಉದ್ದೇಶ ಪೂರ್ವಕವಾಗಿ ಕೊಡುವ ಸಂಸ್ಕೃತಿಯೇ ಶಿಕ್ಷಣ" ಮೇಲಿನ ಶಿ ಣದ 
ವ್ಕಾ ಖೈಯಲ್ಲಿ ಎರಡು ಅಂಶಗಳನ್ನು ಗಮನಿಸಬೇಕು: ೧ ಶಿಕ್ಷಣದ ಮೂಲಕವೇ ಸಂಸ್ಕೃತಿಯ ಉಳಿವು 
ವಟಿಕೆಗಳ ಮೂಲ ಉದ್ದೇಶ. 


ಸಾಧ್ಯ. ಸಂಸ್ಕೃತಿಯ ಉಳಿವೆ: ಪ್ರತಿಯೊಂದು ಪೀಳಿಗೆಯ ಎಲ್ಲ 
ಈ 


ಚಟು 
ಉದಾಹರಣೆಗೆ. ಾರಶೀಯ ಸಂಸ್ಕೃತಿ ತಿಯ ಉಳಿವು ಅದರ ಯು ವಜನಾಂಗದ ಕೈಯಲ್ಲಿದೆ. ಅವರು 
ತಮ್ಮ ಸಂಸ್ಕ ಸ್ಕೃತಿಯ ಹಿರಿಮೆಯನ್ನು ಮರೆತು ಬೇರೊಂದು ಸಂ ಸ್ಕೃತಿಂಯ ನನ್ನು ಅನುಕರಣೆ ಮಾಡಿದ 
ಡಿ ಸ್ನ pe ಮಾ - ಪಿಎಂ 
ಆದರಿಯ ಭಾರತದ ಪ್ರಸ ಪ್ರಿ ಪಗತಿಗೆ ಹಾನಿಯೇ ಹೊರತು ಹಿತವಿಲ. ಯಾವ ಸಂಸ್ಕ ತಿಯ 
ಪ 


ತಪ್ಪ ಲ ೨ 
pp ತ ಳ್‌ ಕತೆ ಈ 
ಆಗಿರಲಿ, ಅದು ಪರಿಪೂರ್ಣವಾಗಿರುವುಬಲ. ಅದನ್ನು ಸುಧಾರಿಸು ಆವಶ್ಯಕತೆ ಇದೆ. ಉದಾಹರಣೆಗೆ 


೯೨ ಮಾನವಿಕ ಕರ್ಣಾಟಕ 


ಭಾರತದ ಸಂಸ್ಕೃತಿ ಸನಾತನವಾಗಿಯೂ ವಿಶ್ವದ ಅತಿ ಪ್ರಾಚೀನ ಸಂಸಿ ತಿಗಳಲ್ಲಿ ಒಂದಾಗಿಯೂ ಶ್ರೇಷ್ಠ ಸ 
ವಾಗಿಯೂ ಇದ್ದರೂ ಅದರಲ್ಲಿ ಕಾ ಲಕ್ರಮೇಣ ಬೆಳೆದುಬಂದ ಹಲತ್ರಿ ಅಹಿತಕಾರಕ ಪದ್ಧತಿಗಳಾದ 
ಜಾತಿಪದ್ಧತಿ, ಅಸ್ಪೃಶ್ಯತೆ, ಬಾಲ್ಕವಿವಾಹ ಮುಂತಾದವು . ಸುಧಾರಣೆಗೆ ಯೋಗ್ಯವಾಗಿವೆ. ಹಾಗೂ 
ಭಾರತದ ಉತ್ಪಾದನವಿಧಾನಗಳಲ್ಲೂ ತಂತ್ರಜ್ಞಾನದಲ್ಲೂ ಸುಧಾರಣೆ ಆವಶ್ಯಕ. ಸಂಸ್ಕೃ ತಿಯಲ್ಲಿ ಈ 


ಇದ 


ರೀತಿಯಾದ ಸುಧಾರಣೆಗಳನ್ನು ಶಿಕ್ಷಣದ ಮೂಲಕವೇ ತರಬೇಕು. 


A 1. 

ಒಬ್ಬ ವ್ಯಕ್ತಿ ತಾನು ತೀರಿಕೊಂಡರೂ ತನ್ನನ್ನು ಆಶ್ರಯಿಸಿದವರು ತೊಂದರೆಗೊಳಗಾಗದೆ ' 
ಸಾಂತಿಯಾ ೫ | ಬಾಳಲೆ ಜೀವವ] ಮಾಡುವ ಹಾಗೆ, ಒಂದು ಸಮಾಜದ ಹಿರಿಯ ಜನಾಂಗವೂ ' 
ತಮ್ಮ ಕಾಲವಾದ ಹ A ಕರಿಯರು ಸಮಾಜಜೀವನದಲ್ಲಿ ತೊಂದರೆಗೊಳಗಾಗದಿರಲೆಂದು ಮಾಡು 
ಜೀವವಿಮೆಯೇ ಶಿ ಶಿಕ್ಷಣ, ಅಂದರೆ ಸಂಸ್ಕೃತಿಪ್ಪ ಸಾರವೇ ಶಿಕ್ಷಣ. ಗತ 
ಜೆ. ಎಸ್‌. ಮಿಲ್ಲನ ಶಿಕ್ಷಣದ ವ್ಯಾಖೆಯ ವಿಮರ್ಶೆಯೇ ಎನ್ನುವಂತೆ  ಡಿ.ಜೆ.ಓ. ಕಾನಾರ್‌ ಅಮ 

ಈ ರೀತಿ ಹೇಳುತ್ತಾರೆ: ಸಂಸ್ಕೃತಿ 2 ಸಾರವು ಶಿಕ್ಷಣದ ಉದ್ದೇಶವೇ ಅಲ್ಲ, ಅದು ಶಿಕ್ಷಣದ ಕ್ರಿಯೆ ಮಾತ್ರ, ಶ್ರ 
“ಸಂಸ್ಕೃತಿಯ ಬೆಳವಣಿಗೆಯೇ ಶಿಕ್ಷಣದ ಉದ್ದೆ ಶ್‌, ಶಿಕ್ಷ ಇದ ಈ ಅರ್ಥವನ್ನೇ. ಪ್ರಧಾನವಾಗಿಟ್ಟು 
ಕೊಂಡು “ಪುನರ್ರಚನಾ ಪಂಥ' ಎಂಬ ನೂತನವಾದ ಶೈಕ್ಷಣಿಕ ದರ್ಶನ ಪಂಥವೊಂದು ' 


“A 


ಅಮೆರಿಕದಲ್ಲಿ ಪ್ರಚಲಿತವಾಗಿದೆ. ಇದರ ಪ್ರಕಾರ ಇಡೀ ವಿಶ್ವದ ಸಂಸ್ಕೃ ತಿಯ ಪುನರುದ್ಧಾರವೇ 


yy 


ಇತ ಸತ 


eC 


\ 


| ಡಾ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್‌ 


ಗುಲಾಮಗಿರಿಯ ವಿರುದ್ದ ಹೋರಾಡಿದ 
ನಿಲಿಯಂ ಲಾಯ್ಕ್‌ ಗ್ಯಾರಿಸನ್‌ 


ರ್ಜ HA ೧ ೮ ತಾಪಿ ೩ 
ಸಣ್ಣ ಕೊಠಡಿಯೊಂದರಲ್ಲಿ ಒಬ್ಬೊಂಟಿಗನಾಗಿ, ಜನಗಳ ಕಣ್ಣ ಗೆ ಸಹ ಬೀಳದೆ. ಒಬ್ಬ ಬಡ ಅವಿದ್ಯಾವಂತ 
ಯುವಕ ಅಚ್ಚಿನ ಮೊಳೆಗಳೊಡನೆ ಹೋರಾಡುತ್ತಿದ್ದಾನೆ. ಆ ಕೊಠಡಿ ಕತ್ತಲೆ; ಕುರ್ಚಿ ಮೇಜು ಇಲ್ಲ. 
೫ ಇ: ೧7 
ಅ 


ದಾರಿದ್ರ್ಯದ ವಾತಾವರಣ. ಆದರೆ ಅಲ್ಲಿ ಜನಾಂಗದ ಸ್ವಾತಂತ್ರ್ಯದ ಬೀಜ ಮೊಳಕೆಯಾಯಿತು. 
( $ 2 


—ಜಾನ್‌ ಒ್ವಟ್ಟಿ ಯರ್‌ 


ಅಮೆರಿಕ ಜಗತ್ತಿನಲ್ಲಿ ಇಂದು ಎಷ್ಟೇ ಪ್ರಖ್ಯಾತವಾದ ಹೆಸರನ್ನು ಸಂಪಾದಿಸಿದ್ದರೂ, ಗುಲಾಮ, 
ಗಿರಿಯ ದುರ್ವ್ಯಾಪಾರ ಆ ರಾಷ್ಟ್ರದಿಂದ ತೊಲಗದೆ ಹೋಗಿದ್ದರೆ ಅದು ಒಂದು' ಅಲ್ಪರಾಷ್ಟ್ರವಾಗಿರು 
ತು 


ವಿ 
ಹ OAT mW ಅ ಇವ. ಎಣಿ ಜು, ಎ 
_ ಗುಲಾಮಗಿರಿಯ ವ್ಹಾಪಾರ ಮತ್ತು ಅಸ್ತಿತ್ಸವನ್ನು ಹೋಗಲಾಡಿಸಲು, ವಿಲಿಯಂ ಲಾಯ್ಡ್‌ 
ಕಾಊ 
a 


ಇವೆಲ್ಲ ಒಗ್ಗಟ್ಟಾಗಿ ಅವನಿಗೆ ವಿರೋಧವಾದುವು. ಗ್ಯಾರಿಸನನ ಕಥೆ 
ಘಾತಕ ಪ್ರವೃತ್ತಿಗಳಿಗೂ ಎದುರಾಗಿ ಒಬ್ಬ ಕೆಚೆ ದೆಯ ಬಡಪಾಯಿ ನ್ಯಾಯಕ್ಕಾಗಿ ಹೋರಾಡುವುದನ್ನೇ 
ಜೀವನದ ಗುರಿಯಾಗಿ ಇಟ್ಟು ಕೂಂಃ ಕ A } ರೆ 
ಹಣ, ಅಧಿಕಾರ ಇವೆಲ್ಲ ಕೊನೆಯಲ್ಲಿ ಸತ್ಯಕ್ಕೆ ತಲೆಬಾಗುವುವೆಂಬುದಕ್ಕೆ ಗ್ಯಾರಿಸನನ ಕಥೆ ಒಳ್ಳೆಯ 


p— ಅ 
ಗ [= ರರ ರ ರಿ 
ಉದಾಹರಣೆ 


1 
ತ 
೬1 
J 
€l 
2 
ek 
‘£1. 

L 
CL 
pt 
CL 

(ee 
ಣು 
(ಚ 
Gl 
ಭ್ರ 
€ 
[el 
Gl 
2 
ತ್ತಿ 
೧ 


ಅಮೆರಿಕ ಸುಮಾರು ನೂರಿಪ್ಪತ್ತು ವರುಷಗಳ ಕೆಳಗೆ ಗುಲಾಮಗಿರಿಯ ತವರುಮನೆಯಾಗಿತ್ತು. 
ಆ ವೇಳೆಗೆ ಸುಮಾರು ಮೂರು ಶತಮಾನಗಳಿಂದಲೇ ಅಮೆರಿಕದಲ್ಲಿ ಗುಲಾಮರಿದ್ದರು. ಮೊದಲು 
ಅಮೆರಿಕಕ್ಕೆ ೧೬ನೆಯ ಶತಮಾನದಲ್ಲಿ ಹೋದ ಸ್ಪ್ಯಾನಿಷರೂ ಪೋರ್ಚುಗೀಸರೂ ರೆಡ್‌ ಇಂಡಿಯನರನ್ನು 
ಗಣಿಗಳಲ್ಲಿ ಕೆಲಸಮಾಡಲು ಬಲಾತ್ಮರಿಸಲಾಗಲಿಲ್ಲ. ರೆಡ್‌ ಇಂಡಿಯನರಿಗೆ ಯಜಮಾನರು ಕೊಟ್ಟ 

೧ y ಸೆ 
ಹಿಂಸೆಯಿಂದ ಅವರಲ್ಲಿ ಅನೇಕರು ಸತ್ತುಹೋದರು. ಇದೆರಿಂದ ಯಜಮಾನರಿಗೆ ತುಂಬ ನಷ್ಟವಾಯಿತು. 
ಯೂರೋಪಿನ ಆ ಜನಾಂಗಗಳವರು. ಆಫ್ರಿಕದ ಪ್ರಷ್ಟರಾದ ಜನರನ್ನು ಅಮೆರಿಕಕ್ಕೆ ಹಿಡಿದುಕೊಂಡು ಬರ 
ತೊಡಗಿದರು. ಗುಲಾಮಗಿಠಿಯ ವ್ಯಾಪಾರ ಪ್ರಾರಂಭವಾದುದು ಹೀಗೆ. ಅದು ಬಹು ನೀಚವಾದ 
ಪಾಶವೀ ವ್ಯಾಪಾರವಾಗಿತ್ತು. ಇಂಗ್ಲೆಂಡು ಸಹ ಈ ವ್ಯಾಪಾರದಲ್ಲ ತೊಡಗಿತ್ತು. 


ಲಾ ಲೆ ಪಿ AONE ಇ ಕ ಶವ 
ಅಮೆರಿಕ ಯುದ್ಧಮಾ ಸ್ವಾತಿಂತ್ರ p ಹೊಂದಿ, ಪೂರ್ಣ ಉತ್ಸಾಹಟಂ.. ಓಡ ೬ರಲ್ಲಿ ತಿನ್ನ 


ಚರಿತ್ರೆಯ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದಾಗ ಗುಲಾಮಗಿರಿಯನ್ನು ತೊಡೆದುಹಾಕಬೇಕಾಗಿತ್ತು. 
ಏಕೆಂದರೆ ಅಮೆರಿಕದ ಸ್ವಾತಂತ್ರ್ಯ ಘೋಷಣೆಯಲ್ಲಿ “ಎಲ್ಲರೂ ಸ್ವತಂತ್ರರಾಗಿ ಜನಿಸಿದ್ದಾರೆ. ಎಲ್ಲರೂ 


೯೪ ಕ ಮಾನವಿಕ ಕರ್ಣಾಟಕ 


ಸಮಾನರು.” ಎಂದಿದೆ; “ಎಲ್ಲರೂ ಜೀವನ ಸ್ವಾತಂತ್ರ್ಯ ಸುಖಕ್ಕೆ ಹಕ್ಕುದಾರರು, ಅರ್ಹರು,” ಎಂದಿದೆ. 


ಆಗ ಗುಲಾಮರನ್ನು ವಿಮೋಚನೆ ಮಾಡುವುದು ಸುಲಭವಾಗಿಬಿಡುತ್ತಿತ್ತು. ಆಗ ಅಮೆರಿಕದ | 


ಹದಿಮೂರು ರಾಜ್ಯಗಳಲ್ಲಿಯೂ ಗುಲಾಮಗಿರಿ ಇತ್ತು. ಅದಕ್ಕೆ ಕಾನೂನಿನ ಒಪ್ಪಿಗೆ ಸಹ ದೊರಕಿತ್ತು. 
ಆದರೆ ಅಮೆರಿಕದಲ್ಲಿ ಸಜ್ಜನರೆಲ್ಲ ಎಂದಿನಿಂದಲೂ ಗುಲಾಮಗಿರಿಗೆ ವಿರೋಧವಾಗಿದ್ದರು. ಅಮೆರಿಕದ 
ಸ್ವಾತಂತ್ರ್ಯವನ್ನು ಹೋರಾಡಿ ಸಂಪಾದಿಸಿದ ಅನೇಕ ಯೋಧರು "ಗುಲಾಮಗಿರಿ ಪಾಪ” ಎಂಬ 
ಅಭಿಪ್ರಾಯವುಳ್ಳವರಾಗಿದ್ದರು.. ಜಾರ್ಜ್‌ ವಾಷಿಂಗ್ಟನ್‌ ತನ್ನ ಉಯಿಲಿನಲ್ಲಿ ಗುಲಾಮರನ್ನು 
ಬಿಡುಗಡೆ ಮಾಡಿಬಿಟ್ಟ. ಆದರೆ ಸಂವಿಧಾನವನ್ನು ರಚಿಸಿದ ಸಮಿತಿಯ ಮುಂದೆ ಅಮೆರಿಕದ ಎರಡು 


ರಾಜ ಗಳು “ಗುಲಾಮಗಿರಿ ಇರಲೇಬೇಕೆಂದು” ಖಂಡಿತವಾಗಿ ವಾದಿಸಿ ಹಠ ಹಿಡಿದುದರಿಂದ, ಸಂವಿಧಾನ ' 


ನಿರ್ಮಾತೃಗಳು ಅದರ ವಿಷಯ ಕೈಬಿಟ್ಟರು. ೧೮ನೆಯ ಶತಮಾನದಲ್ಲಿ ಸಣ್ಣ ಗಿಡವಾಗಿದ್ದು ದನ್ನು 
ನಾಶಮಾಡದೆ ಬಿಟ್ಟುದರಿಂದ ` ನೂರು ವರುಷಗಳೊಳಗೆ ಅದು ಪ್ರಬಲವಾಗಿ ಬೇರುಬಿಟ್ಟುಕೊಂಡು 
ದೊಡ್ಡ ವೃಕ್ಷವಾಯಿತು. ಅನಂತರ ಅದರ ನಾಶಕ್ಕಾಗಿ ಒಂದು ಯುದ್ಧವೇ ಸಂಭವಿಸಿ ಅನೇಕರ ಪ್ರಾಣ 
ಹಾನಿಯೂ ಅಪಾರ ನಷ್ಟವೂ ಆಗಬೇಕಾಯಿತು. 

ಗ್ಯಾರಿಸನ್‌ ೧೮೦೫ರಲ್ಲಿ ಜನಿಸಿದ. ಅವನ ತಂದೆ ತಾಯಿಯರು ಅತ್ಯಂತ ಬಡವರಾಗಿದ್ದುದರಿಂದ 
ಅವನು ತನ್ನ ಹತ್ತನೆಯ ವಯಸ್ಸಿಗೇ ಪೆಪ್ಪರ್‌ಮೆಂಟ್‌ಗಳನ್ನು ನ್ಯೂಬರಿಪೋರ್ಟ್‌ ಎಂಬಲ್ಲಿ ಮನೆ 
ಮನೆಗೆ ಮಾರುತ್ತ ತಿರುಗುತ್ತಿದ್ದ. ಆ ಕಪ್ಪುಭಾಯೆಯ ಸಾಧುಪ್ರಾಣಿಯ ಹೆಸರು “ಮಾನವ ಜನಾಂಗದ 
ಸ್ವಾತಂತ್ರ್ಯ ಮತ್ತು ನ್ಯಾಯದ ಹೋರಾಟಗಾರ”ನೆಂದು ಇತಿಹಾಸದಲ್ಲಿ ಶಾಶ್ವತವಾಗಿ ನಿಲ್ಲುವುದೆಂದು 
ಆಗ ಯಾರೂ ಭಾವಿಸಿರಲಿಲ್ಲ. 

ಮಗು ಜನಿಸಿದ ಅನಂತರ ಗ್ಯಾರಿಸನನ ತಂದೆ ಮನೆಯನ್ನೇ ತ್ಯಜಿಸಿಬಿಟ್ಟ. ಗ್ಯಾರಿಸನನ 'ಪೋಷಣೆ 
ತಾಯಿಯ ಪಾಲಿಗೆ ಬಿತ್ತು. ಆಕೆ ಚೆಲುವೆ, ಧೀರಳಾದ ವಿವೇಕಿಯಾದ ದೈವಭಕ್ತ ಮಹಿಳೆ. ಮುಂದೆ 
ಗ್ಮಾರಿಸನ್‌ ಸತ್ತನ್ಯಾಯಕ್ಕಾಗಿ ಹೋರಾಡಲು ಬೇಕಾದ ಸ್ಫ್ಪೂರ್ತಿಯೆಲ್ಲ. ಆ ತಾಯಿಯಿಂದಲೇ ಅವನಿಗೆ 
ಬಂತು. ಆಕೆಗೆ ಗ್ಯಾರಿಸನ್‌ ಅಲ್ಲದೆ, ಇನ್ನೂ ಮೂರು ಜನ ಮಕ್ಕಳು. ಎಲ್ಲರನ್ನೂ ಕಾಪಾಡಲು ಆ ತಾಯಿ 
ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು. 

ಬಾಲ್ಕದಿಂದಲೇ ಗ್ಯಾರಿಸನ್‌ ಜೀವನದ ಹೋರಾಟದಲ್ಲಿ ಪ್ರವೇಶಿಸಬೇಕಾಯಿತು. ಅವನ 
ಹತ್ತನೆಯ ವಯಸ್ಸಿನಲ್ಲಿ ಅವನನ್ನು ಓಬ್ಬ ಚಮ್ಮಾರನ ಬಳಿ ಕೂಲಿಗೆ ಸೇರಿಸಿದರು. ಮೂರು ವರುಷಗಳ 
ಅನಂತರ ಅವನನ್ನು ಬೇರೊಬ್ಬ ಬಡಗಿಯ ಹತ್ತಿರ ಸೇರಿಸಿದರು. ಆದರೆ ಆ ಯಾವ ಕಾರ್ಯವೂ ಆತನಿಗೆ 
ಹಿತವಾಗಲಿಲ್ಲ. ತನಗೆ ಪ್ರಿಯವಾದ ಕಾರ್ಯವನ್ನು ಅವನು ಹುಡುಕುತ್ತಿದ್ದಾಗ, ಅವನ ಅದೃಷ್ಟದಿಂದಲೋ 
ಎಂಬಂತೆ ನ್ಯೂಬರಿಪೋರ್ಟ್‌ ಹೆರಾಲ್ಡ್‌ ಎಂಬ ಪತ್ರಿಕೆಯ ಕಛೇರಿಯಲ್ಲಿ ಅವನಿಗೆ ಅಕ್ಷರಗಳನ್ನು ಜೋಡಿ 
ಸುವ ಕೆಲಸ ಸಿಕ್ಕಿತು. ಅಕ್ಷರ ಜೋಡಿಸುವುದನ್ನು ಕಲಿತು ಅವನು ಬಹು ಬೇಗ ಒಳ್ಳೆಯ ಕಂಪಾಸಿಟರ್‌ 
ಆದ. ಅವನಿಗೆ ಜ್ಞಾನದಾಹ ಹುಟ್ಟಿದುದು ಆಗಲೇ. ಬೆಳಗಿನಿಂದ ರಾತ್ರಿಯ ವರೆಗೆ ಅಕ್ಷರಗಳನ್ನು 
ಜೋಡಿಸಿದ ಅನಂತರ ಅವನು ಕೈಗೆ ಸಿಕ್ಕಿದ ಗ್ರಂಥಗಳನ್ನೆ ಲ್ಲ ವ್ಯಾಸಂಗ ಮಾಡುತ್ತಿದ್ದ. ಚರಿತ್ರೆ, ರಾಜ್ಯ 
ಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರಗಳನ್ನು, ಯಾವ ಗ್ರಂಥ ಸಿಕ್ಕಿದರೆ ಅದನ್ನು, ಓದುತ್ತಿದ್ದ . ಅವನು 


ಬಹು ಜಾಗ್ರತೆಯಾಗಿ, ಒಬ್ಬ ಸಾರ್ವಜನಿಕ ಸೇವಕನಿಗೆ ಆವಶ್ಯಕವಾದಷ್ಟು ವಿದ್ಯೆಯನ್ನು ಸ್ವಂತ ವ್ಯಾಸಂಗ : 


ದಿಂದಲೇ ಸಂಪಾದಿಸಿದ. ಜೊತೆಯಲ್ಲಿಯೇ ಅವನು ಬರೆಯುವ ಶಕ್ತಿಯನ್ನೂ ಬೆಳಸಿಕೊಂಡ. ತನ್ನ 
ಹಸರು ಹಾಕದೆ ಅವನು ಬರೆದಿದ್ದ ಲೇಖನವನ್ನು ಅವನ ಪತ್ರಿಕೆಯ ಸಂಪಾದಕರೇ ಅವನ ಕೈಗೆ ಕಂಪೋಸ್‌ 
ಮಾಡಲು ಕೊಟ್ಟಾಗ, ಅವನ ಆನಂದಕ್ಕೆ ಮೇರೆಯೇ ಇಲ್ಲವಾಯಿತು.ಅನಂತರ ಗ್ಯಾರಿಸನ್‌ ಅನೇಕ 
ಪತ್ರಿಕೆಗಳಿಗೆ ಅನೇಕ ಲೇಖನಗಳನ್ನು ಬರೆದ. ಕೊನೆಗೆ ಅವನು ತನಗೆ ಇಪ್ಪತ್ತು ವಯಸ್ಸಾಗಿದ್ದಾಗ 
ಫ್ರೀ ಪ್ರೆಸ್‌ ಎಂಬ ಪತ್ರಿಕೆಯ ಸಂಪಾದಕನೇ ಆದ. ಸಾ 

ಪ್ರಾರಂಭದಿಂದಲೂ ಗ್ಯಾರಿಸನ್‌ ಪತ್ರಿಕೆಯನ್ನು ಸ್ವತಂತ್ರ ಮನೋಭಾವದಲ್ಲಿಯೇ ನಡೆಸತೊಡಗಿದ. 
ಅವನು ಯಾರಿಂದಲೂ ಯಾವ ರಕ್ಷಣೆಯನ್ನೂ ಸಹಾಯವನ್ನೂ ಬೇಡಲು ನಿರಾಕರಿಸಿದ. ಯಾವ 


೩ 


LA. sy 


| 
& 
ಕ 
| 


ಗುಲಾಮಗಿರಿಯ ವಿರುದ್ಧ ಹೋರಾಡಿದ ವಿಲಿಯಂ ಲಾಯ್ಡ್‌ ಗ್ಯಾರಿಸನ್‌ ೯೫ 


ಪಕ್ಷ. ಗುಂಪು, ಅಥವಾ ಚಂದಾದಾರರ ಪರವಾಗಿಯೂ ವಾದಿಸಲು ತಿರಸ್ಕರಿಸಿದ. ಪತ್ರಿಕೆ ಸ್ವತಂತ್ರವಾಗಿ 
ಬಚ್ಚಧ್ವನಿಯಲ್ಲಿ ಪಾನನಿರೋಧ, ಯುದ್ಧ ವಿರೋಧ, ಗುಲಾಮಗಿರಿಯ ವಿರೋಧ ಈ ಮೂರು 
ನಿಲುವುಗಳನ್ನೂ ಸ್ವೀಕರಿಸಿತು. ಜನರಿಗೆ ಅಪ್ಪಿಯವಾಗಿದ್ದರೂ ಯೋಗ್ಯವಾದ ಕಾರ್ಯಕ್ರಮವನ್ನು ಹಿಡಿದು 
ಅದನ್ನು ಪ್ರಿಯವಾಗಿ ಮಾಡುವುದೇ ಅವನ ಗುರಿಯಾಗಿತ್ತು. "ನನ್ನ ಪತ್ರಿಕೆಯ ಗುರಿ ಮೂರು: ೧ ಕುಡಿತ 
, ಮತ್ತು ಅದಕ್ಕೆ ಸಂಬಂಧಿಸಿದ ದುರ್ಗುಣಗಳನ್ನು ಎದುರಿಸುವುದು, ೨ ಅಮೆರಿಕದ ಪ್ರತಿಯೊಬ್ಬ ಗುಲಾಮ 
ನನ್ನೂ ಬಿಡುಗಡೆ ಮಾಡುವುದು. ೩ ದೇಶದಲ್ಲಿ ಎಂದೆಂದಿಗೂ ಶಾಂತಿ ಇರುವಂತೆ ಮಾಡುವುದು.”- 
ಈ ಮೂರು ಗುರಿಗಳ ಪೈಕಿ ಗುಲಾಮಗಿರಿ ಅವನ ಜೀವಿತ ಕಾಲದಲ್ಲಯೇ ನಾಶವಾಯಿತು. ಅವನು 
ಸ್ವರ್ಗಸ್ಥನಾದ ೪೦ ವರುಷಗಳ ಅನಂತರ ಕುಡಿತವನ್ನು ಅಮೆರಿಕದಲ್ಲಿ ಕಾನೂನಿನಿಂದ ನಿಲ್ಲಿಸಿದ್ದರು. 
ಬುದ್ಧ ದಿಂದ ಮಾನವ ಪ್ರಪಂಚಕ್ಕೆ ಹಾನಿ. ಇದು ಎಂದೆಂದಿಗೂ ನಿಲ್ಲಬೇಕೆಂದು ಪ್ರಯತ್ನ ನಡೆಯುತ್ತಲೇ 
ಇದೆ. ಈ ಕಾಲದಲ್ಲೇ ಗ್ಯಾರಿಸನನಿಗೆ ಕವಿ ಜಾನ್‌ ಹ್ವಿಟ್ಟಿ ಕ್ಬಿಯರನ(೧೮೦೭-೧೮೯೨) ಪರಿಚಯವಾಯಿತು. 
ಆತ ಶಾಂತಿವಾದಿ (ಕ್ವೇಕರ್‌). ಹ್ವಿಟ್ಟಿಯರ್‌ ಗ್ಯಾರಿಸನನ ಪತ್ರಿಕೆಗೆ ಒಂದು ಪದ್ಯವನ್ನು-ತನ್ನ ಹೆಸರು 
ಹಾಕದೆ-ಬರೆದು ಕಳುಹಿಸಿದ. ಪದ್ಯ ಉತ್ತಮವಾಗಿತ್ತು. ಗ್ಯಾರಿಸನ್‌ ಹೋಗಿ ಒ್ವಟ್ಟಿಯರನ ಪರಿಚಯ 
. ಮಾಡಿಕೊಂಡ. ಅಲಿಂದ ಮುಂದೆ ಅವನ ಜೀವಮಾನಕಾಲವೆಲ್ಲ ಅವರಿಬ್ಬರೂ ತುಂಬ ಮಿತ್ರರಾಗಿದ್ದರು. 

ಸತ್ತ ಮತ್ತು ನ್ಯಾಯಕ್ಕಾಗಿ ಹೋರಾಡುವವರಿಗೆ ಕಷ್ಟ ಪರಂಪರೆಗಳು ಅನಿವಾರ್ಯ. ಗ್ಯಾರಿಸನ್‌ 
ಆರು ತಿಂಗಳು ಮಾತ್ರ ಸ್ವತಂತ್ರ ಪತ್ರಿಕೆಯನ್ನು ನಡೆಸಿದ. ಅನಂತರ ಅವನ ಕೈಯಲ್ಲಿ ಒಂದು ಕಾಸೂ 
ಉಳಿಯಲಿಲ್ಲ. ಜೀವನ ಮಾಡುವುದಕ್ಕೇ ಸಾಧ್ಯವಿಲ್ಲದೆ ಬಾಸ್ಟನ್‌ಗೆ ಹೋಗಿ ಮುದ್ರಣಾಲಯದಲ್ಲಿ 
ಮೊಳೆ ಜೋಡಿಸುವ ಕೆಲಸಕ್ಕೆ ಸೇರಿದ. ಆದರೆ ಸಾರ್ವಜನಿಕ ಜೀವನ ಮತ್ತು ರಾಜಕೀಯದಲ್ಲಿ ಅವನ 
ಉತ್ಸಾಹ, ಆಸಕ್ತಿ ಕಡಿಮೆಯಾಗಲಿಲ್ಲ. ದೇಶದ ಎಲ್ಲ ಪ್ರಮುಖ ಪ್ರಶ್ನೆಗಳೂ. ಅದರಲ್ಲಿಯೂ ಅನ್ಯಾಯ 
ಅನೀತಿ ಭ್ರಷ್ಟಾಚಾರದ ಪ್ರಶ್ನೆಗಳು, ಅವನ ಮನಸ್ಸನ್ನು ಕೆರಳಿಸುತ್ತಿದ್ದುವು. ಅವನು ನ್ಯಾಯ ಮತ್ತು 
ಧರ್ಮಕ್ಕಾಗಿ ಹೋರಾಡುತ್ತಿದ್ದ. ಅವನು ಪಾನನಿರೋಧದ ದೊಡ್ಡ ಪ್ರಚಾರಕನೇ ಆಗಿದ್ದ. ಪಾನ 
ನಿರೋಧ ಸಂಸ್ಥೆಗಳವರು ನಡೆಸುತ್ತಿದ್ದ "ನ್ಯಾಷನಲ್‌ ಫಿಲಾಂತ್ರಫಿಸ್ಟ್‌' ಎಂಬ ಪತ್ರಿಕೆಗೆ ೧೮೨೮ರಲ್ಲಿ 
ಗ್ಯಾರಿಸನನನ್ನು ಸಂಪಾದಕನನ್ನಾಗಿ ನೇಮಿಸಿದರು. 

ಆದರೆ ತಾನು ಮುಂದೆ ನಿರ್ವಹಿಸಬೇಕಾದ ಅವನ ಜೀವಿತದ ಧ್ಲೇಯದ ಮುನ್‌ಸೂಚನೆ ಆಗ 
ಇನ್ನೂ ಅವನಿಗೆ ಉಂಟಾಗಿರಲಿಲ್ಲ. ಅದು ಸಂಭವಿಸಿದುದು ಅವನು ಬಾಲ್ಬಿಮೋರ್‌ ಎಂಬಲ್ಲಿ "ಯೂನಿ 
ವರ್ಸಲ್‌ ಎಮಾನ್ಸಿಪೇಷನ್‌' ಎಂಬ ಪತ್ರಿಕೆಯ ಸಂಪಾದಕನಾಗಿದ್ದ ಕ್ವೇಕರ್‌ ಬೆಂಜಮಿನ್‌ ಲಂಡಿ (೧೭೮೯- 
೧೮೩೯) ಎಂಬವವನನ್ನು ' ಸಂಧಿಸಿದಾಗ. ಆ ಪತ್ರಿಕೆ ಗುಲಾಮಗಿರಿಯ ನಿರ್ನಾಮವನ್ನು ಪ್ರಚಾರ 
ಮಾಡುತ್ತಿತ್ತು. ಆ ಕಾಲದಲ್ಲಿ ಅಮೆರಿಕದಲ್ಲಿ ಆತ ಮತ್ತು ಅವನ ಸ್ನೇಹಿತರು ಕಲವರ ಹೊರತು. ಗುಲಾಮ 
ಗಿರಿಗೆ ವಿರೋಧವಾದ ಜನಾಭಿಪ್ರಾಯವೇ ಇರಲಿಲ್ಲ. ಸಂಕೋಲೆಯಲ್ಲಿದ್ದ ತಮ್ಮ ಅಣ್ಣತಮ್ಮಂದಿರು 
ಮಾನವ ಜನಾಂಗದ ಕಣ್ಣಿಗೆ ಕಾಣಲೇ ಇಲ್ಲ. ಅವರ ದುಃಖದ ಧ್ವನಿ ಅವರ ಕಿವಿಗಳಿಗೆ ಕೇಳಿಸಲೇ ಇಲ್ಲ. 
ಕ್ರೈಸ್ತ ಪಾದ್ರಿಗಳು ಧರ್ಮ ಮತ್ತು ದೇವರ ಹೆಸರನ್ನು ದಪ್ಪ ಧ್ವನಿಯಲ್ಲಿ ಕಿರಚುತ್ತಿದ್ದುದರಿಂದ ಗುಲಾಮ 
ಗಿರಿಯ ನಿರ್ನಾಮಕ್ಕಾಗಿ ಅವರ ಸಹಾಯವನ್ನು ಕೋರಲು ಲಂಡಿ ಬಾಸ್ಟನ್‌ಗೆ ಬಂದಿದ್ದ. ಅವನು 
ಅವರ ಒಂದು ಸಭೆಯನ್ನು ಕರೆದ. ಧರ್ಮದ ವೇಷ ಹಾಕಿದ್ದ ಅವರ ಕಲ್ಲುಹೃದಯ ಕರಗಲಿಲ್ಲ. ಆದರೆ 
ಗ್ಯಾರಿಸನ್‌ ಆ ಸಭೆಗೆ ಹೋಗಿದ್ದ ಪಾದ್ರಿಗಳ ಹೇಡಿತನವನ್ನು ಕಂಡು ಅವನಿಗೆ ಅವರಲ್ಲಿ ತುಂಬ ತಿರಸ್ಕಾರ 
ವುಂಟಾಯಿತು. ಗುಲಾಮ ನೀಗ್ರೋಗಳಿಗೆ ಉಂಟಾಗುತ್ತಿದ್ದ ಕರುಣಾಜನಕ ಹಿಂಸೆಯ. ಕಥೆಯನ್ನು 
ಕೇಳಿ ಅವನ ಮನಸ್ಸು ತುಲ ತಲ್ಲಣಗೊಂಡಿತು. ನೀಗ್ರೋಗಳ ಪರವಾಗಿ ತಾನೇ ಹೋರಾಡಬೇಕೆಂದು 
ಅವನು ನಿಶ್ಚಯಿಸಿದ. ಅಲ್ಲಿಂದಲೇ ಅವನು ಮದ್ಯ. ಗುಲಾಮಗಿರಿ. ಯುದ್ದ ಈ ಮೂರಕ್ಕೂ ಎದುರಾಗಿ 
ತ್ರಿಮುಖ ಹೋರಾಟವನ್ನು ಪ್ರಾರಂಭಿಸಿದ. 

y 2 4 ಸನ್‌ " ರ್ಸಲ್‌ ಎಮಾನ್ನಿಪೇಷನ್‌' ಪತ್ರಿಕೆಯ 

೧೮೨೯ರಲ್ಲಿ ಲಂಡಿಯ ಇಚ್ಛೆಯಂತೆ ಗ್ಯಾರಿಸನ ಯೂನಿವಸ್ಸ Eu ರ 

ಸಂಪಾದಕವರ್ಗದಲ್ಲಿ ಸೇರಿದ. ಬಾಲ್ಬಿಮೋರ್‌ ನಲ್ಲಿ ಅವನು ನೋಡಿದ ನೀಗ್ರೋಗಳ ದುಃಸ್ಥಿತಿ ಅವನನ್ನು 


೬ ನವಿಕ ಕರ್ಣಾಟಕ 


ಹೊಡೆದೆಬ್ರಿಸಿತು. ಹರಾಜಿನಲ್ಲಿ ಹೆಚು ಹಣಕ್ಕೆ ಕೂಗಿದವರಿಗೆ ಮಾರಲು ನೀಗ್ರೋಗಳನ್ನು ಜೈಲು! 
ಗಳಲ್ಲಿ ತುಂಬಿದ್ದ ರು. ತಾಯಿ ತಂದೆ ಗಂಡ ಹೆಂಡತಿ ಮಕ್ಕಳನ್ನು ನಿರ್ದಯವಾಗಿ ಪ್ರತ್ಯೆ ಕಿಸಿದ. ರು. 
ಚರ್ಮದ ಚಾವಟಿಯಿಂದ ಅವರನ್ನು ಬಡಿದಾಗ ಆ ಗುಲಾಮರು ಭಯಂಕರವಾಗಿ ಚೀರುತ್ತಿದ್ದುದು, 
ರಕ್ತ ಸುರಿಯುತ್ತಿದ್ದ ಅವರ ಬೆನ್ನು, ಇವನ್ನೆಲ್ಲ ಕಂಡು, ಈ ಪೈಶಾಚಿಕ ಕೃತ್ಯವನ್ನು ಪೂರ್ಣವಾಗಿ "ನಾಶ 
ಮಾಡಬೇಕೆಂಬ ಅವನ ನಿಶಯ ಇನ್ನೂ ಹೆಚ್ಚು ದೃಢವಾಯಿತು. ಗ್ಯಾರಿಸನ್‌ ಯಾರಿಗೂ ಹೆದರಲಿಲ್ಲ. 
ಅನ್ಮಾಯ ಮಾಡುತ್ತಿದ್ದವರನ್ನೂ ಕ್ರೂರಿಗಳನ್ನೂ ಸ್ವಾರ್ಥಿಗಳನ್ನೂ ನೀಚರನ್ನೂ, ತನ್ನ ಪತ್ರಿಕೆಯಲ್ಲಿ 
ಅವ್‌ ಹೆಸರುಗಳನ್ನೇ ಬರೆದು, ನಿರ್ದಾಕ್ಷಿಣ್ಯವಾಗಿ ಖಂಡಿಸಿದ. ಬಾಲ್ಬಿಮೋರ್‌ಗೆ ಹೋಗುತ್ತಿದ್ದ ' 
ಹಡಗಿನಲ್ಲಿ ಗುಲಾಮರ ಯಜಮಾನ ಗುಲಾಮ ಮರನ್ನು ಹೊಡೆಯುತ್ತಿರುವನೆಂಬ ಸಂಗತಿ ತಿಳಿದ ಕೂಡಲೇ ' 
ಗ್ಯಾರಿಸನ್‌ ಅವನನ್ನು ತನ್ನ ಪತ್ರಿಕೆಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಖಂಡಿಸಿದ. ಆ ಕ್ರೂರಿಯ ಹೆಸರನ್ನು ' 
ದಪ್ಪ ಅಕ್ಷರದಲ್ಲಿ ಅಚ್ಚು ಮಾಡಿದ ಗ್ಯಾರಿಸನನ ಮೇಲೆ ಆತ ಸಿವಿಲ್‌ ಮತ್ತು ಕ್ರಿಮಿನಲ್‌ ಮೊಕದ್ದಮೆ" 
ಗಳನ್ನು ಹೂಡಿದ. ಗುಲಾಮಗಿರಿಯನ್ನು ಒಪ್ಪಿದ ರಾಜ್ಯದಲ್ಲಿ, ಅದನ್ನು ಒಪ್ಪಿದ ನ್ಯಾಯಾಧಿಪತಿ ಕೊಡುವ 
ತೀರ್ಮಾನ ಗೊತ್ತೇ ಇತ್ತು. ಗ್ಯಾರಿಸನನಿಗೆ ಐವತ್ತು ಡಾಲರು ಜುಲ್ಮಾನೆ ವಿಧಿಸಲಾಯಿತು. ಕೊಡಲು ' 
ಹಣವಿಲ್ಲದೆ ಗ್ಯಾರಿಸನ್‌ ಏಳು ವಾರ ಸೆರೆಮನೆಯಲ್ಲಿದ್ದ. ಆ ಕಾಲವನ್ನೂ ಅವನು ವ್ಯರ್ಥವಾಗಿ ಕಳೆಯ ' 
ಲಿಲ್ಲ. ತನ್ನ ಧ್ಯೇಯ, ವಿಚಾರಣೆ, ಗುಲಾಮಗಿರಿಯ ಯ ಅನ್ಯಾಯ, ಅದರ ವಿರೋಧದ ಆವಶ್ಯಕತೆ-ಇವು 
ಗಳನ್ನೆಲ್ಲ ನಿಷ್ಪಕ್ಷಪಾತವಾಗಿ ವಿವರಿಸಿ, ಒಂದು ಚಿಕ್ಕ ಪುಸ್ತಕವನ್ನು ಬರೆದ. ಅನಂತರ ಅದು ದೇಶದಲ್ಲೆಲ್ಲ 
ಪ್ರಚಾರವಾಗಿ, ಗ್ಯಾರಿಸನನ ಹೋರಾಟಕ್ಕೆ ಅನುಕೂಲ ವಾತಾವರಣವನ್ನು ನಿರ್ಮಿಸುವುದರಲ್ಲಿ ಸಹಾಯಕ ' 


ಸ 
ತು. 


9 


ಸೆರೆಮನೆ ವಾಸ ಅವನ ಉತ್ಸಾಹವನ್ನು ಕುಗ್ಗಿಸಲೇ ಇಲ್ಲ. ತುರಂಗದಿಂದಲೂ ಅವನು ನ್ಯೂಬರಿ 
ಪೋರ್ಟ್‌, ಹೆರಾಲ್ಡ್‌ ಮುಂತಾದ ಪತ್ರಿಕೆಗಳಿಗೆ ಲೇಖನಗಳನ್ನು "ಬರೆಯುತ್ತಿದ್ದ. ಅಮೆರಿಕದ ಪ್ರಜೆಯಾದ | 
ತನ್ನ ಅಭಿಪ್ರಾಯಸ್ವಾತಂತ್ರ್ಯವನ್ನೇ ಕಿತ್ತುಕೊಂಡಿದ್ದಾರೆಂದು ಘೋಷಿಸಿದ. “ನ್ಯಾಯಾಧಿಪತಿ ಬೈಸ್‌ 
(ಅಮಾಗೆ ಶಿಕ್ಷೆ ಕೊಟ್ಟ ಜಡ್ಜ್‌) ಮುಖ ಗಂಟು ಹಾಕಿಕೊಂಡರೆ ನಾನು ಹೆದರುವೆನೆಂದು ತಳದಿರುವನ? 
ಅಥವಾ, ಈ. ಶಿಕ್ಷೆಯಿಂದ ದ, ದಬ್ಬಾಳಿಕೆಗೆ ವಿರೋಧವಾಗಿ ಹೋರಾಡುತ್ತಿರುವ ನನ್ನ ಧ್ವನಿಯನ್ನು ಅರ್ವ 
ಅಡಗಿಸಬಲ್ಲನೆ? ಹಾಗೇನಾದರೂ ಆತ ಭಾವಿಸಿದ್ದರೆ, ನಾನಾರೆಂಬುದು ಅವನಿಗೆ: ತಿಳಿಯದು. ಹಮ 
ಎಲ್ಲಿಯ ವರೆಗೆ ನನಗೆ ಬುದ್ಧಿಯನ್ನೂ ಶಕ್ತಿಯನ್ನೂ ಕೊಟ್ಟಿರುತ್ತಾ ಿನೆಯೋ. ಅಲ್ಲಿಯ ವರೆಗೆ "ಗುಲಾಮ 
ಗಿರಿ ಈ ದೇಶದಲ್ಲಿರುವುದು ಅಮೆರಿಕದ ಒಳ್ಳೆಯ ಹೆಸರಿಗೆ ಕಳಂಕ," ಎಂದು ಘೋಷಿಸುವುದನ್ನು ನಾನು ೫ 
ಹಡುವುದ ಆ ಬ ಅಲ್ಲ. ಮನುಷ್ಯ ಕಳ್ಳ ರು (ಮನುಷ್ಯರನ್ನು ಕದ್ದು ತಂದು ಗುಲಾಮರಾಗಿ ಮಾ ಸ 
ವವರು), ಗುಲಾಮಗಿರಿಯ ವ್ಯಾಪಾರಿಗಳು, ಅವರ ಸಹಾಯಕರು, “ಗುಲಾಮರ ಒಡೆಯರು, ಅವ 
ಎಲ್ಲರಲಿ, ಯಾರೇ ಆಗಲಿ, ಅವರನ್ನು ಖಂಡಿಸುತ್ತಲೇ ಇರುತ್ತೇನೆ. ಕಾಲ ಈ ಒಳ್ಳೆಯ ವು 
ನಿರ್ದೋಷವಾಗಿ ಮಾಡುವುದು. ಬಣ್ಣದ ಜನಾಂಗಕ್ಕೆ ನಾವು ಇಷ್ಟು ಕಡಿಮೆ ಸೇವೆ ಮಾಡಿರುವುದಕ್ಕೆ 
ಹಗೆ ತುಂಬ ನಾಚಿಕೆಯಾಗಿದೆ. ಈ ದೇಶದ ಕಣ್ಣು ತೆರೆದು. ಈ ಕಾಯದೆಗಳ ಕ್ರೌರ್ಯ ಗೊತ್ತಾಗಬೇಕಾದರೆ. 
ತ್ರನಾದ ಒಬ್ಬ ಬಿಳಿಯನ ಬ ಲಿಯಾಗಬೇಕು. ನನ್ನ ವರ್ಣಭ್ರಾತೃಗಳ ಸೇವೆಯಲ್ಲಿ' ನಾನು ಸೆರೆ" 
೨ನುಭವಿಸಲು, ಧ್ಯ $ ಬಂದಿಯಾ ಲು, ಬಲಿಯಾಗಲು ಸಿದ್ಧ ನಾಗಿದ್ದೆ ನೆ. ಇದು ಅಪಾಯವೆಂದು ಹಿಂದೆಗೆದರೆ. 
ನಾನೇ ಗುಲಾಮನಾಗಿರಲು ಅರ್ಹನೆಂದಾಯಿತು. ಇ 


ಸೆರೆಮನೆಯಲ್ಲಿದ್ದಾಗ ಗ್ಯಾರಿಸನ್‌ ಈ ಮಾತುಗಳನ್ನು ಬರೆದ. “ಎತ್ತರವಾದ ಗೋಡೆ, ಕಬ್ಬಿಣದ 
ಬಾಗಿಲು ' ಇವು ಸೆರೆಯಾಳಿನ ದೃಷ್ಟಿಯನ್ನು ತಡೆಯಬಹುದು. ದೊಡ್ಡ ದೊಡ್ಡ ಅಗಣಿಗಳು ಅವನನ್ನು | 
ಅಡ್ಡಿ ಪಡಿಸಬಹುದು. ಕಾವಲುಗಾರರು ಅವನನ್ನು ಸದಾ ಕಾಯುತ್ತ ಲೇ ಇರಬಹುದು. ಆದರೆ ಸ ಸ್ವತಂತ್ರ 8 
ವಾದ ಮನಸ್ಸು ಈ ಅಧೀನವನ್ನು ತಿರಸ್ಕ ಸುತ್ತದೆ. ಧೀರವಾದ ಮನಸ್ಸನ್ನು ಸರಪಣಿ ಕಟ್ಟ ಲಾರದು: , 
ಸೆರೆಮನೆ ಹಿಡಿಯಲಾರದು. ಅದು ಮಿಂಚಿಗಿಂತ ವೇಗವಾಗಿ ಸ್ಪಳದಿಂದ ಸ್ಥಳಕ್ಕೆ. ಹಾಯುತ್ತದೆ. ಒಂದೇ 
ಕ್ಷಣದಲ್ಲಿ ಭೂಮಿಯಿಂದ ಅಂತರಿಕ್ಷಕ್ಕೆ ಹಾಯುತ್ತದೆ. ಬೆಟ್ಟ ದಿಂದ ಬೆಟ್ಟಕ್ಕೆ, ಕಣಿವೆಯಿಂದ ಕಣಿವೆಗೆ» 


ಗುಲಾಮಗಿರಿಯ ವಿರುದ್ಧ ಹೋರಾಡಿದ ವಿಲಿಯಂ ಲಾಯ್ಡ್‌ ಗ್ಯಾರಿಸನ್‌ ೯೭ 


ಜೇನು ತುಂಬಿದ ಹೂವು ಹಣ್ಣುಗಳನ್ನು ಕಿತ್ತುಕೊಳ್ಳುತ್ತ, ಒಲೆಗಳ ಮುಂದೆ ಜನರು ಆನಂದದಿಂದ 

ಹೇಳಿಕೊಳ್ಳುತ್ತಿರುವ ಕತೆಗಳನ್ನು ಕೇಳುತ್ತ ಹೋಗುತ್ತದೆ. ಧೀರವಾದ ಮನಸ್ಸು ಎಲ್ಲರೂ ಏಳು 
ವುದಕ್ಕಿಂತ ಮುಂಚೆ ಏಳುತ್ತದೆ. ಯಾವಾಗಲೂ ಎಚ್ಚರವಾಗಿಯೇ ಇರುತ್ತದೆ. ಸೆರೆಮನೆಯ ಕಬ್ಬಿಣ 

ಇದನ್ನು ಕಟ್ಟಲಾರದು; ತಡೆಯಲಾರದು.” ಸ 


ಗ್ಯಾರಿಸನ್‌ ಸೆರೆಮನೆಯಲ್ಲಿ ಏಳು ವಾರ ಮಾತ್ರ ಇದ್ದ. ಆ ವೇಳೆಗೆ ನ್ಯೂ ಯಾರ್ಕಿನ ಧನಿಕವರ್ತಕ 
ಆರ್ತರ್‌ ಟಪ್ಪನ್‌ ಎಂಬವನು ಸರ್ಕಾರಕ್ಕೆ ಗ್ಯಾರಿಸನ್‌ ಪರವಾಗಿ ಜುಲಾ ನೆ ಸಲ್ಲಿಸಿದುದರಿಂದ 
ಗ್ಯಾರಿಸನನ ಬಿಡುಗಡೆಯಾಯಿತು. ಆದರೆ ಎಂತಹ ಅಮಾನುಷ ಶಕ್ತಿಗಳಿಗೆ "ಎದುರಾಗಿ ಹೋರಾಡ 
ಬೇಕಾಗಿದೆ ಎಂಬುದು ಅವನಿಗೆ ಗೊತ್ತಾಗಿತ್ತು. ಅಳ್ಳೆದೆಯವರು ಹೆದರಿ ಹಿಂದೆಗೆಯುತ್ತಿದ್ದ ' 
ಕಷ್ಟಗಳು ಅವನನ್ನು ಇನ್ನೂ ಧೀರನನ್ನಾಗಿಯೇ ಮಾಡಿದವು. ಬೈಬಲನ್ನು ಎದುರಿಗಿಟ್ಟುಕೊಂಡು 
ಅವನು ಮಾನವ್ವಾಕ್ಕೆ ಕಳೆಂಕದಂತಿದ್ದ ಗುಲಾಮಗಿರಿಯಿಂದ ತನ್ನ ದೇಶವನ್ನು ಬಿಡುಗಡೆ ಮಾಡಬೇಕೆಂದು 
' ಮತ್ತೆಮತ್ತೆ ಪ್ರತಿಜ್ಞೆ ಮಾಡಿಕೊಂಡ. ಪರಮಾತ್ಮನ ಮೇಲೆ ಭಾರಹಾಕಿ, ನಮ್ರತೆಯಿಂದ ತನ್ನ ಉಚ್ಚ 
. ಧ್ಯೇಯವನ್ನೇ ಗುರಿಯಾಗಿಟ್ಟುಕೊಂಡ ಅವನಿಗೆ, ಒಬ್ಬ ದ್ರಷ್ಟಾರನ ತೇಜಸ್ಸೂ ಆತ್ಮಪ್ರತ್ಯಯವೂ 
ಕೊನೆಯಲ್ಲಿ ಜಯ ಲಭಿಸುವುದೆಂಬ ಆಶಾಭಾವನೆಯೂ ಇದ್ದುವು. ಆದರೆ ಅವನ ಮಿತ್ರನಾದ ಲಂಡಿ, 
“ಯೂನಿವರ್ಸಲ್‌ ಎಮಾನ್ಸಿಪೇಷನ್‌' ಪತ್ರಿಕೆಯನ್ನು ಹಣದ ಅಭಾವದಿಂದ ನಿಲ್ಲಿಸಿಬಿಟ್ಟ. ಗ್ಯಾರಿಸನ್‌ 
ಬಾಸ್ಟನ್‌ಗೆ ಬಂದು ಲಿಬರೇಟರ್‌ ಎಂಬ ಹೆಸರಿನಿಂದ ಒಂದು ಹೊಸ ಪತ್ರಿಕೆಯನ್ನು ತಾನೇ ಸಂಪಾದಿಸಿ 
ಪ್ರಕಟಿಸತೊಡಗಿದ. 


ಈ ಪತ್ರಿಕೆ ಪ್ರಾರಂಭವಾದುದು ೧೮೩೧ರಲ್ಲಿ. ಅದು ೧೪ ಅಂಗುಲ ಉದ್ದ, ೯ ಅಂಗುಲ ಅಗಲದ 
ನಾಲ್ಕು ಕಾಲಂಗಳ ಒಂದೇ ಒಂದು ಹಾಳೆ. ಆದರೆ ಅದೊಂದು ಸಿಡಿಲು! ಅದರ ಒಂದೊಂದು ಮಾತೂ 
ಶ್‌ ಬಾಂಬು. ಆ ವಜ್ರವಾಕ್ಯಗಳು ಒಂದೊಂದೂ ಸಾರ್ವಜನಿಕರ ಮನಸ್ಸನ್ನು ಹರಿದು ಚೂರು 
ಚೂರು ಮಾಡಿದುವು. ಪತ್ರಿಕೆಯ ಪ್ರಾರಂಭದ ವೆಚ್ಚ ಕ್ಕಾಗಿ ಗ್ಯಾರಿಸನ್‌ ಅಮೆರಿಕದಲ್ಲಿ ಸಂಚಾರಮಾಡಿ, 

' ಉಪನ್ಯಾಸಗಳನ್ನು ಕೊಟ್ಟು ಸ್ವಲ್ಪ ಹಣವನ್ನು ಸಂಪಾದಿಸಿದ. ಪ್ರಾಯಶಃ, ವರ್ತಮಾನ ಪತ್ರಿಕೆಗಳ 
ಇತಿಹಾಸದಲ್ಲಿ ಗ್ಯಾರಿಸನನಿಗಿಂತ ಹೆಚ್ಚು ದರಿದ್ರಸ್ತಿ ತಿಯಲ್ಲಿ ಪತ್ರಿಕೆಯನ್ನು ಹೊರಡಿಸಿದವರು ಯಾರೂ 
ಇರಲಾರರು. ಆದರೆ ಸಾರ್ವಜನಿಕ ಜೀ ವನದ ಮೇಲೆ ಅಂತಹ ಪ್ರಭಾವವನ್ನು ಬೀರಿದ ಇತರ ಪತ್ರಿಕೆಗಳು 
ಯಾವುವೂ ಇಲ್ಲ. ಗಾಬರಿಗೊಂಡ ಸರ್ಕಾರ ಪತ್ರಿಕೆಯ ಸಮಾಚಾರ ತಿಳಿದುಕೊಂಡು ಬರಲು ಪೋಲಿಸರನ್ನು 

, ಕಳುಹಿಸಿತು. ಪೊಲೀಸರು ಬಂದು ನೋಡಿದರು. ಸರಿಯಾದ ಕಚೇರಿ ಇರಲಿಲ್ಲ, ಕುರ್ಚಿ ಮೇಜೂ 
: ಇರಲಿಲ್ಲ. ಕೆಲಸಗಾರರಿರಲಿಲ್ಲ, ಕಾಗದ ಇರಲಿಲ್ಲ. ಇಂತಹ ಬಡಪತ್ರಿಕೆಯಿಂದ ಏನೂ ಭಯವಿಲ್ಲವೆಂದು 
ಅವರು ವರದಿಮಾಡಿದರು. ಗ್ಯಾರಿಸನ್‌ ಮತ್ತು ಅವನ ಏಕಮಾತ್ರ ಸಹಾಯಕ ಐಸಾಕ್‌ ನಪ್‌ ಒಂದೂ 
ವರೆ ವರುಷಗಳ ಕಾಲ, ವಾಸಕ್ಕೆ ಸಹ ಬೇರೆ ಮನೆ ಇಲ್ಲದೆ, ಪ್ರೆಸ್‌ ಕೊಠಡಿಯ ನೆಲದ ಮೇಲೆ ಮಲಗುತ್ತ 
ಕೆಲಸಮಾಡಿದರು. ಬಾಸ್ಟನಿನ "ಮೇಯರು ಆ ಮನೆಯನ್ನು ಅನಾಮಧೇಯ ಗುಡಿಸಲು ಎಂದು ಕರೆ 
ದಿದ್ದ. ಅಲ್ಲಿ ಗ್ಯಾರಿಸನನೂ ಅವನ ಸಹಾಯಕನೂ ಮಗ್ಗುಲ ಅಂಗಡಿಯಲ್ಲಿ ರೊಟ್ಟಿ ಸಾಲ ತೆಗೆದು ತಿಂದು 
ಜೀವಿಸಿದರು. ಯಸವಾಗ ನೋಡಿದರೂ ಗ್ಯಾರಿಸನನೂ' 'ಅವನ ಗೆಳೆಯನೂ ಮೊಳೆ ಜೋಡಿಸುವುದು, 
ಮುದ್ರಣಮಾಡುವುದು ಈ ಕಾರ್ಯ ದಲ್ಲಿಯೇ" ತೊಡಗಿರುತ್ತಿದ್ದರು. ಅವರಿಗೆ ಒಬ್ಬ ನೀಗ್ರೋ ಸೇವಕನ 
ಹೊರತು ಮತ್ತಾರೂ ಸಹಾಯಕರು "ಇರಲಿಲ್ಲ. ಆದರೂ ಅವರು ಎಂದೂ ಧೈಂ ರ್ಯಗೆಡಲಿಲ್ಲ. 


ಪತ್ರಿಕೆಯ ನ್ನು ನೋಡಿದರೇನೇ ಅದು ಜಗತ್ತನ್ನು ದಬ್ಬಾಳಿಕೆ ದೌರ್ಜನ್ಯ ಶೋಷಣೆ 
ಗಳಿಂದ ವಿಮೋಚನೆ ಮಾಡುವುದೆಂದು ಗೊತ್ತಾಗುತ್ತಿದ್ದಿತು. ಪತ್ರಿಕೆಯ ು ಧ್ಯೇಯ ಹೀಗಿತ್ತು. “ನಮ್ಮ 
' ದೇಶ, ಪ್ರಪಂಚ; ನಮ್ಮ ಜನ, ಪ್ರಪಂಚದಲ್ಲಿರುವ ವರೆಲ್ಲ.” ಪತ್ರಿಕೆಯ ಲಾಂಛನ--ಗು ಲಾಮರನ್ನೂ 
ಕಃ ಕುದುರೆಗಳನ್ನೂ ಒಟ್ಟಾಗಿ ಹರಾಜು ಹಾಕುವ ಒಂದು " ಹರಾಜುಕಟ್ಟೆ . ಗ್ಯಾರಿಸನನ ಆ ದಿನಗಳನ್ನೂ 
ಸ ವಾತಾವರಣವನ್ನೂ ಒಬ್ಬ ಅಮೆರಿಕನ್‌ ಕವ ಹೀಗೆ ವರ್ಣಿ ಸಿದ್ದಾನೆ: 


4 


೯೮ ಮಾನವಿಕ ಕರ್ಣಾಟಕ 


ಗ 


“ರಾತ್ರಿ ಹೊತ್ತಾಗಿದೆ. ಯಾವುದೋ ಅಭುಕ್ತ ಮೂಲೆಯ ಗುಡಿಸಲು ಒಂದರಲ್ಲಿ ಧೀರನಾದ 
ಬಡ ಯುವಕನೊಬ್ಬ. ತನ್ನ ಮೊದಲನೆಯ ಪತ್ರಿಕೆಗಾಗಿ ತಾನೇ ಅಕ್ಷರಗಳನ್ನು ಜೋಡಿಸುತ್ತಿದ್ದಾ ನೆ. 
ಅಲಿರುವುದು ಹಳೆಕಾಲದ ಮರದ ಒಂದು ಮುದ್ರಣಯಂತ್ರ. ನೆಲದಲ್ಲಿ ಅಲ್ಲಲ್ಲಿ ಶಾಯಿ ಚೆಲ್ಲಿದೆ. 
ಆ ರಗಳು ಹಳೆಯವು, ಸಮೆದಿವೆ. ಕಾಗದಕ್ಕೆ ಹಣ ಕೊಟ್ಟಿಲ್ಲ. ಬಾಡಿಗೆ ಬಾಕಿ ಇದೆ. ಯುವಕ ಸಂಪಾದಕನಲ್ಲಿ ' 
ಹಣವಿಲ್ಲ. ಪ್ರಭಾವವಿಲ್ಲ. ಅವನಿಗೆ ಸ್ನೇಹಿತರೂ ಇಲ್ಲ. ಇನ್ನೂ ಒಬ್ಬ ಚಂದಾದಾರನೂ ಆಗಿಲ್ಲ. ಒಂದು ' 
ರೊಟಿ, ಸ್ನಲ್ಪ ಹಾಲು ಮಗ್ಗುಲಲ್ಲಿವೆ. ಅವೇ ಅವನ ಆಹಾರ. ಮುದ್ರಣ ಮಾಡಿ ಮುಗಿದ ಅನಂತರ 


ವ್‌ 
ಆತನು ಅಲಿಯೇ ನೆಲದ ಮೇಲೆ ಮಲಗುತ್ತಾನೆ. ಜಗತ್ತು, ಪ್ರೆಸಿಡೆಂಟ್‌, ಸೆನೇಟ್‌, ಅವನ ವಿಚಾರ 


ಯೋಚಿಸುತ್ತಿದೆ. ಜಗತ್ತು ದಿಕ್ಕು. ದಾರಿ ತಪ್ಪಿದೆ. ಈ ಸಣ್ಣ ಕೊಠಡಿಯಲ್ಲಿ ಆಧುನಿಕ ಜಗತ್ತಿನ ಇತಿಹಾಸದ 
ಬಹುಭಾಗ ಸೃಷ್ಟಿಯಾಗುತ್ತಿದೆಯೆಂದು ಜಗತ್ತಿಗೆ ತಿಳಿಯದು. ಉದ್ದಾರಕ್ಕೆ, ಅಂತಹ ಅಪ್ರಸಿದ್ಧವಾದ 
ಸ್ಥಳದಲ್ಲೇ ನೋಡಬೇಕೆಂಬುದನ್ನು ಜಗತ್ತು ಇನ್ನೂ ಕಲಿಯಬೇಕಾಗಿದೆ. 
4 “ಆ ಯುವಕ ಸಂಪಾದಕ ಧೈರ್ಯೋತ್ಸಾಹದಿಂದ ಇನ್ನೂ ಉಲ್ಲಾಸೆಗೊಂಡಿದ್ದಾನೆ. ಮೊದಲನೆಯ 
ಲೇಖನ ಹೀಗಿದೆ: ಕ 
"ಬಿಡುಗಡೆಯ ಧ್ವಜವನ್ನು ಹಾರಿಸಿದುದಾಯಿತು. ' ವರ್ಣ ಜನಾಂಗದವರ ಹಿಂಸ್ರಕರೆಲ್ಲ ನಡುಗಲಿ. ' 
ನಾನು ಸತ್ಯದಂತೆಯೇ ಕಠಿಣ. ನ್ಯಾಯದಷ್ಟೇ ಕಠಿಣ. ನಾನು ಶ್ರದ್ಧೆಯಿಂದಿದ್ದೇನೆ. ನಾನು ಸಂದಿಗೃವಾಗಿ | 
ಮಾತನಾಡುವುದಿಲ್ಲ. ಕ್ಷಮಿಸುವುದಿಲ್ಲ. ನನ್ನ ಮಾತನ್ನು ನೀವು ಕೇಳಲೇ ಬೇಕು. ನಾನು ನಡೆದ ಮಾರ್ಗ 
ಸರಿ ಎಂದು ಒಪ್ಪಲೇಬೇಕು.' 
“ಹೀಗೆ ೩೦ ವರುಷಗಳ ದೀರ್ಫ್ಥಕಾಲ ಆತ ಈ ಧ್ವಜವನ್ನು ಹಿಡಿಯುತ್ತಾನೆ. ಜನ ಅವನಿಗೆ 
ಕಲ್ಲು ಹೊಡೆದರು. ಸರ್ಕಾರ ಅವನನ್ನು ತುರಂಗಕ್ಕೆ ಹಾಕಿತು. ಚರ್ಚ್‌ ಅವನನ್ನು ಬಹಿಷ್ಯರಿಸಿತು. ಕಳ್ಳರು ' 
ಕೊಲೆಗಾರರು ಅವನ ಹಾದಿ ಕಾದರು. ಅವನ ತಲೆಗೆ ಬೆಲೆ ಕಟ್ಟಿದರು; ಅವನನ್ನು ದ್ವೇಷಿಸಿ ತಿರಸ್ಕರಿಸಿ 
ತುಚ್ಛೀಕರಿಸಿದರು. ದೇಶದ ಧನಿಕರು, ವಿದ್ಯಾವಂತರು, ಮತಾಚಾರ ಎಲ್ಲವೂ ಅವನನ್ನು ತಿರಸ್ಕರಿಸಿದುವು. 
ಆದರೂ ಅವನು ಮುನ್ನುಗ್ಗಿದ. ಯಾವ ರಾಜಿ ಪ್ರಯತ್ನವನ್ನೂ ಮಾಡಲಿಲ್ಲ. ಇತರರ ತಪ್ಪನ್ನು 
ಕಡಿಮೆಯಾಗಿ ಪರಿಗಣಿಸಲು ಒಪ್ಪಲಿಲ್ಲ. ಅವನ ಧ್ವನಿ, ಉಳಿದ ಧ್ವನಿಗಳನ್ನೆಲ್ಲ ಮೀರಿ ಸಿಡಿಲಿನಂತೆ 
ಎದ್ದಿತು. ಮನುಷ್ಯಕಳ್ಳರನ್ನೂ ಅವರ ಸಹಾಯಕರನ್ನೂ ಪುಡಿಪುಡಿ ಮಾಡಿತು. ಕೊನೆಯಲ್ಲಿ, ಅವನು 
ಮೊದಲಿನಿಂದ-ತಾನು ಬಡವನಾಗಿದ್ದಾಗಿನಿಂದ-ಕಂಡಿದ್ದ ತೆ, ಅವನಿಗೆ ಪೂರ್ಣಜಯವಾಯಿತು.? 
ಗ್ಯಾರಿಸನ್‌ ಹೇಳಿದ ಸತ್ಯಕ್ಕೆ ಜಯವಾಯಿತು. ಆ ಸತ್ಯ “ಮನುಷ್ಯನಿಗೆ ಮನುಷ್ಯ ಆಸ್ತಿಯಾಗ 
ಲಾರ,” ಎಂಬುದು. | 
ಗ್ಯಾರಿಸನನೂ ಅವನ ಸಹಾಯಕರೂ ದಿನಕ್ಕೆ ಹದಿನಾಲ್ಕು ಗಂಟೆ ದುಡಿಯುತ್ತಿದ್ದರು. ಅವನ 
ಪತ್ರಿಕೆಯ ಉದ್ದೇಶ ಹೀಗಿತ್ತು: “ಸ್ಪಷ್ಟವಾಗಿ ನಿರ್ದಾಕ್ಷಿಣ್ಯವಾಗಿ ಮುಚು ಮರೆಯಿಲ್ಲದೆ ಗುಲಾಮರನ್ನೂ * 
ಅವರ ಒಡೆಯರನ್ನೂ ಕುರಿತು ಸತ್ಯ ವಿಚಾರಗಳನ್ನು ಪ್ರಕಟಿಸುವುದು. ಅವರ ಕ್ರೌರ್ಯ, ಹಿಂಸೆ ಇವುಗಳನ್ನು ' 
ಖಂಡಿತವಾಗಿ ಧೈರ್ಯವಾಗಿ ಬಯಲಿಗೆಳೆಯುವುದು.” ಆ ಪತ್ರಿಕೆಯ ಜಂರಭಾವಾತದ ಎದುರಿಗೆ, ಗುಲಾಮ 
ಗಿರಿಯ ವಿಷಯದಲ್ಲಿ ಜನರಿಗಿದ್ದ ಔದಾಸೀನ್ಯವೂ ಅಲಸಮನೋಭಾವವೂ ಕರಗಿಹೋದುವು. ' 
ದಕ್ಷಿಣ ಮತ್ತು ಉತ್ತರ ರಾಜ್ಯಗಳವರಿಬ್ಬರೂ, ಒಂದೇ ಸಮನಾಗಿ ಗ್ಯಾರಿಸನನನ್ನು ತಿರಸ್ಕರಿಸಿದರು. 
ಉತ್ತರದಲ್ಲಿ. ಗುಲಾಮಗಿರಿ ಇರಲಿಲ್ಲ. ಆದರೆ ಗುಲಾಮಗಿರಿಯ ವ್ಯಾಪಾರದಲ್ಲಿ ದಕ್ಷಿಣದವರಿಗೆ ಉತ್ತರ 
ದವರು ಸಹಾಯಕರಾಗಿದ್ದರು. ದಕ್ಷಿಣದ ಕೆಲವು ರಾಜ್ಯಗಳು, ಗ್ಯಾರಿಸನನ ಪತ್ರಿಕೆ ಹಂಚುವುದೂ 
ಅಪರಾಧವೆಂದು ಕಾನೂನು ಮಾಡಿದುವು. ಟಪಾಲಿನಲ್ಲಿ ಪತ್ರಿಕೆ ತರಿಸುವುದೂ ಅಪರಾಧವೇ ಆಯಿತು. ' 
ಗ್ಯಾರಿಸನನಿಗೆ ನಿತ್ಯ ಬೈಗುಳದ ಮತ್ತು ಹೆದರಿಸುವ ಕಾಗದಗಳು ಬರತೊಡಗಿದುವು. - ಜಾರ್ಜಿಯ : 
ಅವನ ಬಂಧನಕ್ಕಾಗಿ ಐದು ಸಾವಿರ ಡಾಲರುಗಳ ಬಹುಮಾನವನ್ನು ಪ್ರಕಟಿಸಿತು. ಗ್ಯಾರಿಸನನ ಮಿತ್ರರು 
ಆತ್ಮರಕ್ಷಣೆಗಾಗಿ ಆಯುಧವಿಟ್ಟುಕೊಳ್ಳುವಂತೆ ಆತನಿಗೆ ಸಲಹೆ ಮಾಡಿದರು. ಗ್ಯಾರಿಸನ್‌ ಲಕ್ಷ್ಮ 
ಮಾಡಲಿಲ್ಲ. ಅವನು ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮುಂದುವರಿಸಿದ. 


ಗುಲಿಂಮಗಿರಿಯ ವಿರುದ್ದ ಹೋರಾಡಿದ ವಿಲಿಯಂ ಲಾಯ್ಡ್‌ ಗ್ಯಾರಿಸನ್‌ ೯೯ 


೧೮೩೨ರ ಜನವರಿಯಲ್ಲಿ, ಗ್ಕಾರಿಸನ್‌ ಬಾಸ್ಟನ್‌ನಲ್ಲಿ “ನ್ಯೂ ಇಂಗ್ಲೆಂಡ್‌ ಆಂಟಿ ಸ್ಲೇವರಿ” ಎ 
ಗುಲಾಮಗಿರಿ ವಿರೋಧಿ ಸ ಸ್ಥಾಪಿಸಿದ. ಪ್ರಾರಂಭದಲ್ಲಿ ಅದಕ್ಕೆ ಹನ್ನೆರಡು ಮಂದಿ “a 
ಸದಸ್ಯರಿದ್ದರು. ಆ ಸಂಸ್ಥೆ ಮೂರು ಧ್ಯೇಯಗಳನ್ನು ಹೊಂದಿದ್ದಿತು. ೧ ನಿನಗೆ ಇತರರು ಹೇಗೆ ಮಾಡ 
ಬೇಕೆಂದು ಬಯಸುತ್ತಿ ಯೋ. ನೀನು ಇತರರಿಗೆ ಹಾಗೆ ಮಾಡು. ೨ ದೇವರು ಎಲ್ಲ ದೇಶಗಳ ಪ್ರಜೆ 
ಗಳನ್ನೂ ಒಂದೇ ರಕ್ತದಲ್ಲಿ, ಒಂದೇ ರೀತಿಯಲ್ಲಿ ಮಾಡಿದ್ದಾನೆ. ೩ ಅಮೆರಿಕದ ಸಂವಿಧಾನದ ವಾಕ್ಯ: 
“ದೇವರು ಎಲ್ಲರಿಗೂ ಶಾಶ್ವತವಾದ ಕೆಲವು ಹಕ್ಕುಗಳನ್ನು ಕೊಟ್ಟಿದ್ದಾನೆ. ಜೀವ, ಸ್ವಾತಂತ್ರ್ಯ, ಸುಖಾ- 
ನ್ಹೇಷಣೆ ಇವು ಅವುಗಳಲ್ಲಿ ಕೆಲವು.” 


ಅನಂತರ ದೇಶದಲ್ಲೆಲ್ಲ ಅಂತಹ ಇತರ ಸಂಘಗಳು ಎ ಪನೆಯಾಗತೊಡಗಿದುವು. ಹತ್ತು 
ವರುಷಗಳೊಳಗೆ ಎರಡು ಸಾವಿರ ಸಂಘಗಗಳೂ ಎರಡು ಲಕ್ಷ ಸದಸ್ಯರೂ (ಸ್ತ್ರೀ-ಪುರುಷರು) ಆದರು. 
ಲೇಖನಿಯಿಂದ ಮಾತ್ರವೇ ಅಲ್ಲ, ಭಾಷಣಗಳಿಂದ ಸಹ ಡೌ ಜನರನ್ನು ಎಚ್ಚರಿಸಿದ. ಅವನ 
ಮೇಲೆ ವಿರೋಧದ. ಪ್ರವಾಹವೇ ಹರಿದುಬಂತು. ಗುಲಾಮರನ್ನು ಹತ್ತೊಂಬತ್ತನೆಯ ಶತಮಾನ 
ದಲ್ಲಿಯೇ ಬಿಡುಗಡೆ ಮಾಡಿದ್ದ ಕ್ವೇಕರ್‌ಗಳ ಹೊರತು ಉಳಿದ ಎಲ್ಲ ಕ್ರಿಸ್ತರೂ-ಪಾದ್ರಿಗಳು ಸಹ- 
ಗ್ಯಾರಿಸನನ ವಿರೋಧಿಗಳಾದರು. ವಿದ್ಯಾ ವಂತರೂ ಸುಸಂಸ್ಕೃತರೂ ಅವನನ್ನು ಎದುರಿಸಿದರು. “ಚರ್ಚ್‌, 
ರಾಜಕೀಯ ಮುಖಂಡರು, ಸಾಮಾಜಿಕ ಮುಖಂಡರು ಎಲ್ಲರೂ ಆತನ "ಮೇಲೆ ಉರಿಗಣ್ಣು ಬಿಡು 
ತ್ತಿದ್ದರು. ಎಲ್ಲರೂ ಅಂಧಕಾರದ ರಾಸಿಯನ್ನು ಸೃಷ್ಟಿಸಿದರು. ಎಲ್ಲೆಲ್ಲಿಯೂ ದ್ವೇಷ ಅಸಹನೆಯ 
ಗುಡುಗು, ಮೋಡಗಳು. ಆದರೆ ಆ ಅಂಧಕಾರದ ಕಪ್ಪಿನ ಮೇಲೆಯೇ ಗ್ಯಾರಿಸನ್‌ “ನನ್ನ ಮಾತನ್ನು 
ಕೇಳಲೇಬೇಕು,” ಎಂದು ಬರೆದ. 


ಅವನು ಭಾಷಣ ಮಾಡುತ್ತಿದ್ದ ಸಮಯದಲ್ಲಿ ಕಲ್ಲು ಬಿದ್ದು ಗೊಂದಲವಾಗಿ ಸಭೆ ಚೆದರುತ್ತಿದ್ದಿತು. 
೧೮೩೫ರಲ್ಲಿ ಬಾಸ್ತನಿನ ಗುಲಾಮ ವಿರೋಧಿ ಸಂಘದ ಒಂದು ಸಭೆಯಲ್ಲಿ ಕೆಲವರು ಅವನ ಕತ್ತಿಗೆ ಒಂದು 
ಹಗ್ಗ ಹಾಕಿ, ಬೀದಿಯ ಸುತ್ತ ಅವನನ್ನು ಎಳೆದುಕೊಂಡು ಹೋದರು. ಬಾಸ್ಟನಿನ ಮೇಯರು ಅವನನ್ನು 
ಸಂರಕಿ ಶ್ಸಿಸುವುದಕ್ಕಾಗಿ ಅವನನ್ನು ಬಂಧಿಸಿದ. ಬರಿತಲೆಯಲ್ಲಿ ಅರ್ಧ ಬೆತ್ತಲೆ ಅವನನ್ನು ಸೆರೆಮನೆಯ 
ಒಂದು ಕೋಣೆಯಲ್ಲಿ ಬಂಧಿಸಿ ಬೀಗಹಾಕಿದರು. ಸೆರೆಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದಾಗ, 
ಪುಂಡರು ಗಾಡಿಯನ್ನು ತಡೆದು ಕುದುರೆಗೆ ನೇತು ಬಿದ್ದರು. ಸೆರೆಮನೆಯನ್ನೂ ಒಡೆದು ಅವನನ್ನು 
ಘಾತಿಸುವ ಭಯವಿದ್ದು ದರಿಂದ, ಮರುದಿನ ಗ್ಯಾ ರಿಸನ್‌ ಅಧಿಕಾರಿಗಳ ಇಚ್ಛೆ pe ರಹಸ್ಯವಾಗಿ 
ನಗರವನ್ನು ಬಿಟ್ಟು ಹೋದ. ಅವನ ಜೊತೆಯಲ್ಲಿ ಭಾಷಣ ಮಾಡಲು ಒಪ್ಪಿದ್ದ ಜಾಜ್‌ ತಾಮ್‌ಸನ್‌ ಕ 
ಸಹ ಬಲಾತ್ಕಾ ರವಾಗಿ ನಗರವನ್ನು ಬಿಡಬೇಕಾಯಿತು. ಮುಂದಣ ಲಿಬರೇಟರ್‌ ಸಂಚಿಕೆಯಲ್ಲಿ 
ಗ್ಯಾರಿಸನ ಸನ್‌ ಎಲ್ಲ ವಿಷಯ ಯಗಳನ್ನೂ ಸ್ಪಷ್ಟವಾಗಿ ಬರೆದು ತಪ್ಪಿತಸ್ಥ ರನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಖಂಡಿಸಿದ. 


ಇದಕ್ಕೆ ಸ್ವಲ್ಪ ಮ ಮುಂಚೆ ಗ್ಯಾರಿಸನ್‌ ಪ್ರಚಾರಕ್ಕಾಗಿ ಇಂಗ್ಲೆಂಡಿಗೆ ಹೋಗಿದ್ದ. ವರ್ಣೀಯ 
ಬಾಲಕರಿಗಾಗಿ ಒಂದು ಕೈಗಾರಿಕಾ ತರಬೇತು ಸಂಸ್ಥೆಯನ್ನು ಸ್ಥಾಪಿಸ ಸಲು ಹಣ ಸಂಗ್ರಹಿಸುವುದು ಅವನ 
ಉದೇಶವಾಗಿತ್ತು. ಇಂಗ್ಲೆಂಡಿನವರು ಅವನನ್ನು ಆದರಿಸಿದರು. "ಅನೇಕ ಮುಖಂಡರು ಅವನಿಗೆ ಸಹಾನು 
ಭೂತಿ, ಸಹಾಯ ನೀಡಿದರು. ಅನಂತರ ಅವನು ನ್ಯೂ ಯಾರ್ಕಿ ಗೆ. ಹಿಂದಿರುಗಿದ. ಅಲ್ಲಿ ಪರಿಸ್ಥಿತಿ 
ಮೊದಲಿನಂತೆಯೇ ಅವನಿಗೆ ವಿರೋಧವಾಗಿತ್ತು. ಅ ಅವನು ಹಿಂದಿರುಗಿದುದನ್ನು ಕಂಡ ಗುಂಪು, ಅವನನ್ನು 


ಟಾರಿನಿಂದ ತೊಳೆಯಲು ಸಿದ್ದ ವಾಗಿ ನಿಂತಿತ್ತು , ಆದರೆ ಅಧಿಕಾರಿಗಳು ಅದನ್ನು ಚದುರಿಸಿದರು. 


ಗುಲಾಮಗಿರಿಯಿಲ್ಲಧಿದ್ದ ಉತ್ತರ ಅಮೆರಿಕದವರೂ ನಿಧಾನವಾಗಿ ಗ್ಕಾ ರಿಸನನ ವಿರೋಧಿಗಳೇ 
ಆದರು. ೧೮೩೩ರಲ್ಲಿ ಕಾನೆಕ್ಸಿ ಕಟ್‌ನಲ್ಲಿ ಒಬ್ಬ ಕ್ವೇಕರ್‌ ತರುಣಿ ವರ್ಣದ ಹುಡುಗಿಯರಿಗೆ ಒಂದು ಪಾಠ 
ಶಾಲೆಯನ್ನು ಸ] ಶಪಿಸುವ ಪ್ರಯತ್ನಮಾಡಿ ಡಿದಳು. ಅವಳಿಗೆ ಸಾಧ್ಯವಾಗಲಿಲ್ಲ. ಜನರು. ಅವಳನ್ನು 
ತಿರಸ್ಕ ರಿಸಿದರು. ರಗೆ ಅಂಗ ವು ಸಾಮಾನು ಮಾರಲಿಲ್ಲ. 'ಚರ್ಚಿಗೆ ಅವಳನ್ನು ಸೇರಿಸಲಿಲ್ಲ. 
ಆಕೆಗೆ. ವಾಹನಗಳಲ್ಲಿ ಸ್ಥಳ ಕೊಡುತ್ತಿರಲಿಲ್ಲ. ಅವಳ ಮೇಲೆ ಎಲ್ಲೆಲ್ಲೂ ಅಪಪ್ರಚಾರ ಪ್ರಾರಂಭ ನವಾಯಿತು. 


ಸುಳ್ಳು ಮೊಕದ್ದ ಮೆಗಳನ್ನು ಹೂಡಿ, ಅವಳನ್ನು ಕೋರ್ಟಿಗೆ ಎಳದರು. ಕೊನೆಯಲ್ಲಿ ಅವಳ ಮನೆಯನ್ನು 


೧೦೦ ಮಾನವಿಕ ಕರ್ಣಾಟಕ 


ಸುಟ್ಟು ಹಾಕಿದರು. ಬಾಸ್ಟನ್‌ನಲ್ಲಿ, ಗುಲಾಮಗಿರಿಯ ವಿರೋಧಿ ಎಂಬ ಕಾರಣದಿಂದ, ಆ ಅಮೆರಿಕನ್‌ f 
ಮಹಿಳೆಗೆ ಸಾರ್ವಜನಿಕ ವಾಚನಾಲಯಕ್ಕೆ ಪ್ರವೇಶವನ್ನು ನಿರಾಕರಿಸಿದರು. ಹಾರ್ವರ್ಡ್‌ ವಿಶ್ವವಿದ್ಯಾ 
ನಿಲಯದಲ್ಲಿ ಗುಲಾಮ ವಿರೋಧಿ ಪ್ರಾಧ್ಯಾಪಕರನ್ನು ನೌಕರಿಯಿಂದ ತೆಗೆದು ಹಾಕಿದರು. ಕ್ವೇಕರ್‌ ಕವಿ 
ಹ್ವಟ್ಟಿಯರನನ್ನು ಕಾನ್‌ಕಾರ್ಡ್‌ ಎಂಬಲ್ಲಿ ಕಲ್ಲಿನಿಂದ ಹೊಡೆದರು. ಬಾಸ್ಬನಿನಲ್ಲಿ ಗ್ಯಾರಿಸನನ ಮನೆಯ 
ಮುಂದೆ ಒಂದು ವಧ್ಯಸ್ಥಾ ನವನ್ನು ನಿರ್ಮಿಸಿ, ಅಲ್ಲಿ ಗ್ಯಾರಿಸನನ ಪ್ರತಿ ಆಕೃತಿಯನ್ನು ಸುಟ್ಟರು. 
ತನ್ನನ್ನು ತುರಂಗದಲ್ಲಿ ಹಾಕಿದಾಗ ೧೮೩೫ರ ಅಕ್ಟೋಬರ್‌ ೨೧ರಂದು ಗ್ಯಾರಿಸನ್‌ ಸೆರೆಮನೆಯ 
ಗೋಡೆಯ ಮೇಲೆ ಹೀಗೆ ಬರೆದ: “ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೆ; ಒಬ್ಬರನ್ನೊಬ್ಬರು ತುಳಿ 
ಯುವುದು ದೇವರಿಗೆ ಹಿತವಿಲ್ಲ, ಎಂದು ಗ್ಯಾರಿಸನ್‌ ಬೋಧಿಸಿದುದರಿಂದ ಕುಪಿತರಾದ ಪ್ರಭಾವಯುತ 
ರಾದ ಪ್ರತಿಷ್ಠಿತರ ಕೋಪದಿಂದ ರಕ್ಷಿಸುವುದಕ್ಕಾಗಿ ಗ್ಯಾರಿಸನನನ್ನು ಇಲ್ಲಿ ಕೂಡಿದ್ದರು."' 


ಅಮೆರಿಕದಂತಹ ಸ್ವಾತಂತ್ರ್ಯ ಪ್ರೇಮಿ ದೇಶದಲ್ಲಿ ಗ್ಯಾರಿಸನನಿಗೆ ವಿರೋಧವಾಗಿ ಇಂತಹ ಪ್ರತಿಗಾಮಿ 
ಗುಂಪು ಎದ್ದುದು ಆಶ್ಚರ್ಯ. ಆದರೆ ಸ್ವಾರ್ಥ ಅತಿಯಾದಲ್ಲಿ ಜನರ ಕಣ್ಣಿನಿಂದ ಸತ್ಯ ಮರೆಯಾಗುತ್ತದೆ; 
ಹೃದಯ ಕಠಿಣವಾಗುತ್ತದೆ. ಅಮೆರಿಕದ ಅಂದಿನ ಜನಕ್ಕೆ ಗುಲಾಮಗಿರಿ ಮತ್ತು ಅದರ ವ್ಯಾಪಾರ 
ಹೃದಯಹೀನವಾದುದೆಂದು ತಿಳಿಯದೆ ಇರಲಿಲ್ಲ. ಆದರೆ ಹಣದ ಆಸೆಯಿಂದ ತಪ್ಪಿಸಿಕೊಳ್ಳಲು ಅವರಿಗೆ 
ಸಾಧ್ಯವಾಗಲಿಲ್ಲ. ಅವರ ಪರವಾಗಿ ಈ ಘೋಷಣೆಯನ್ನು ಹೊರಡಿಸಲಾಗಿತ್ತು: “ಗುಲಾಮಗಿರಿ ತಪ್ಪು 
ಎಂಬುದು ನಮಗೂ ಗೊತ್ತು. ಆದರೆ ಪ್ರಜಾರಾಜ್ಯದ (ರಿಪಬ್ಲಿಕನ್‌) ಸ್ಥಾಪಕರೇ ಅದನ್ನು ಒಪ್ಪಿದ್ದಾರೆ. 
ದಕ್ಷಿಣ ರಾಜ್ಯಗಳವರು ಅನೇಕ ಕೋಟಿ ಡಾಲರುಗಳನ್ನು ಅಮೆರಿಕದ ಇತರ ಭಾಗಗಳವರಿಗೆ ಕೊಡ 
ಬೇಕು. ಆದುದರಿಂದ ಉತ್ತರದವರಿಗೂ ದಕ್ಷಿಣದವರಿಗೂ ವ್ಯಾಜ್ಯ ಬರುವುದನ್ನು ನಾವು ಸಹಿಸುವುದಿಲ್ಲ. 
ಗುಲಾಮಗಿರಿಯನ್ನು ತೆಗೆದು ಹಾಕಲು ನಾವು ಅವಕಾಶ ಕೊಡುವುದಿಲ್ಲ. ವಿಮೋಚಕರನ್ನು ನಾವು 
ಅಡಗಿಸುತ್ತೇವೆ--ಸಾಧ್ಯವಾದರೆ ಸಂಧಾನದಿಂದ, ಇಲ್ಲದಿದ್ದರೆ ಬಲಾತ್ಕಾರವಾಗಿ. ಇದು ತತ್ತ್ವದ ವಿಚಾರ 
ವಲ್ಲ, ವ್ಯಾಪಾರ.” 


೧೮೩೮ ರಲ್ಲಿ ಗ್ಯಾರಿಸನ್‌ ಮತ್ತೊಂದು ಸಂಘವನ್ನು ಸ್ಥಾಪಿಸಿದ. ಸ್ಥಾಪನೆಯಾದಾಗ ಅದು 
ಹೆಚ್ಚು ಜನರನ್ನು ಆಕರ್ಷಿಸಲಿಲ್ಲ. ಆದರೆ ಆ ತತ್ವ ಈಚೆಗೆ ದಿನದಿನಕ್ಕೆ ಬೆಳೆಯುತ್ತ ಬಂದಿದೆ. ಅದರ 
ಹೆಸರು ನಾನ್‌-ರೆಸಿಸ್ಟೆಂಟ್‌ ಸೊಸೈಟಿ. ಅದನ್ನು ಸತ್ಕಾಗ್ರಹ ಸಂಘ ಎನ್ನಬಹುದು. ಆ ಸಂಘದ ಪ್ರಾರಂಭದ 
ಘೋಷಣೆಯಲ್ಲಿ ಗ್ಯಾರಿಸನ್‌ ಹೀಗೆ ಬರೆದ: ಕ 

“ಜಗತ್ತೇ ನಮ್ಮ ರಾಷ್ಟ್ರ. ಮಾನವ ಜನಾಂಗವೆಲ್ಲ ನಮ್ಮ ದೇಶದ ಪ್ರಜೆಗಳು. ನಾವು ನಮ್ಮ 
ೇಶವನ್ನು ಪ್ರೀತಿಸುವಂತೆಯೇ ಇತರ ದೇಶಗಳನ್ನೂ ಪ್ರೀತಿಸುತ್ತೇವೆ. ಮನುಷ್ಯ ಸಮಾಜದ ಆಸೆ, 
ಸ್ವಾತಂತ್ರ್ಯ, ಹಕ್ಕುಗಳು ನಮಗೆ ಎಷ್ಟು ಪ್ರಿಯವೋ ಅಮೆರಿಕದವರ ಸ್ವಾತಂತ್ರ್ಯ ಹಕ್ಕುಗಳೂ ಅಷ್ಟೇ 


ತಿ 


ಎ 


ಯ 


ಗ್ರಾ 


“ಒಂದು ರಾಷ್ಟ್ರಕ್ಕೆ ಶತ್ರುಗಳನ್ನು ಎದುರಿಸುವ ಹಕ್ಕು ಇಲ್ಲದೆ ಇದ್ದರೆ, ಶತ್ರುಗಳನ್ನು ಶಿಕ್ಷಿಸುವ 
ಹಕ್ಕು ಇಲ್ಲದೆ ಇದ್ದರೆ ವ್ಯಕ್ತಿಗೂ ಆ ಹಕ್ಕು ಇಲ್ಲ. ಸಮಾಜಕ್ಕಿಂತ ವ್ಯಕ್ತಿ ದೊಡ್ಡದಲ್ಲ. ವ್ಯಕ್ತಿ ತನ್ನ ಹಕ್ಕಿ 
ಗಾಗಿ ಇತರರ ಪ್ರಾಣವನ್ನು ತೆಗೆಯಬಹುದಾದರೆ, ರಾಷ್ಟ್ರಗಳಿಗೂ ರಾಷ್ಟ್ರಗಳ ಸಂಘಗಳಿಗೂ ಅದೇ 
ಹಕ್ಕು ಇರಬೇಕು, ಎಂದಂತಾಗುತ್ತದೆ. ಚಿ | 


“ದೈಹಿಕ ಬಲಾತ್ಕಾರದಿಂದ ನೈತಿಕ ಪರಿಣಾಮವಾಗುವುದಿಲ್ಲವೆಂಬುದಕ್ಕೆ ಮಾನವನ ಇತಿಹಾಸದ 
ತುಂಬ ಉದಾಹರಣೆಗಳಿವೆ. ಮನುಷ್ಯನ ಪಾಪಬುದ್ಧಿಯನ್ನು ಪ್ರೇಮದಿಂದ ಮಾತ್ರ ತಿದ್ದಲು ಸಾಧ್ಯ. 
ಕೆಡಕನ್ನು ಒಳ್ಳೆಯತನದಿಂದ ನಾಶಮಾಡಬಹುದು. ಹಿಂಸೆಯಿಂದ ಮಾನವಜನಾಂಗವನ್ನು ರಕ್ಷಿಸಲು 
ನಾವು ದುರ್ಬಲರಾದ ಮನುಷ್ಯಜನಾಂಗದ ದೇಹಬಲವನ್ನು ನೆಚ್ಚಿ ದರೆ ಸಾಧ್ಯವಿಲ್ಲ. ನಮ್ರರಾದವರೇ 
ಭೂಮಿಯ ಒಡೆಯರಾಗುತ್ತಾರೆಂಬುದು ನಿಶ್ಚ ಯ. ಕತ್ತಿಯ ಮೇಲೆ ಅವಲಂಬಿಸಿರುವವರು ಕತ್ತಿ 
ಯಿಂದಲೇ ನಾಶವಾಗುತ್ತಾರೆ. ಆದುದರಿಂದ ನಿರ್ದೋಷವಾದ ಕಾರ್ಯಕ್ರಮದ ಅಂಗವಾಗಿ--ಅಂದರೆ 


ಗುಲಾಮಗಿರಿಯ ವಿರುದ್ಧ ಹೋರಾಡಿದ ವಿಲಿಯಂ ಲಾಯ್ಡ್‌ ಗ್ಯಾರಿಸನ್‌ ೧೦೧ 


ಶಾಂತಿ, ಸುಖ ಮತ್ತು ಆಸ್ತಿ ಪ್ರಾಣಗಳ ರಕ್ಷಣೆ ಇದಕ್ಕಾಗಿ, ಮತ್ತು ಪರಮಾತ್ಮನೊಬ್ಬನಿಗೇ ಅಡಿಯಾಳಾ 
ಗಿರುವ ಗುರುತಾಗಿ, ನಾವು ಸತ್ತಾಗ್ರಹವನ್ನು ಆಚರಿಸುತ್ತೇವೆ. ಅದು ಎಲ್ಲ ರೋಗಗಳಿಗೂ ಔಷಧಿ. 
ಅದರಿಂದ ನಮಗೆ ಬೇಕಾದುದೆಲ್ಲ ದೊರಕುತ್ತದೆ. ಅದು ಸರ್ವಶಕ್ತ. ಕೊನೆಯಲ್ಲಿ ಎಲ್ಲ ವಿರೋಧಶಕ್ತಿ 
ಗಳನ್ನೂ 'ಅದು ಜಯಿಸಿ ಅಜೇಯವಾಗುತ್ತದೆಂದು ನಮಗೆ ಗೊತ್ತು. 


“ನಾವು ಸತ್ಯಾಗ್ರಹವನ್ನು ಅವಲಂಬಿಸಿದರೆ ಹಿಂಸ್ರಕರಾಗುವುದು ಸಾಧ್ಯವಿಲ್ಲ; ದೇಶದ್ರೋಹ 
ನಮ್ಮಿಂದ ಸಾಧ್ಯವಿಲ್ಲ; ಕೆಟ್ಟ ಕಾರ್ಯದಲ್ಲಿ ಪ್ರವರ್ತಿಸುವುದು ಸಾಧ್ಯವಿಲ್ಲ. ದೇವರ ಹೆಸರಿನಲ್ಲಿ ಮನುಷ್ಯ 
ಮಾಡುವ ಅನ್ಯಾಯಗಳನ್ನು ನಾವು ಸಹಿಸುವುದಿಲ್ಲ. ಸರ್ಕಾರ ಮಾಡುವ ಅನೀತಿಯುತವಲ್ಲದ ಎಲ್ಲ 
ಕಾನೂನುಗಳನ್ನೂ ನಡೆಸುತ್ತೇವೆ. ಸರ್ಕಾರದ ನ್ಯಾಯವಲ್ಲದ ಕಾನೂನುಗಳನ್ನು ತಿರಸ್ಕರಿಸಿ, ಉಂಟಾಗ 
ಬಹುದಾದ ಶಿಕ್ಷೆಯನ್ನು ಅನುಭವಿಸಿ ಎದುರಿಸುತ್ತೇವೆ.” 


ತಾವು ಕೇಡನ್ನು ಎದುರಿಸದವರಾದರೂ ಅನ್ಯಾಯವನ್ನು ಎದಂರಿಸುವುದಾಗಿ ಗ್ಯಾರಿಸನ್‌ 
ಘೋಷಿಸಿದರು. “ನಾವು ಕೇಡನ್ನು ಎದುರಿಸದ ಸತ್ಯಾಗ್ರಹಿಗಳಾದರೂ, ದೇವರ ಹೆಸರಿನಲ್ಲಿ ಆತ್ಮಶಕ್ತಿ 
ಯನ್ನು ಉಪಯೋಗಿಸಿ, ಧೈರ್ಯವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಕೆಲಸಮಾಡುತ್ತೇವೆ. ದೊಡ್ಡವರು 
ಚಿಕ್ಕವರು ಯಾರು ಅನ್ಯಾಯ್ಕ ಮಾಡಿದರೂ ತೀವ್ರವಾಗಿ ಖಂಡಿಸುತ್ತೇವೆ. ರಾಜಕೀಯ ಧಾರ್ಮಿಕ 
ಸಾಮಾಜಿಕ ಕ್ಷೇತ್ರಗಳಿಗೆಲ್ಲ ಈ ತತ್ವವನ್ನು ಕೊಂಡೊಯ್ಯುತ್ತೇವೆ. ಸತ್ಯದ ರಾಜ್ಯ ಈ ಭೂಮಿಯಲ್ಲಿ 
ಸ್ವಾಪನೆಯಾಗುವಂತೆ ಎಲ್ಲ ಕಾರ್ಯ ಗಳನ್ನೂ ಮಾಡುತ್ತೇವೆ. 


ಕೇಡನ್ನು ಎದುರಿಸದಿರುವ ಈ ತತ್ವ ಬೈಬಲ್‌ನಲ್ಲೂ ವಾಗಿದೆ. ಮಾನವಪ್ರೇಮಿಗಳು 
ಆಗಿಂದಾಗ್ಗೆ ಮನುಷ್ಯ ಸಮಾಜದ ಸಮಸ್ಯೆಗಳ ಗೆ ಈ ತತ್ವವನ್ನು ಅನ್ವಯಿಸಲು ಪ್ರಯತ್ನಿ ಸಿದ್ದಾರೆ. 
ರಷ್ಯದಲ್ಲಿ "ಚಾರ ಸ್ಟಾ ಯ್‌ ಈ ತತ್ವವನ್ನು ಪ್ರತಿಪಾದಿಸಿ ತನಗೆ ಸ ಸಾಧ್ಯವಾದಷ್ಟು ಪ್ರಯೋಗವನ್ನೂ 
ನಡೆಸಿದ. ಗ್ಕಾ ರಿಸನ್‌. ಟಾಲ್‌ಸ್ಟಾ ಯ್‌ ಕಾರ್ಯ ಕಾರಿಯಾಗಿ ನ ನಡೆಸಲು ಅವರಿಗೆ ಹೆಚು 
ಅವಕಾಶ ದೊರಕಲಿಲ್ಲ. ಆದರೆ. ಮಹಾತ್ಮ ಗಾಂಧಿಯವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ 
ದೀರ್ಫಕಾಲ, ಬ್ರಿಟಿಷ್‌ ಚಕ್ರಾಧಿಪತ್ಯಕ್ಕೆ ಎದುರಾಗಿ ಈ ದೇಶದ ಸುಮಾರು ನಲವತ್ತು ಕೋಟಿ ಜನತೆ 
ಯನ್ನು ಸತ್ಯಾಗ್ರಹದಲ್ಲಿ ತೊಡಗಿಸಿದರು. ರಾಜಕೀಯ ಅಸ್ತ್ರವಾಗಿ ಸತ್ಯಾಗ್ರಹವನ್ನು ಇಷ್ಟು ಯಶಸ್ವಿ 
ಯಾಗಿ ನಡಸಿದ ಉದಾಹರಣೆ ಜಗತ್ತಿನ ಇತಿಹಾಸದಲ್ಲಿ ಬೇರೆಸುದು ಇಲ್ಲ. ಟಾಲ್‌ಸ್ಟಾಯ್‌ ಚ ಕಕ 
ವಾಗಲೇ ಗಾಂಧಿಯವರ ಈ ಮಾರ್ಗವನ್ನು ಬಹುವಾಗಿ ಮೆಚ್ಚಿ. ಗಾಂಧೀಜಿಗೆ ಪತ್ರವನ್ನು ಸಹ. 
ಬರೆದಿದ್ದ. ಬೈಬಲ್‌ ಬೋಧಿಸಿದ ಸತ್ಯಾಗ್ರಹವನ್ನು ಭಾರತದಲ್ಲಿ « ಆಚರಿಸಲು ಸಾಧ್ಯವಾದುದು ಗಾಂಧೀಜೀ 


ನೊ 


js ಶ್ರೇಷ್ಠ ಸತ್ಪುರುಷರಾದುದರಿಂದಲೇ. 


ಷು, ಪರಿಣಾಮಕಾರಿಯಾಗಿ ಪು ಸಿದನೆಂದರೆ, ಅವನ 
ಒಬ ಜಪಾನ್‌ ವಿದ್ಯಾರ್ಥಿ ಸ್ವದೇಶಕ್ಕೆ ಹಿಂದಿರುಗಿದ ಅನಂತರ 
ಸ್ಕೈ ಸೈನ್ಯಕ್ಕೆ ಸೇರಲು ತಿರಸ್ಕ ರಿಸಿ, ಬಂದ ಶಿಕ್ಷೆಯನ್ನು ಅನುಭವಿ ಸಿದ. ಆದರೆ ಆಗ FE ಜಗತ್ತು ಸತ್ಯಾಗ್ರಹ 
ತತ್ವವನ್ನು ಕಲಿಯ: ಸಿದ್ದವಾಗಿರಲಿಲ್ಲ. “ದ್ವೇಷ ದ್ವೇಷದಿಂದ ನಾಶವಾಗುವುದಿಲ್ಲ. ದ್ವೇಷ ಪ್ರೇಮ 


ದಿಂದಲೇ ನಾಶಮಗು ಗುತ್ತದೆ! ಎಂಬ ಹಳೆಯ ಸತ್ಯ ವನ್ನು ಆಚರಿಸಿ ತೋರಿಸಿ ಸ್ಲಾಪಿಸಲು ಮಹಾತ್ಮ 


ನು 


ಗಾಂಧಿಯೇ ಬೇಕಾಯಿತು. 
ಗ್ಮಾರಿಸನ್‌ ತನ್ನ ಜೀವಮಾನದ ಮೂರು ಸಲ ಗುಲಾಮಗಿರಿಯ ನಿರೋಧ ಕಾರ್ಯಕ್ಕಾಗಿ 

ಕಾ" ಉರ್ವ ದ ಎ © ರು 

ವಿದೇಶಪ್ರಯಾಣ ಕೈಕೊ ಂಡೆ. ನಾಲ್ಕನೆಯ ಸಲ. ಅಂದರೆ ೧೮೬೭ರಲ್ಲಿ.ಪ್ಯಾರಿಸಿನ ಅಂತರರಾಷ್ಟ್ರೀಯ 
ಗುಲಾಮಗಿರಿ ಸಮಸ್ಯೆ ಯ ಸಮ್ಮೇಳನಕ್ಕೆ ಹೋದ. ಈ ಸಮ್ಮೇಳನ ಸಹ ಗಾ ,ರಿಸನನ ಮೂವತ್ತು 

€್ರ ಹ್‌ 
ವರ್ಷಗಳ ಪರಿಶ್ರಮದ ಫಲವೇ ಆಗಿತ್ತು. ಜನ ಆಗಲೂ ಗು ಲಾಮಗಿರಿಯ ರು ನಿರೋಧವನ್ನು ಪೂರ್ಣ 
ಲ್‌ MA pe ೨ ಬಲಾತ 
ವಾಗಿ ಒಪ್ಪಿರಲಿಲ್ಲ. ೧೮೫೦ರಲ್ಲಿ'ಸಹ ಗುಲಾಮಗಿರಿಯ ನಿರೋಧ ಸ ಯೊಂದನ್ನು ಗುಂಪು ಬಲ ತ್ಕಾರ 


ವಾಗಿ ಚದುರಿಸಿತು. ೧೮೩೭ರಲ್ಲಿ ಗು ಲಾಮಗಿರಿಗೆ ವಿರೋಧವಾಗಿ ಪತ್ರಿ ಕೆಯೊಂದನ್ನು ನಡೆಸುತ್ತಿದ್ದ 


೧೦೨ | . ... ಮಾನವಿಕ ಕರ್ಣಾಟಕ 


ಲವ್‌ ಜಾಯ್‌ ಎಂಬ ಪಾದ್ರಿಯನ್ನು ಗುಂಪು ಖೂನಿ ಮಾಡಿತ್ತು. ದಕ್ಷಿಣ ಅಮೆರಿಕದಲ್ಲಿ ಇನ್ನೂ ಇಂತಹ ' 
ಅನೇಕ ಕ್ರೂರ ಕೃತ್ಯಗಳು ನಡೆದುವು. ಈ ಕ್ರೌರ್ಯಗಳಿಂದೆಲ್ಲ ಮಾನವಪ್ರೇಮಿಗಳಾದವರ ಮತ್ತು 
ಸಜ್ಜನರ ಮನಸ್ಸು ಬಹಳ ನೊಂದಿತು. ಫಿಲಡಲ್ಪಿಯದಲ್ಲಿ ಗುಲಾಮಗಿರಿಗೆ ವಿರುದ್ಧವಾದ ಸಮ್ಮೇಳನ ' 
ನಡೆಯುತ್ತಿದ್ದಾಗ ಉದ್ರಿಕ್ತವಾದ ಗುಂಪು ಸಭಾಭವನವನ್ನೇ ಸುಟ್ಟಿತು. ಬಾಸ್ಟನಿನಲ್ಲಿ ಸಹ ಸಭಾಭವನ ' 
ವನ್ನು ಸುಡುವ ಪ್ರಯತ್ನ ನಡೆದು, ಸೈನ್ಯ ಬಂದುದರಿಂದ ನಿಂತಿತು. ಪ್ರಸಿದ್ಧ ಗುಲಾಮಗಿರಿ ನಿರೋಧ 
ಪ್ರಚಾರಕನಾದ ವೆಂಡೆಲ್‌ ಫಿಲಿಪ್ಸ್‌ (೧೮೧೧-೧೮೮೪) ಗ್ಯಾರಿಸನನ ಚಳವಳಿ ಸೇರಿದ. ಪ್ಲಿಮತ್‌ ಚರ್ಚ್‌ನ 
ಪಾದ್ರಿ ವಾರ್ಡ್‌ ಬೀಚರನ್ನು ಪೋಲೀಸರು ತಮ್ಮ ಕಣ್ಮರೆಯಾಗದಂತೆ ರಕ್ಷಿಸಬೇಕಾಯಿತು. 


ಅಮೆರಿಕದ ಅಧ್ಯಕ್ಷಸ್ಥಾನಕ್ಕೆ ಲಿಂಕನನ ಚುನಾವಣೆಯೊಂದಿಗೆ ಗುಲಾಮಗಿರಿಯ ಪ್ರಶ್ನೆ ಉಗ್ರ - 
ರೂಪ ತಾಳಿತು. ಗ್ಯಾರಿಸನ್‌ ಯಾವ ರಾಜಕೀಯ ಪಕ್ಷದೊಂದಿಗೂ ಸೇರಿರಲಿಲ್ಲ. ನನ್ನ ಚಳುವಳಿ ಬರಿಯ 
ಗುಲಾಮಗಿರಿಯ ನಿರೋಧದ ಪ್ರಶ್ನೆ ಅಲ್ಲ. ಇದು ಅಖಿಲ ಮಾನವ ಜನಾಂಗದ ಪ್ರಶ್ನೆ, ಎಂಬುದು 
ಅವನ ಅಭಿಪ್ರಾಯವಾಗಿತ್ತು. ಆದರೆ ಗುಲಾಮಗಿರಿಯನ್ನು ಗ್ಯಾರಿಸನ್‌ ಅಷ್ಟು ತೀವ್ರವಾಗಿ ವಿರೋಧಿ 
ಸಿದುದರಿಂದಲೇ ಲಿಂಕನನಿಗೆ ಜಯ ಸಾಧ್ಯವಾಯಿತು. “ಗುಲಾಮಗಿರಿಯನ್ನು ಎಲ್ಲರೂ ವಿರೋಧಿಸಬೇಕು. 
ವಿರೋಧಿಸದವರೆಲ್ಲ ಅದರ ಮಿತ್ರರು,” ಎಂಬ ಅವನ ವಾದದಿಂದ, ಗುಲಾಮಗಿರಿಗೆ ವಿರೋಧ 
ಪ್ರಬಲವಾಯಿತು. ಗುಲಾಮಗಿರಿ ಇರಬೇಕೆ, ಬೇಡವೆ, ಎಂಬ ಪ್ರಶ್ನೆಯ ಮೇಲೆಯೇ ಲಿಂಕನನ 
ಚುನಾವಣೆ ನಡೆದುದು. “ಖಂಡಿತ ಇರಕೂಡದು” "ಎಂದು ಲಿಂಕನ್‌ ಘೋಷಿಸಿದ. ಲಿಂಕನ್‌ 
ಅಧ್ಯಕ್ಷನಾದ ಕೂಡಲೇ ಅಮೆರಿಕದಲ್ಲಿರುವ ಪ್ರತಿಯೊಬ್ಬ ಗುಲಾಮನನ್ನೂ ಸರ್ಕಾರದ ಪರವಾಗಿ 
ಕೊಂಡುಕೊಂಡು ಬಿಡುಗಡೆಮಾಡುವುದಾಗಿ ಘೋಷಿಸಿದ. ಆದರೆ ಉತ್ತರ ಮತ್ತು ದಕ್ಷಿಣದವರ 
ಮನೋಭಾವ ಬಹಳ ಕಠಿಣವೂ ಸ್ಪಷ್ಟವೂ ಆಗಿತ್ತು. ಪಕ್ಷಗಳು ತುಂಬ ಪ್ರಬಲವೂ ಧನವಂತೆರುಳ್ಳವೂ 
ಪ್ರಭಾವಯುತವೂ ಆಗಿದ್ದುವು. ಅನಂತರ ದೇಶ ನಾಲ್ಕು ವರ್ಷ ಭಯಂಕರವಾದ ಅಂತರ್ಯುದ್ಧ ದಲ್ಲಿ 
ತೊಳಲಿತು. ಕೊನೆಯಲ್ಲಿ ಶಾಂತಿ ಸ್ಮಾಪನೆಯಾದಾಗ “ಅಮೆರಿಕದ ೪ ಕೋಟಿ ಗುಲಾಮರು ಮಾತ್ರವೇ 
ಸ್ವತಂತ್ರರಾಗಲಿಲ್ಲ. ಅಮೆರಿಕದ ಆಖಿಲ ಜನಸಂಖ್ಯೆ ಸ್ವತಂತ್ರವಾಯಿತು.” ಎಂದು ಗ್ಯಾರಿಸನ್‌ 
ಘೋಷಿಸಿದ. "ಎಲ್ಲಿಯ ವರೆಗೆ ಗುಲಾಮರು ಇದ್ದರೋ ಅಲ್ಲಿಯ ವರೆಗೆ ಗುಲಾಮರ ಯಜಮಾನರಿಗೆ 
ಸ್ವಾತಂತ್ರ ವಿರಲಿಲ್ಲ”, ಎಂಬುದು ಗ್ಯಾರಿಸನನ ಅಭಿಪ್ರಾಯವಾಗಿತ್ತು. 


ಕೊನೆಯಲ್ಲಿ ಅಮೆರಿಕದ ಸಂವಿಧಾನದ ೧೩ನೆಯ ನಿಬಂಧನೆಯ ತಿದ್ದುಪಡಿಗೆ ಲಿಂಕನ್‌ ಹಸ್ತಾಕ್ಷರ 
ಹಾಕಿ ಗುಲಾಮಗಿರಿಯನ್ನು ನಿರ್ಮೂಲಮಾಡಿದ. ಗ್ಯಾರಿಸನನ ನಲವತ್ತು ವರ್ಷಗಳ ಕಾರ್ಕ, ಅವನಿಗೆ 
ಅರುವತ್ತು ವರುಷಗಳಾಗಿದ್ದಾಗ, ಜಯಪ್ರದವಾಗಿ ಮುಕ್ತಾಯವಾಯಿತು. ಸತ್ಯ ಮತ್ತು ನ್ಯಾಯಗಳಿಗೆ 
ಒಬ್ಬ ವ್ಯಕ್ತಿ ಮಾತ್ರವೇ ಹೋರಾಡಿದರೂ ಅವಕ್ಕೆ ಕೊನೆಗೂ ಮೇಲುಗೈ ಆಯಿತು. ಅವನ ವಾದ 
ಮೊದಲಿನಿಂದಲೂ ಸರಿಯಾಗಿಯೇ ಇದ್ದಿತೆಂದು ಜನತೆ ಆಗ ಘೋಷಿಸಿತು. ಗ್ಯಾರಿಸನ್‌ ಅಮೆರಿಕನ್‌ 
ಸರ್ಕಾರದ ಆಹ್ವಾನವನ್ನು ಅಂಗೀಕರಿಸಿ, ಸಮ್ಮರ್‌ ಕೋಟೆಯ ಧ್ವಜಾರೋಹಣಕ್ಕೆ ಹೋಗಿದ್ದಾಗ 
ಜನತೆಯೂ ಸರ್ಕಾರವೂ ಅವನಿಗೆ ಅದ್ಭುತ ಸನ್ಮಾನ ಮಾಡಿದುವು. ಕೋಟ್ಯವಧಿ ನೀಗ್ರೋಗಳು 
ಪ್ರೇಮ, ಆದರ, ಕೃತಜ್ಞತೆ, ಬಾಷ್ಟಾಂಜಲಿ, ಪುಷ್ಪಾಂಜಲಿಗಳಿಂದ ಅವನನ್ನು ಗೌರವಿಸಿದರು. ಅಧ್ಯಕ್ಷ 
ಲಿಂಕನ್‌ ಗ್ಯಾರಿಸನನಿಗೆ ಸಕಲ ಮರ್ಯಾದೆಗಳನ್ನೂ ಸಲ್ಲಿಸಿದರು. ನೀಗ್ರೋ ಸ್ತ್ರೀ ಪುರುಷರೂ ಮಕ್ಕಳೂ 
ಲಕ್ಷಲಕ್ಷ ಸಂಖ್ಯೆಯಲ್ಲಿ ಅವನ ಸ್ಪರ್ಶವಾದರೆ ತಾವು ಪಾವನವಾದೆವೆಂದು ಅವನ ಕೋಟನ್ನು ಮುಟ್ಟು 
ತ್ತಿದ್ದರು. ಮರುದಿನವೇ ಲಿಂಕನನ ಕೊಲೆಯಾಯಿತು. ದೇಶ ಶೋಕಸಾಗರದಲ್ಲಿ ಮುಳುಗಿತು. 


ಆ ವರ್ಷದ ಡಿಸೆಂಬರ್‌ನಲ್ಲಿ ಗ್ಯಾರಿಸನ್‌ ಕೊನೆಯ ಸಲ ಲಿಬರೇಟರ್‌ ಪತ್ರಿಕೆಗೆ ಅಕ್ಷರಗಳನ್ನು. ' 
ಜೋಡಿಸಿದ. ಮೂವತ್ತು ವರ್ಷಗಳ ಅವನ ಕಾರ್ಕ ಪೂರ್ತಿಯಾಗಿತ್ತು. ಬಣ್ಣದ ಜನಾಂಗ ಸ್ವತಂತ್ರ 
ವಾಗಿತ್ತು. ಅನಂತರ ಪತ್ರಿಕೆಯನ್ನು ನಿಲ್ಲಿಸಿದರೂ 'ಗ್ಯಾರಿಸನ್‌ ಮುಂದೆ ಹದಿಮೂರು ವರ್ಷಗಳ ಕಾಲ 
(ಜೀವಮಾನ ಪರ್ಯಂತ) ಸಾರ್ವಜನಿಕ ಪ್ರಶ್ನೆಗಳಲ್ಲಿ ಶ್ರದ್ಧೆವಹಿಸುತ್ತಲೇ ಇದ್ದ. ಪಾನನಿರೋಧ, ಸ್ತ್ರೀ ' 


ಗುಲಾಮಗಿರಿಯ ವಿರುದ್ಧ ಹೋರಾಡಿದ ವಿಲಿಯಂ ಲಾಯ್ಡ್‌ ಗ್ಯಾರಿಸನ್‌ ೧೦೩ 


ಸ್ವಾತಂತ್ರ್ಯ, ಮುಕ್ತ ವ್ಯಾಪಾರ, ಬಿಡುಗಡೆಯಾದ ಗುಲಾಮರ ಪುನರ್ವಸತಿ, ಹೊರಗಿನವರು ಅಮೆರಿಕಕ್ಕೆ 
ಬರಲು ನಿಷೇಧದ ವಿರುದ್ಧ ಹೋರಾಟ-ಈ ಪ್ರಶ್ನೆಗಳಲ್ಲೆಲ್ಲ ಅವನಿಗೆ ಕುಂದದ ಉತ್ಸಾಹವಿತ್ತು. 


ಗ್ಯಾರಿಸನ್‌ ಅಮೆರಿಕದಲ್ಲಿ ಮಾಡಿದ ಕಾರೃದಿಂದ ಅವನಿಗೆ ಜಗತ್ತಿನಲ್ಲೆಲ್ಲ ಗೌರವವುಂಟಾಯಿತು. 
ಪ್ಯಾರಿಸಿನ. ಅಂತರರಾಷ್ಟ್ರೀಯ " ಗುಲಾಮಗಿರಿ ನಿರೋ ಧ ಸಮ್ಮೇಳನದಲ್ಲಿ ಅವನಿಗೆ ಅತಂತ ಆತ್ಮೀಯ 
ಸನ್ಮಾನವನ್ನು ಏರ್ಪಡಿಸಲುಯಿತ್ತು. “ಈತ ಗುಲಾಮರ ವಿಮೋಚಕ ಮಾತ್ರವೇ ಅಲ್ಲ, ಅಮೆರಿಕದ 
ಪ್ರತಿನಿಧಿ ಸಹ,” ಎಂದು ಅವನನ್ನು ಅಲ್ಲಿಯವರು ವರ್ಣಿಸಿದರು. ಇಂಗ್ಲೆಂಡಿನ ಶ್ರೇಷ್ಠ ರಾಜಕಾರಣಿ ಜಾನ್‌ 
ಬ್ರೈಟನ ಅಧ್ಯಕ್ಷತೆಯಲ್ಲಿ ಅವನಿಗೆ ಸ್ವಾಗತ ನೀಡಲಾಯಿತು. ಇಂಗ್ಲೆಂಡ್‌ ಸ್ಕಾಟ್ಲೆಂಡ್‌ಗಳ ಮುಂದಾಳು 
ಗಳೂ ಪ್ರಭಾವಶಾಲಿಗಳೂ ಆ ಕೂಟಕ್ಕೆ ಬಂದಿದ್ದರು. ಎಡಿನ್‌ಬರೋ ನಗರದ ಗೌರವವನ್ನು (ಫ್ರೀಡಂ 
ಆಫ್‌ ದಿ ಸಿಟಿ ಆಫ್‌ ಎಡಿನ್‌ಬರೊ) ಅವನಿಗೆ ಅರ್ಪಿಸಲಾಯಿತು. ಗ್ಯಾರಿಸನನನ್ನು ಕುರಿತು ಇಂಗ್ಲೆಂಡಿನ 
ಜತ ಮೇಧಾವಿ ಜಾನ್‌ ಸ್ಟೂಯರ್ಟ್‌ ಮಿಲ್‌ ಹೀಗೆ ಹೇಳಿದ: 


ಗ್ಯಾರಿಸನನಿಂದ ಗುಲಾಮಗಿರಿಗೆ ಮಾತ್ರವೇ ಬಿಡುಗಡೆಯಾಯಿತೆಂದಲ್ಲ. ಅಮೆರಿಕದ ಬುದ್ಧಿ 
ಶಕ್ತಿಗೇ ಬಿಡುಗಡೆ ಆಯಿತು. ಸಮಾಜ, ಸರ್ಕಾರ ಇವುಗಳ ಮೂಲಭೂತ ಪ್ರಶ್ನೆಗಳ ಮೇಲೆ ದೇ ಶದೆ 
ಮನಸ್ಸು ಕೆಲಸ ಮಾಡುವಂತೆ ಆಗಿದೆ. ಆ ದೊಡ್ಡ ರಾಷ್ಟ್ರ ನೈತಿಕ ಮತ್ತು ಬೌದ್ದಿಕ ಅಧಃಪಾತಾಳಕ್ಕೆ' 
ಬಿದ್ದು ಅಲ್ಪ ವಾದ ತೃಪ್ತಿಯ ಮಾನಸಿಕ ಅಲಸಿಕೆಯಲ್ಲಿತ್ತು. ಗ್ಯಾ  ರಿಸನ್‌ ಆ ರಾಷ ವನ್ನು ಈ ನಯ 
ದಿಂದೆ ಬಹಳ ಕಾಲದ ವರೆಗೆ ಪಾರುಮಾಡಿದ್ದಾನೆ. ಮಾನವಸಮಾಜ ಗ್ಯಾರಿಸ ಸನಗೂ ಅವನ ಅನು 
ಯಾಯಿಗಳಿಗೂ ಈ ಮತ್ತೊಂದು ಯಣಕ್ಕಾ ಗಿಯೂ ಕೃತಜ್ಞ ವಾಗಿರಬೇಕಾಗಿದೆ. ' 


ಗ್ಯಾರಿಸನ್‌ ಅಮೆರಿಕಕ್ಕೆ ಹಿಂದಿರುಗಿದ ಅನಂತರ ಅಮೆರಿಕದ ಎಲ್ಲ ಅಭಿಪ್ರಾಯಗಳ ಜನರೂ 
ಸೇರಿ ಅವನಿಗೆ ಒಂದು ನಿಧಿಯನ್ನು ಸಮರ್ಪಿಸಿದರು. ಅವನ ಸೇವೆ ಅಮೆರಿಕನ್‌ ಜನತೆಗೆ ಪೂರ್ಣವಾಗಿ 
ಸಮ್ಮತವೂ ಮೆಚ್ಚಿಕೆಯೂ ಆಗಿತ್ತು. 


ಗ್ಯಾರಿಸನ್‌ ನಿವೃತ್ತನಾದರೂ ಮುದ್ರಣಾಲಯದ ಸಂಪರ್ಕವನ್ನು ಬಿಡಲಿಲ್ಲ. ತನ್ನ ೭೦ನೆಯ 
ಜನ್ಮದಿನ "ಅವನು ನ್ಯೂಬರಿ ಹೆರಾಲ್ಡ್‌ ಪತ್ರಿಕೆಯಲ್ಲಿ ಅಕ್ಷ ರಗಳನ್ನು ಜೋಡಿಸಿದ. ಮುಂದೆ ಮೂರು 
ವರುಷಗಳ ಅನಂತರ ಮತ್ತೆ ತಾನು ಬಾಲ್ಯದಲ್ಲಿ ಮಾಡಿದ ಚಮ್ಮಾ ರ ಸುತ್ತು ಬಡಗಿ ಕಾರ್ಯಗಳ ವಾರ್ಷಿಕೋ- 
ತ್ಸವವನ್ನು ಆಚರಿಸಿದ. ಸ್ವಲ್ಪ ಕಾಲಾನಂತರ ಅವನ ಆರೋಗ್ಯ ಕೆಟ್ಟಿತು. ಸಂಸಾರಜೀವನದ 
ಶಾಂತಿಯ ವಾತಾವರಣ ದಲ್ಲಿ ೧೮೭೯ರ ಮೇ ೨೪ ರಂದು ಅವನು 'ದೇಹಾವಸಾನ ಹೊಂದಿದ. 


ಮಹಾನ್‌ ಸಾಧಕರ, ಜನಕ ಲ್ಮಾಣಕರ್ತರ ಭೌತದೇಹ ಕಣ್ಮ ರೆಯಾದರೂ ಅವರು ಸಾಧಿಸಿದ 
ಕಾರ್ಯ ಎಂದಿಗೂ ಕಣ್ಮರೆಯಾಗುವುದಿಲ್ಲ. « ಅದು ಜನಕ್ಕೆ ಬೇಕಾ ದ ಕಾರ್ಯ ವಾಗಿ ಎಂದೆಂದಿಗೂ ನಿಲ್ಲುತ್ತದೆ. 
ಯಾವ ಬಾಸ್ಟನ್‌ ನಗರದಲ್ಲಿ ಅವನು ಬಹಳ ಕಾಲ ಕೆಲಸಮಾಡಿ, ಹೊಡೆಸಿಕೊಂಡು, ಬೈಸಿಕೊಂಡು 
ಅವಮಾನಿತನಾಗಿ. ಸೆರೆವಾಸ ಅನುಭವಿಸಿ, ಅರೆಜೀವವಾಗಿದ್ದನೋ 6 ಅಲ್ಲಿ ಇಂದು ಅತ್ಯ ತ ಮವಾದ 
ನಗರದ ಭಾಗದಲ್ಲಿ ಅವನ ಸುಂದರವಾದ ಕಲ್ಲಿನ ವಿಗ್ರಹ ಸ್ಥಾ ಸಾ ಹಿತವಾಗಿದೆ. ವಿಗ್ರಹದ ತಲೆಯಿಂದ 
ಮೇಲಕ್ಕೆ. ಗ್ಯಾರಿಸನ್‌ ತನ್ನ ಲಿಬರೇಟರ್‌ ಪತ್ರಿಕೆಯ ಪ್ರಥಮ ಸಂಚಿಕೆಯಲ್ಲಿ ಬರೆದ ಈ ವಾಕ್ಕ 
ವನ್ನು ತ್ತಿದ್ದಾರೆ: “ನಾನು ಶ್ರದ್ಧೆ 1 ಯಿಂದ ದುಡಿಯುತ್ತೇನೆ...ನನ್ನ ಮಾತನ್ನು ಕೇಳಲೇಬೇಕು.” 


ಗ್ಯಾರಿಸ ನನ ದೃಷಿ ಆತನ ಧ್ಯೇಯ ದಿಂದ ಎಂದೂ ಮರೆಯಾಗಲಿಲ್ಲ. ಆ ಧ್ಯೇಯ, “ಸ್ವಾತಂತ್ರ್ಯ 
ಎಲ್ಲ ಮಾನವರ ಹಕ್ಕು" ಎಂಬುದು. ಪೂರ್ಣ ಭಯವರ್ಜನ, ದೃಢಪ್ರತಿಜ್ಞೆ ಶಾಶ್ವತವಾದ ಸಹನೆ, ಈ 
ಆಯುಧಗಳಿಂದಲೇ ಗ್ಯಾರಿಸನ್‌ ತನ್ನ ಹೋರಾ ರಾಟದಲ್ಲಿ ಜಯಶೀಲನಾದ. 
ೈರಿಸನನ ದೃಷ್ಟಿ ಆತನ ಧ್ಯೇಯದಿಂದ ಎಂದೂ ಮರೆಯಾಗಲಿಲ್ಲ. ಆ ಧ್ಯೇಯ, “ಸ್ವಾತಂತ್ರ್ಯ 
ಎಲ್ಲ Re ಹಕ್ಕು,” ಎಂಬುದು. ಪೂರ್ಣ ಭಯವರ್ಜನ, ದೃಢ ಪ್ರತಿಜ್ಞೆ, ಶಾಶ್ವತವಾದ ಸಹನೆ, 
ಈ ಆಯುಧಗಳಿಂದಲೇ ಗ್ಯಾರಿಸನ್‌ ತನ್ನ ಹೋರಾಟದಲ್ಲಿ ಜಯಶೀಲನಾದ. 


೧೦೪ ಮಾನವಿಕ ಕರ್ಣಾಟ 


ಗ್ಯಾರಿಸನನ ಅಂತ್ಯಸಂಸ್ಕಾರಸಮಯದಲ್ಲಿ, ಗ್ಯಾರಿಸನನ ಜೊತೆ ಬಹಳ ಕಾಲ ಕೆಲಸ ಮಾಡಿದ್ದ ತ 
ವೆಂಡಲ್‌ ಫಿಲಿಪ್ಸ್‌ ಹೀಗೆ ಹೇ €ದ: “ಅಲ್ಲಿ ಈಗ ತಣ್ಣ ಗೆ. ಬಿದ್ದಿರುವ ಆ ಕೈಯೇ ಗುಲಾಮರ ಬಿಡುಗಡೆಯ 3 
ನಿಬಂಧವನ್ನು ಬರೆದದ್ದು. ಲೇಖನಿ ಹಿಡಿದವರು ಯಾರು ಎಂಬುದು ಮುಖ್ಯ ವಲ್ಲ. ಗುಲಾಮರ ಸಂಕೋಲೆ " 
ಯನ್ನು ಮುರಿದುದು ಗ್ಯಾರಿಸನನ ಕೈ. ಇದು ಇತಿಹಾಸಕ್ಕೂ ಕಾಣುತ್ತದೆ; "ದೇವರಿಗೂ ಕಾಣುತ್ತದೆ” 


ರಿಸನನ ಬಾಳಿನಿಂದ ಒಂದು ಸತ್ಯ ಸ್ಪಷ್ಟವಾಗುತ್ತದೆ. ನಮ್ಮ ಕಾರ್ಯ, ಸಾಹಸ ಅನೇಕ ವೇಳೆ 
ವ್ಯರ್ಥವಾಗಬಹುದು. ಅದರಿಂದ ಮಾನವಜಗತ್ತಿಗೆ ಯಾವ ಲುಭವೂ ಆದಂತೆ ಕಾಣದಿರಬಹುದು. ' 
ನೂರಕ್ಕೆ ತೊಂಬತ್ತೊಂಬತ್ತು ಸಲ ಹೀಗೆ ಆಗಬಹುದು. ಆದರೆ ನೂರನೆಯ ಸಲ ಅದರ ಫಲ ' 
ಅತ್ಯ ತ ಅದ್ಭುತವಾಗುತ್ತದೆ. ಎಷ್ಟು ಅದ್ಭುತವೆಂದರೆ, ಕೆಲಸ ಪ್ರಾರಂಭವಾದಾಗ ಯಾರಾದರೂ ಹಾಗೆ, 
ಅದರ ಫಲದ "ವಿಷಯದಲ್ಲಿ, ಭವಿಷ್ಯ ಹೇಳಿದ್ದ ರೆ ಆತ ಮಿತಿಮೀರಿದ ಆಶಾವಾದಿ ಎಂದು ನಾವು ಹೇಳು ' 
ತ್ತಿದ್ದೆವೇನೋ. ಗ್ಯಾರಿಸನನ ವಿಷಯದಲ್ಲಿಯೂ ಹಾಗೆ ಆಯಿತು. | 


ಮಾನವೀಯತೆಯನ್ನು ಪೂರ್ಣವಾಗಿ ಹೃದಯದಲ್ಲಿ ತುಂಬಿಕೊಂಡ ಗ್ಯಾರಿಸನ್‌ ಮಾನವ 
ಸಮಾಜದ ಅತಿದೊಡ್ಡ ಮಿತ್ರ. ಅವನ ಆದರ್ಶ ಇಂದಿಗೂ ನಮಗೆ ಬೇಕಾಗಿದೆ. 


ಫಿ. ಗಂಗಾಧರ್‌ 


ಆದಿಕದಂಬರ ಕಾಲದಲ್ಲಿ 
ವೈಷ್ಣವಸಂಥ ಪ್ರಚಲಿತವಾಗಿತ್ತೆ? 


ಆದಿಕದಂಬರ ಸುಪ್ರಸಿದ್ಧವಾದ ಕಾಕುತ್‌ಸ್ಪ ವರ್ಮನದೆಂದು (೪೦೫-೪೩೦) ಹೇಳಲಾದ ಹಳಗನ್ನಡ 


ದಲ್ಲಿರುವ ಹಲ್ಮಿಡಿ ಶಾಸನ! 


2 


ಜಯತಿಶ್ರೀಪರಿಷ್ಟಜ್ಞು ಶ್ಕಾಜ್ಗ ೯[ವ್ಯಾನತಿ]ರಚ್ಕುತಃ 
ಕ್ಷೋರ್ಯುಗಾನ್ಮಾಗ್ನಿಃ [ಶಿಷ್ಟಾನಾನು,]ಸುದರ್ಶನಃ 
ಎಂಬ ಅನುಷ್ಟುಪ್‌ ಶ್ಲೋಕದಿಂದ ಪ್ರಾರಂಭವಾಗಿದೆ. 
ಇಲ್ಲಿ ಅಚ್ಯುತನು ಶ್ರೀಯಿಂದ ಅಂದರೆ ಲಕ್ಷ್ಮಿಯಿಂದ ಆಲಂಗಿತನಾಗಿದ್ದೂನೆ. ಆತ (ದಾನವರ 
ಸಂಹಾರಕ್ಕಾಗಿ) ಶಾರ್ಜ್ಸವೆಂಬ ಧನುಸ್ಸನ್ನು ಚೆನ್ನಾಗಿ ಬಗ್ಗಿಸಿ ಹಿಡಿದಿದ್ದಾನೆ. ದಾನವರ ದೃಷ್ಟಿಗೆ ಆತ 


ಪ್ರಳಯಕಾಲದ ಅಗ್ನಿಯಂತಿದ್ದಾನೆ. ಸಜ್ಜನರಿಗೆ ಸೊಗಸಾದ ನೋಟ(ಸುದರ್ಶನ)ವಾಗಿದ್ದಾನೆ.ಅಂದರೆ 


ಇಲ್ಲಿ ವಿಷ್ಣು ಲಕ್ಷ್ಮಿಯೊಡನೆ ಅಚ್ಯುತನೆಂಬ ಹೆಸರಿನಿಂದ ಆಹೂತನಾಗಿದ್ದಾನೆ. ಇವನು ಸದಾ 


ದಾನವರ ಶತ್ರು. ಆದ್ದರಿಂದಲೇ ಅವರ ದೃಷ್ಟಿಗೆ ಪ್ರಳಯಾಗ್ನಿ ಯಂತಿದಾನೆ. ಇಲ್ಲಿ ಇವನ ಪ್ರಸಿದ್ದ 
ಎ ಲ KS Ww [eS 
ವಾದ ಸುದರ್ಶನ ಚಕ್ರ ಶ್ಲೇಷೆಯಿಂದ ಸೂಚಿಸಲ್ಪಟ್ಟಿದೆ. 


೧ತೆ 


ಸ್ಸ ಈ ಈ ಹ ಇಲ ಷರ್‌ ಜಣ © | ಎ 
ಈ ಶಾಸನದ ಶಿರೋಭಾಗದ ಮಧ್ಯಭಾಗ ವಿಷ್ಣು ವಿನ ಸುದರ್ಶನ ಚಕ್ರದ ಪ್ರಾಶಿನಿಧ್ಯಐಂದು 


ಇದಲ್ಲದೆ. ಕದಂಬ ಮೃಗೇಶವರ್ಮನ (೪೫೫-೪೮೦) ಬನವಾಸಿ ಶಾಸನ2 ಆದಿ ಕದಂಬ 


ಡಾ ಎ ಇ ಇವೆ ಶಿ 
ಕಾಲೀನ ವೈಷ್ಣವಪಂಥದ ಅಧ್ಯಯನ ದೃಷ್ಟಿಯಿಂದ ಆದಿಕದಂಬರ ಹಲ್ಮಿಡಿ ಶಾಸನಕ್ಕಿಂತ ಹೆಚ್ಚು 


| » ಎ ಲಿನ ಹ ವೆ ದಿಕ 
ಈ ಶಾಸನ "ಮಂತ್ರಘೋಷ'ದಿಂದಕಿ ಪ್ರಾರಂಭವಾಗಿದೆ. ಈ ಘೋಷ ಸ್ಪಷ್ಟವಾಗಿ ವೃ? 


1 Annual Report of the Mysore and Archaelogical Department 
for the year 1936, pp. 72-81 

2 See the article entitled, “A New Kadamba Inscription’ 
by Dr. 8. R. Gopal in Prof. Prof. P. 8. Desai felicitation volume, 


ತ ಈ . ೨2 
“Studies in Ancient History and Culture 
3 ಇದೇ ಶಾಸನದ ಮೊದಲನೆಯ ಸಾಲು 


೧೦೬ ಮಾನವಿಕ ಕರ್ಣಾಟಕ 


ವಿಷ್ಣುಸ್ತುತಿಪರವಾದುದು. ಇಲ್ಲಿ ವಿಷ್ಣು “ಸ್ಪಸ್ತಿ ಜಿತಂ ಭಗವತ್‌'”4 ಎಂಬುದಾಗಿ ಆಹೂತನಾಗಿದ್ದಾ 
ಇಲ್ಲಿರುವ ಉಪಜಾತಿ ವೃತ್ತ ದಲ್ಲಿರುವ ವಿಷ್ಣು ಸ್ತೋತ್ರ5 ಗಮನಾರ್ಹವಾದುದು. 
ಚಿತ್ರೈಕಾಗ್ರತೆಯಿಂದ ವಿಷ್ಣು ಹ. ರಿಸಲ್ಪಟ್ಟಿದ್ದಾನೆ-“ವಿಷ್ಣುನ್ನ (ಷ್ಲುಂನ)ಮಸ್ಕಾಮಿ ತದೇಕ ಸ 
ಚಿ[ತ್ರಮ್‌]. 6 ಆತ ಆಧ್ಯಾತ್ಮಿಕ ತೇ ಸ್ಲಿನಿಂದ ಕೂಡಿದ್ದಾನೆ ನ “ಜ್ಯೊ ತತಿರ್ಮಯಂ”?. ಅವನು ಬ ಬ್ರಹ್ಮ. 
ಜ್ಞಾನಿಗಳಿಗೆ ಗತೇ ಹ್ಮವಿದಾಂ ಶರಣ್ಯಂ”. 8 ಅವನು ಬ್ರಹ್ಮಾಂಡವನ್ನು ಸೃಷ್ಟಿಸಿರು ' 
ವವನು. `ವಿಶ್ವಸ್ಯಕರ್ತಾರಮ್‌” 9 ಅವನು ಅನೇಕ ರೂಪಗಳುಳ್ಳವನು-" 'ಅನೇಕರೂಪದ್‌” 10 ಸ 
ಅವನು ಚಾ ವಿಶ್ವದ ಒಡೆಯನ-“ವಿಭುಮ್ಹತಿಮ್‌ ಸ್ಥಾವರಜಜ್ಗ 'ಮಾನಾಮ್‌” 11, ಕ 
ಇದಲ್ಲದೆ, ಸಾಮಾನ್ಯವಾಗಿ ವಿಷ್ಣುಸುತಿಪರವಾದ 'ಅಂಬುಜ ಪತ್ರನೇತ್ರ'ವೆಂ ವೆಂಬ12 ವಿಶೇಷಣ ಇಲ್ಲಿ § 
* ಕದಂಬ ಶ್ರೀ £ಶಾಂತಿವರ್ಮನಿಗೆ (೪೩೦-೪೫೫) ಕೊಡಲಾಗಿದೆ. ಇಲ್ಲಿ 'ಜಯಶ್ರೀ'33 ಎಂಬ ಪದ. ೫ 
ಲಕ್ಷ್ಮಿಯ ವಿಜಯ ಸ್ವರೂಪದ್ಯೋತಕವಾಗಿದೆ. ಕ 
ಇಲ್ಲಿ ಪರಶುರಾಮನ ಕೀರ್ತಿಯನ್ನು ದಾಶರಥಿರಾಮ ಅಪಹರಿಸುವ ವಿಚಾರ ಪ್ರಸ್ತಾಪಿಸೆ ತ 
ಲ್ಪಟ್ಟಿದೆ.. “ರಾಮಸ್ಯ ಯಶೈ(ಥೈ)ವ ರಾಮಃ”14. ವಿಷ್ಣುವಿನ ಪ್ರಸಿದ್ಧವಾದ ಅವತಾರಗಳಾಗಿರುವ 
ದಾಶರಥಿರಾಮ ಮತ್ತು ಪರಶು ರಾಮರ ಪ್ರಸ್ತಾಪ ಇಲ್ಲಿರುವುದರಿಂದ ಆದಿಕದಂಬರ ಕಾಲದಲ್ಲಿ 2 
ವೈಷ್ಣವಪಂಥ ಚೆನ್ನಾಗಿ ಪ್ರಚಲಿತವಾಗಿತ್ತೆಂದು ಹೇಳಬಹುದು. ~ 
ಈ ಶಾಸನದಲ್ಲಿರುವ "ಪನ್ನಗೇಂದ್ರ'15 ಎಂಬ ಪದ, ವಿಷ್ಣುವಿನ ಸುಪ್ರಸಿದ್ಧ ಶಯ್ಕೆಯಾಗಿರುವ ' 
ಆದಿಶೇಷನನ್ನು ಸ್ಮರಣೆಗೆ ತರುತ್ತದೆ. ಇ 
ಆದಿಕದಂಬ ಅರಸರ ಹೆಸರುಗಳಾದ ಭಗೀರಥ86 (೩೬೫-೩೮೫), ರಘು(೩೮೫-೪೦೫, | 
ಕಾಕುತ್‌ಸ್ಥವರ್ಮ (೪೦೫-೪೩೦), ಮೊದಲನೆಯ ಕೃಷ್ಣವರ್ಮ (೪೩೦-೪೬೦), ವಿಷ್ಣುವರ್ಮ (೪೬೦- | 
೪೯೦), ಶಿವಮಾನ್ಭಾತ್ಕ್‌ ವರ್ಮ (೪೮೦-೪೮೫, ರವಿವರ್ಮ (೪೮೫-೫೧೯), ಎರಡನೆಯ ಕೃಷ್ಣವರ್ಮ 3 
(೫೧೬-೫೪೦), ಹರಿವರ್ಮ (೫೧೬-೫೩೦) ಇವು ಈ ಅರಸರು ವೈಷ್ಣವ ಧರ್ಮಾನುಯಾಯಿ 3 
ಗಳಾಗಿದ್ದರೆಂಬುದಕ್ಕೆ ಪ್ರಬಲ ಸಾಕ್ಷಿಗಳಾಗಿವೆ. ರ 
ಈ ಶಾಸನಾಧಾರಗಳು ಆದಿ ಕದಂಬರ ಕಾಲದಲ್ಲಿ ಇದ್ದಂತಹ ಶೈವ, ಜೈನ, ಬೌದ್ಧ ಇತ್ಯಾದಿ ' 
ಪಂಥಗಳ ಜೊತೆಗೆ ಪ್ರಾಚೀನ ಕರ್ಣಾಟಕದಲ್ಲಿ ವೈಷ್ಣವ. ಪಂಥವೂ ಪ್ರಬಲವಾಗಿತ್ತೆ ಂಬುದನ್ನು ಖಚಿತ. 
ಗೊಳಿಸುತ್ತವೆ. ಕ 


4 ಇದೇ 

5 ಇದೇ 

6 ಇದೇ. ತದೇಕ ಚಿತ್ತ: ಎಂದಿರಬೇಕು 

7 ಇದೇ 

8 ಇದೇ 

9 ಇದೇ 

10 ಇದೇ 

11 ಇದೇ 

12 ಇದೇ ಶಾಸನದ ೨ನೆಯ ಸಾಲು 

13 ಇದೇ ಶಾಸನದ ೪ನೆಯ ಸಾಲು 

14 ಇದೇ 

15 ಇದೇ ಶಾಸನದ ೫ನೆಯ ಸಾಲು 3 

16 ಇಲ್ಲಿ ಭಗೀರಥ, ರಘು, ಕಾಕುತ ತೌಸ್ಸ, ಮಾನ್ಬಾತ ಈ ಹೆಸರುಗಳು ವಾಲ್ಮೀಕಿಯ ಆದಿಕಾವ್ಯ ' 
ವಾದ ರಾಮಾಯಣದಲ್ಲಿ ಬರುವ ರಘುವಂಶದ ಅರಸರ ಹೆಸರುಗಳಾಗಿವೆ ಎಂಬುದು ಗಮನಾರ್ಹ. “A 


ಪುಸ್ತಕ ಲೋಕ 


ಸಾಕ್ಷರತೆ ಮತ್ತು ವಯಸ್ಕರ ಶಿಕ್ಷಣ: ಲೇ: ಕೆ. ಬಸವಯ್ಯ ಮತ್ತು ಟಿ. ಆರ್‌. ನಾಗಪ್ಪ 
ಪ್ರ: ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾ ನಿಲಯ, ಮೈಸೂರು Qe ೭೨); ಪು: i400 
ಬೆಲೆ: ರೂ. ೯.೨೫ 


ಪೌರಸತ್ತೆಯ ಯಶಸ್ಸಿಗೆ ವಯಸ್ಕರ ಶಿಕ್ಷಣ ಅಗತ್ಯವಾಗಿ ಕೈಕೊಳ್ಳ ಬೇಕಾದ ಕಾರ್ಯಕ್ರಮ. 
ಆದ್ದರಿಂದಲೇ ಪೌ ರಸತ್ತೆಯ ರಾಜ್ಯ ಪದ್ಧ ತಿಯ 'ಪ್ರಚಾರಕಾರ್ಯದೊಡನೆ ಮತದಾರರ ಶಿಕ್ಷಣಕ್ಕೂ 
ಪ್ರಾಮುಖ್ಯ ವಿತ್ತಿರುವುದು. ಈ ಕಾರ್ಯಕ್ರಮವನ್ನು ಎರಡು ಮುಖಗಳಲ್ಲಿ ಸಾಧಿಸುವ ಯತ್ನ ನಡೆ 
ಯುತ್ತಿದೆ. ಮೊದಲನೆಯದಾಗಿ ಕಡ್ಡಾಯ ಶಿಕ್ಷಣವನ್ನು ಆಚರಣೆಗೆ ತರುವುದು; ಇದರಿಂದ ಮುಂದಿನ 
ವಯಸ್ಕರು ಶಿಕ್ಷಿ ತರಾಗಿದ್ದು ಮತದಾನ ನೀಡುವಾಗ ವಿವೇಕದಿಂದ ವರ್ತಿಸಬಲ್ಲರು. ಎರಡನೆಯದಾಗಿ 
ಸದ್ಯ ದಲ್ಲಿ ಇರತಕ್ಕ ಅನಕ್ಷರ ರಸ್ತ ವಯಸ್ಕರನ್ನು ಅಕ್ಟರಸ ್ಲರನ್ಹಾ ಗಿ ಮಾಡಲು ವಯಸ್ಕರ ಶಿಕ್ಷಣ ಕಾರ್ಯ 
ಕ್ರ ಮವನ್ನು ವ್ಯಾಪಕವಾಗಿ ಕೈ ಕೊಳ್ಳು ಹ ಈ ಎರಡು ಕಾರ್ಯಕ್ರಮಗಳು ಮುಂದುವರಿದ ದೇಶಗಳಲ್ಲಿ 
ಪರಿಣಾಮಕಾರಿಯಾಗಿದ್ದು ಅಕ್ಷ ರಸ್ತ ರ ಪ್ರಮಾಣ ಗಣನೀಯವಾಗಿ ಹೆಚ್ಚಿದೆ. ಅದರೊಡನೆ ಪೌರಸತ್ತೆಯೂ 
ಯಶಸ್ಸನ್ನು ಸಾಧಿಸುತ್ತಿ ದೆ. ಸಾಕ್ಷ! ರತ ಪೌರಸತ್ತೆಯಂತೆ ಕಮ್ಮೂ ಸ್ಟ್‌ ರಾಷ್ಟ್ರ ಗಳಲ್ಲೂ ರಾಷ್ಟ್ರ ಜೀವನದ 
ಯಶಸ್ಸಿಗೆ ಅಗತ್ಯವಾಗುತ್ತ ದೆ. ರಾಷ್ಟ್ರದ ಅಧಿಕೃತ ತತ್ತ ದೃಷ್ಠಿ ಯನ್ನ ರತು ಆ ತತ್ತ ದೃ ಷ್ಟಿಯಲ್ಲಿ 
ನಡೆಯುತ್ತ ಅದರ ಆರ್ಥಿಕ ಮುನ್ನಡೆಗೆ ನೆರವಾಗಲು ವ್ಯಕ್ತಿ ಗೆ ಶಿಕ್ಷಣ ಅನಿವಾರ್ಯವಾಗುತ್ತ ದೆ ಇದನ್ನ ರಿತೇ 
ಆ ರಾಷ್ಟ್ರ ಗಳು ಕಡ್ಡಾಯ ಶಿಕ್ಷ ಣಕ್ಕೂ ವಯಸ್ಕರ ಶಿಕ್ಷಃ ಕ್ಕೊ ತಮ್ಮ ಅಭಿವೃ ದ್ವಿ ಯೋಜನೆಗಳಲ್ಲಿ 
ಆದ್ಯ ತೆಯನ್ನು ನೀಡಿ ಣೆ ಕಾರ್ಯ ವನ್ನು ಸಾಧಿಸಿಕೊಂಡಿವೆ. 


ಭಾರತದಂಥ ಅಭಿವೃದ್ಧಿ ಶೀಲ ರಾಷ್ಟ್ರಗಳಲ್ಲಿ ಈ ಶತಮಾನದ ಆದಿಯಿಂದಲೂ ಕಡ್ತಾ ಯ ಶಿಕ್ಷಣ 
ದಂತೆ ವಯಸ್ಕರ ಶಿಕ್ಷಣ "ಪ್ರಚಾರಕ್ಕೂ ಗಮನಕೊಡಲಾಗುತ್ತಿದೆ. ಆದರೆ ಅವೆರಡು ಕಾರ್ಯಗಳೂ 
ಇತ್ತೀಚಿನ ವರೆಗೂ ಅಷ್ಟು ಸಮರ್ಪಕವಾಗಿ ನಡೆಯುತ್ತಿರಲಿಲ್ಲ. ಪ್ರುಥಮಿಕ ಶಿಕ್ಷಣವನ್ನು ಈ ಶತಮಾನದ 
ಮಧ್ಯಕಾಲದಿಂದ ತಕ್ಕ ಮಟ್ಟಿನ ನ ನಿಷ್ಠೆಯಿಂದ ಆಚರಣೆಗೆ ತರು ುವ ಯತ್ನ ನಡೆದುದರ ಫಲವಾಗಿ ನಿರಕ್ಷರತೆ 
ಸ್ವಲ್ಪಮಟ್ಟಿಗೆ ನಿರ್ಮೂ ಲವಾಗಿದೆ. « ಆದರೂ ಒಟ್ಟು ಜನಃ ಸಂಖ್ಯೆಯ "ಮೂರನೆಯ ಎರಡು ಭಾಗಕ್ಕಿಂತ 
ಹೆಚು ಮಂದಿ ನಿರಕ್ಬರಸ್ಪ ರಿದ್ದಾರೆ. ಅಕ್ಬರಸ್ಥ ರ ಸಂಖ್ಯೆ ಹೆಚ್ಚುತ್ತಿ ದ್ದರೂ ಅದರ ಸೇಕಡ ಪ್ರಮಾಣ 
ಮಾತ್ರ ಹೆಚ್ಚುತ್ತಿಲ್ಲ. ಇದಕ್ಕೆ “ವ್ರ ವೇಗದಲ್ಲಿ ಜನಸಂಖ್ಯೆ ಯಲ್ಲಾಗುತ್ತಿ ರುವ ಹೆಚ್ಚಳವೇ ಕಾರಣ. 
ಜನಸಂಖ್ಯೆಯ “ನಿಯಂತ್ರಣಕ್ಕೆ *ೀವ್ರರೀತಿಯ ಕಾರ್ಯಕ್ರಮವನ್ನು ಹ ಹಾಕಿಕೊಂಡಿದ್ದರೂ ಉದ್ದೆ ಶಶಿಸಿದಷ್ಟು 
ಅದು ಪರಿಣಾಮಕಾರಿಂ ಯಾಗಿಲ್ಲ. ಸದ್ಯದಲ್ಲಿ ಅದು ಆಗುವ ಸಂಭವವೂ ಇಲ್ಲ. ಆದ್ದರಿಂದ ಕಡ್ಡಾಯ 
ಶಿಕ್ಬ! ಣವನ್ನೂ ವಯಸ್ಕರ ಶಿಕ್ಷ ಣವನ್ನೂ ನಿಷ್ಕ ಪೆ ಯಿಂದ ಆಚರಣೆಗೆ ತರುವ ಅನಿವಾರ್ಯ ಎಂದಿನಂತೆ 
ಹೆಚ್ಚಾ ಗಿಯೆ ಇದೆ. 


ಕಡ್ಡಾಯ ಶಿಕ್ಷಣವನ್ನು ಪೂರ್ಣವಾಗಿ ಆಚರಣೆಗೆ ತಂದರೂ ವಯಸ್ಕರ ಶಿಕ್ಷ ಣವೂ ಎಂದಿನಂತೆ 
ಶಾಶ್ವತವಾಗಿ ಕೈಕೊಳ್ಳ ಬೇಕಾದ ಸೇಮಕಾರ್ಯವೆಂದೇ ೩ ಪರಿಗಣಿಸಬೇಕು. ಒಂದು ಕಡೆ ಪ್ರಾಥಮಿಕ 
ಶಿಕ್ಷಣ ಮುಗಿಸಿದಹರು ವಿರಕ್ಷೆ. ರತೆಗೆ ಜಾರದಂತೆ ನೋಡಿಕೊಳ್ಳ ಲು ತಿದ ಚ ಯಶಸ್ವಿಯಾಗಿ 
ನಡೆಯಬೇಕು. ಜೊತೆಗೆ « ಅಕ್ಬರಸ್ತ ರಾದ ವಯಸ್ಕ ರಿಗೂ ತಕ್ಕ ಷ್ಟು ಕ್ಬಣ ಗೂ ದಿನದಿನಕ್ಕೂ 
ಸಂಕೀರ್ಣತೆಗೇರುತ್ತಿರುವ ಆಧುನಿಕ ಸಮಾಜಜೀವನದಲ್ಲಿ BB ಬಾಳೆಲು ಮುಂದುವರಿದ 


೧೦೮ ಮಾನವಿಕ ಕರ್ಣಾಟಕ 


ಶಿಕ್ಷಣ ಅನಿವಾರ್ಯವಾಗುತ್ತಿದೆ. ಆದ್ದರಿಂದ ವಯಸ್ಕರ ಶಿಕ್ಷಣ ಎಲ್ಲ ದೇಶಗಳಲ್ಲೂ 
ಕೆ ಕೊಳ್ಳಬೇಕಾದ ಸೇವಾಕಾರ್ಯಗಳಲ್ಲೊಂದಾಗಿ ಪರಿಣಮಿಸುತ್ತಿದೆ. 

ನಿರಕ್ಷರತೆ ಅಧಿಕವಾಗುತ್ತಿರುವ ಭಾರತದಲ್ಲಿ ವಯಸ್ಕರ ಶಿಕ್ಷಣ ಮುಖ್ಯವಾಗಿ ಅಕ್ಬರಪ್ರಚಾರದ 
ಸ್ನರೂಪವನ್ನು ತಾಳುತ್ತದೆ. ಅಕ್ಬರಪ್ರಚಾರ ಮತ್ತು ವಯಸ್ಕರ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರತ" 
ರಾಗಿರತಕ್ಕವರಿಗೆ ಅವೆರಡು ಕ್ಷೇತ್ರಗಳ ಬಗ್ಗೆ ಪರಿಜ್ಞಾನ ಅಗತ್ಯವೆನಿಸುತ್ತದೆ. 4 

“ಸಾಕ್ಷರತೆ ಮತ್ತು ವಯಸ್ಕರ ಶಿಕ್ಷಣ' ಎಂಬ ಈ ಕೃತಿಯನ್ನು ರಚಿಸಿರುವ ಇಬ್ಬರು ಲೇಖಕರು ' 
ವಯಸ್ಕರ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವಪಡೆದವರಾಗಿದ್ದಾರೆ. ತಮ್ಮ ಅನುಭವಗಳ ಜೊತೆಗೆ ಪ್ರಕಟ" 
ವಾಗಿರುವ ಗ್ರಂಥಗಳಿಂದಲೂ ವರದಿಗಳಿಂದಲೂ ವಿಷಯವನ್ನು ಆಯ್ದು ಸಂಗ್ರಹಿಸಿದ್ದಾರೆ. ಇದರಲ್ಲಿ 
೧, ೨, ೭ಿನೆಯ ಅಧ್ಯಾಯಗಳನ್ನು ಶ್ರೀ ಬಸವಯ್ಯನವರೂ ೩, ೪, ೫, ೬ ನೆಯ ಅಧ್ಯಾಯಗಳನ್ನು ' 
ಶ್ರೀ ನಾಗಪ್ಪನವರೂ ಬರೆದಿದ್ದಾರೆ. ನ:ಸಪ್ಪದವರ ಮೂರು ಲೇಖನಗಳು ಆಗಲೆ ಪತ್ರಿಕೆಗಳಲ್ಲಿ" 
ಪ್ರಕಟವಾಗಿದ್ದುವು. ಅವುಗಳ ಜೊತೆಗೆ ಹೊಸ ಲೇಖನಗಳನ್ನು ಸೇರಿಸಿ ಪುಸ್ತಕದ ರೂಪದಲ್ಲಿ ಈಗ ' 
ಹೊರತರಲಾಗಿದೆ. ವಯಸ್ಕರ ಶಿಕ್ಷಣ ಮತ್ತು ಸಾಕ್ಷರತೆಯ ಬಗ್ಗೆ ವಿವರಗಳನ್ನು ತಿಳಿಯಬಯಸು ' 


ಐ 


ವವರಿಗೆ ಇದು ಆಸಕ್ತಿಯನ್ನು ಮೂಡಿಸುವ ಸಾಹಿತ್ಯವನ್ನು ಒದಗಿಸುತ್ತದೆ. 
--ಡಾ. ಎನ್‌. ಎಸ್‌. ವೀರಪ್ಪ. 


ನಿರಕ್ಷರತೆ ಮತ್ತು ಅದರ ನಿವಾರಣೆ : ಲೇ: ಟಿ. ಆರ್‌. ನಾಗಪ್ಪ ಮತ್ತು ಸಿ. ಕೃಷ್ಣ; ಪ್ರ: 
ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು; ಪುಟಗಳು: ೧೯೧-- ;॥;; ಬೆಲೆ: ರೂ. ೯.೫೦ 

ವಯಸ್ಕರಲ್ಲಿ ಆತ್ತರ ಪ್ರಚಾರ ಕಾರ್ಯವನ್ನು ಭಾರತದಂಥ ಅಭಿವೃದ್ಧಿ ಶೀಲ ರಾಷ್ಟ್ರಗಳಲ್ಲಿ 
ಕೆಲವು ದಶಕಗಳಿಂದ ಕೈಕೊಂಡಿದ್ದರೂ ಪ್ರಗತಿ ತಕ್ಕಷ್ಟು ಸಾಧನೆಯಾಗಿಲ್ಲ. ಇದಕ್ಕೆ ಹಲವಾರು ಕಾರಣ ' 
ಗಳಿರಬಹುದಾದರೂ ಆ ಕಾರ್ಯಕ್ಕೆ ಬಳಸುವ ವಾಚನ ಪುಸ್ತಕವೇ ಮುಂತಾದ ಬೋಧನ ಸಾಮಗ್ರಿಗಳೂ ' 
ಅನುಸರಿಸುವ ಬೋಧನ ತಂತ್ರಗಳೂ ಪ್ರಮುಖ ಕಾರಣಗಳೆನಿಸಿವೆ. ಯಾವ ಕಾರ್ಯಸಾಧನೆಯಲ್ಲೆ 
ಆಗಲಿ, ಶಾಸ್ತ್ರೀಯ ವಿಧಾನಗಳನ್ನೂ ಸೂಕ್ತಉಪಕರಣಗಳನ್ನೂ ಬಳಸುವುದು ಆಧುನಿಕ ಜಗತ್ತಿನ" 
ಯಶಸ್ಸಾಧನೆಯ ಮಂತ್ರವಾಗಿದೆ. ಎಂದರೆ ಸಾಧಿಸುವ ಗುರಿ ಅದನ್ನು, ಸಾಧಿಸಲು ಬಳಸುವ 
ವಿಧಾನವನ್ನು ಅವಲಂಬಿಸಿರುತ್ತದೆ. ಈ ತತ್ವದ ಅನ್ವಯ ವಯಸ್ಕರಲ್ಲಿ ಅಕ್ಷರ ಪ್ರಚಾರ ಕಾರ್ಯ ' 
ಹೆಚ್ಚಿನ ಯಶಸ್ಸನ್ನು ಸಾಧಿಸಬೇಕಾದರೆ ಸೂಕ್ತರೀತಿಯ ವಾಚನ ಪುಸ್ತಕವೇ ಮುಂತಾದ ಉಪಕರಣ ' 
ಗಳನ್ನು ಬಳಸಬೇಕು; ಪರಿಣಾಮಕಾರಿಯಾದ ವಿಧಾನವನ್ನೂ ಅನುಸರಿಸಬೇಕು. 

ಪ್ರಕೃತ ಗ್ರಂಥದಲ್ಲಿ ಲೇಖಕರು ವಯಸ್ಕರಲ್ಲಿ ಅಕ್ಷರ ಪ್ರಚಾರ ಕಾರ್ಯ ಕೈಕೊಳ್ಳಲು ನೆರವಾಗುವ ' 
ವಾಚನ ಪುಸ್ತಕಗಳ ರಚನೆಯ ಬಗ್ಗೆ ಮುಖ್ಯವಾಗಿ ಪರಿಶೀಲಿಸಿರುವರು. ಇದರಲ್ಲಿ ಹದಿನಾಲ್ಕು ಅಧ್ಯಾಯ 
ಗಳೂ ಒಂದು ಅನುಬಂಧವೂ ಇವೆ. ೧, ೨ನೆಯ ಅಧ್ಯಾಯಗಳಲ್ಲಿ ಸಾಕ್ಷರತೆಯ ಅರ್ಥ ಮತ್ತು ಆವಶ್ಯಕತೆ 
ಗಳನ್ನು ಕುರಿತು ಪರಿಶೀಲಿಸಿದೆ. ೩, ೪, ೫ನೆಯ ಅಧ್ಯಾಯಗಳಲ್ಲಿ ಅದಕ್ಕಾಗಿ ಅಗತ್ಯವೆನಿಸುವ ಪಠ್ಯ ' 
ಪುಸ್ತಕಗಳು, ಅವುಗಳ ರಚನೆ ಮತ್ತು ಕಾರ್ಯನಿರ್ದೇಶಿತ ಪಠ್ಯಪುಸ್ತಕಗಳ ಸ್ವರೂಪ-ಇವನ್ನು ಪರಿಶೀಲಿಸಿದೆ. ' 
೬, ೭ನೆಯ ಅಧ್ಯಾಯಗಳು ತರಗತಿಯ ವ್ಯವಸ್ಥೆ ಮತ್ತು ಅಧ್ಯಾಪಕರ ಹೊಣೆಗಾರಿಕೆ-ಇವನ್ನು 
ಕುರಿತವಾಗಿವೆ. ೮ನೆಯ ಅಧ್ಯಾಯದಲ್ಲಿ ವಯಸ್ಕರಿಗೆ ಅಕ್ಷರಾಭ್ಯಾಸ ನಡೆದ ಮೇಲೆ ಒದಗಿಸುವ ಪೂರಕ ' 
ವಾಚನ ಪುಸ್ತಕಗಳ ಅಗತ್ಯವನ್ನು ಸೂಚಿಸಿದೆ. ೯, ೧೦, ೧೧ನೆಯ ಅಧ್ಯಾಯಗಳಲ್ಲಿ ವಯಸ್ಕರಿಗೆ ಓದು 
ಬರಹ ಕಲಿಸುವ ವಿಧಾನಗಳನ್ನು ಪರಿಶೀಲಿಸಿದೆ. ೧೨ನೆಯ ಅಧ್ಯಾಯದಲ್ಲಿ ವಯಸ್ಕರ ಶಿಕ್ಷಣದ 
ಅಧ್ಯಾಪಕರ ಬಗ್ಗೆ ಪ್ರಸ್ತಾಪಿಸಿದೆ. ೧೩ನೆಯ ಅಧ್ಯಾಯದಲ್ಲಿ ವಯಸ್ಕರ ಶಿಕ್ಷಣದಲ್ಲಿ ಶ್ರವ್ಯದೃಶ್ಕೋಪ 
ಕರಣಗಳ ಬಳಕೆಯ ಅಗತ್ಯವನ್ನು ಸೂಚಿಸಿದೆ. ಕೊನೆಯ ಅಧ್ಯಾಯದಲ್ಲಿ ವಯಸ್ಕರ ಶಿಕ್ಷಣದ ಭವಿಷ್ಯದ . 
ಬಗ್ಗೆ ವಿವೇಚಿಸಿದೆ. ವಯಸ್ಕರ ಶಿಕ್ಷಣದಲ್ಲಿ ಆಸಕ್ತಿಯಿರುವವರಿಗೆ ಈ ಕೃತಿ ಉಷಯುಕ್ತ ಮಾಹಿತಿ 
ಯನ್ನೊದಗಿಸುತ್ತದೆ. 


—ಡಾ. ಎನ್‌. ಎಸ್‌. ವೀರಪ್ಪ 3 


ಣ್ಣ 


ಪುಸ್ತಕ ಲೋಕ ೧೦೯ 


ಶಿಕ್ಷಣ ಮತ್ತು ಸಂಸ್ಕೃತಿ : ಲೇ: ಆಯ್‌. ಎಸ್‌. ಬಿದರಿ; ಪ್ರ: ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ; ಪುಟಗಳು: ೬೮; ಬೆಲೆ: ೨೫ ಪೈಸೆ ಹೆ 

ಕರ್ನಾಟಕ ವಿಶ್ವವಿದ್ಯಾ ಲಯದ ವ್ಯಾಸಂಗ ವಿಸ್ತರಣ ವಿಭಾಗ ವಿಶ್ವವಿದ್ಯಾ ಲಯಕ್ಕೆ ಸೇರಿ 
ಓದಲು ಅವಕಾಶವಿಲ್ಲದವರ ಉಪಯೋ ಗಕ್ಕಾ ಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ 'ಜನತೆಗೆ ಆಸಕ್ತಿ "ಯಿರುವ 
ವಿಷಯಗಳ ಮೇಲೆ ಉಪನ್ಯಾಸಗಳನ್ನು ಏರ್ಪಡಿಸಿ ಅವುಗಳ ಸಾರಾಂಶವನ್ನು ಕಿರುಹೊತ್ತಗೆಗಳ 
ಮೂಲಕ ಹೊರತಂದು ಸುಲಭ ಬೆಲೆಗೆ ವಾಚಕರಿಗೆ ಒದಗಿಸುವ ಕಾರ್ಯವನ್ನು ಕೈಕೊಂಡು ಈಗಾಗಲೆ 
ಅಂಥ ಇನ್ನೂರಕ್ಕೂ ಹೆಚು ಪುಸ್ತಕಗಳನ್ನು ಪ್ರಕಟಿಸಿದೆ. ಹಾಗೆ ಹೊರತಂದಿರುವ ಕೃತಿಗಳಲ್ಲಿ “ಶಿಕ್ಷಣ 
೫ ಮತ್ತು ಸಂಸ್ಕೃತಿ' ೧೯೦ನೆಯ ಪುಸ್ತಕ. “ದ 

ಲೇಖಕರು ಈ ಕಿರುಹೊತ್ತಗೆಯಲ್ಲಿ ಶಿಕ್ಷಣ ಮತ್ತು ಸಂಸ್ಕೃತಿಯ ಸ್ವರೂಪವನ್ನು ಪರಿಚಯ 
' ಮಾಡಿಕೊಟ್ಟು ಅವೆರಡೂ ಹೇಗೆ ಪರಸ್ಪರ ಪರಿಣಾಮಗೊಳಿಸುತ್ತಿ, ವೆಯೆಂಬ ಅಂಶವನ್ನು ಸರಳವಾದ 
' ಮಾತುಗಳಲ್ಲಿ "ನೇರವಾಗಿ ಜನಸಾಮಾನ ಕ್ಕೂ ಪ ಪ್ರಾಜ್ಞರಿಗೂ ಒಪ್ಪು ವಂತೆ ವಿವರಿಸಿರುವರು. ಪೊದಲನೆಯ 
ಅಧ್ಯಾಯದಲ್ಲಿ ಶಿಕ್ಷಣದ ವ್ಯಾಪ್ತಿ "ಮತ್ತು, ಉದ್ದೇಶಗಳನ್ನು ಪರಿಚಯ ಮಾಡಿಕೊಡುತ್ತ ಅದನ್ನು 


ಸೂರ್ಯಚಂದ್ರ ಮತ್ತು ವನಶ್ರೀಗಳಿಗೆ , ಹೋಲಿಸಿರುವರು. ಹೋಲಿಕೆ ಅರ್ಥಗರ್ಭಿತವಾಗಿದೆ. ಶಿಕ್ಷಣದ 


ಉದ್ದೇಶವನ್ನು ವಿವರಿಸುತ್ತ ಅದು “ಮನುಷ್ಯನನ್ನು ಸ್ವಾವಲಂಬಿಯನ್ನಾಗಿ, ಸ್ವಯಂಪೂರ್ಣ ನನ್ನಾಗಿ, 


ಸಂಸ್ಕೃತಿಯ ಪ್ರಭಾವವನ್ನು ಕುರಿತು, “ಅದು ಜನಜೀವನದಲ್ಲಿ ಎಲ್ಲ ಕ್ಲೇ 


ಸ್ಲೇಹಪರನನ್ನಾಗಿ, ತ್ಯಾಗ ಮನೋಭಾವವುಳ್ಳವ ವನ್ನಾಗಿ. ನೀತಿವಂತನನ್ನಾಗಿ, ಸಹಕಾರಿಯನ್ನಾಗಿ, 
ರಾಷ್ಠಿ ಯ ಪ್ರವೃತ್ತಿಯುಳ್ಳೆ ವನನ್ನಾಗಿ ವಿಶ್ವ ; ಪ್ರೇಮಿಯನ್ನಾಗಿ, ಅಹಿಂಸಾಪರನನ್ನಾಗಿ, ಸತ್ತಸಂಧನನ್ನಾಗಿ 
ಹೊಂದಾಣಿಕೆಯುಳ್ಳವನನ್ನಾಗಿ. ಪವಿತ್ರ ಜೀವಿಯನ್ನಾ ಗಿಮಾಡುವ ಸದುದ್ದೇಶದಿಂದ ಕೂಡಿರಬೇಕು” 
ಎಂದು ಸೂಚಿಸಿರುವರು. ಎರಡನೆಯ ಅಧ್ಯಾ ಯದಲ್ಲಿ ಆ ಉದ್ದೇಶಗಳನ್ನು ಫಸಲು ಸಮಾಜ 
ರಚಿಸಿರುವ ಸಂಘಸ ಸ್ಥ ಸಗಳ ಕಾರ್ಯವನ್ನು ಕುರಿತು ಪರಿಶೀಲಿಸಿರುವರು. ಕುಟುಂಬ, ಶಾಲೆ, ಸಮಾಜ, 
ಗ್ರಂಥಾಲಯ, ನಾ ನಾಟಕ, ಚಲನಚಿತ್ರ, ರೇಡಿಯೋ, ವೃತ್ತಪತ್ರಿಕೆ ಮುಂತಾದವು ಬೀರುವ ಶೈಕ್ಷಣಿಕ 
ಪ್ರಭಾವದ ಸಮಾ ವಿವರಿಸಿರುವರು. ಮೂರನೆಯ ಅಧ್ಯಾಯದಲ್ಲಿ ಪ್ರಾಚೀನ ಭಾರತದಲ್ಲಿ 
ಅಸ್ತಿತ್ವದಲ್ಲಿದ್ದ ಶಿಕ್ಷಣದ ಸ್ವ ೂಪವನ್ನೂ ಅದು ಹೊಂದಿದ್ದ ಉದ್ದೇಶಗಳನ್ನೂ ಅವನ್ನು ಸಾಧಿಸಲು 
ಏರ್ಪಡಿಸುತ್ತಿದ್ದ EN ವಿಮರ್ಶಿಸಿರುವರು. ನಾಲ್ಕ ನೆಯ ಅಧ್ಯಾಯದಲ್ಲಿ ಆಧುನಿಕ 
ಶಿಕ್ಷ ಣದಲ್ಲಿರುವ 5 ದೋಷಗಳನ್ನೂ ಉತ್ತಮಾಂಶಗಳನ್ನೂ ಎತ್ತಿ ತೋರಿಸಿರುವರು. ಐದನೆಯ ಅಧ್ಯಾಯ 
py ಸಂಸ್ಕೃ ತಿಯ ಸ್ವರೂಪವನ್ನು ಪರಿಶೀಲಿಸುತ್ತ, “ವ್ಯಕ್ತಿಯ ಆಚಾರ ವಿಚಾರಗಳಿಂದ, ಇರುವಿಕೆಯಿಂದ, 
(ವನಕ್ರಮುದಿಂದ “ಅಭಿವ್ಯಕ್ತವಾಗುವ ರೀತಿನೀತಿಗೆ ಸಂಸ ಸ್ಫೃತಿಂ ಯೆನ್ನಬಹುದು; ಸಂಸ್ಕೃತಿಯು ಆಲ್ಪಾ ವಧಿ 
| ಉದಯಿಸುವಂತಹದಲ್ಲ; ಯಾವುದೊಂದು ಸೆಮಾಜವಾಗಲಿ, ರಾಷ್ಟ್ರ ಬಗಲಿ; ನೂರಾರು 
ಸಾವಿರಾರು ವರ್ಷಗಳ ಕಾಲಾವಧಿಯಲ್ಲಿ ಕೆಲವೊಂದು ತತ್ವಗಳನ್ನು ಪ್ರಸ್ತಾ ಪಿಸಿಕೊಂಡು ಸಮಾಜಕ್ಕೂ 
ರಾಷ್ಟ್ರ ಕ್ಕೂ ಕಲ್ಯಾ ಣಕರವಾದ ಒಂದು ಸತ್ಪರಂಪರೆಯನ್ನು ಹಾಕುತ್ತ ಡೆ. ಅಂಥ ಪರಂಪರೆಗೆ ಆ ಜನಾಂಗದ 
ಇಲ್ಲವೆ ರಾಷ್ಟ್ರ ದಸಂಸ ೈತಿಯೆನ್ನು ತ್ತಾರೆ,” ಎಂದು ಬಹು ಸರಳವಾಗಿ ವಿವರಿಸಿರುವರು. ಸುಸಂಸ್ಕ ತೆ ವ್ಯಕ್ತಿಯ 
ಲಕ್ಷಣಗಳನ್ನು ವಿವರಿಸುತ್ತ, “ವ್ಯಕ್ತಿಯು ಸಭ್ಯ ವಾಗಿರಬೇಕು; ನಾಗರಿಕ ಪ್ರಜ್ಞೆಯುಳ್ಳ ಮಾಗಿರಬೇಕು: 
ವಿನಯಶೀ£ ಬನಾಗಿರಬೇಕು; ಬೇರೆಂ ಯವರಲ್ಲಿ ದಿಯ ಸದ್ಗುಣಗಳನ್ನು ks ಅದನ್ನು ಪ್ರಶಂಸಿಸುವ 
ಮನೋಭಾವವುಳ್ಳವನಾಗಿರಬೇಕು; ಉಪಕಾರ ಮಾಡಿದವ ನ್ನು ಸ್ಮರಿಸ ಸಬೇಕು; ರಸಿಕನಾಗಿರಬೇಕು; 
ಸ್ವತಂತ್ರ ವಿಚಾರ ಮಾಡುವ ಶಕ್ತಿಯುಳ್ಳ ವನಾಗಿರಬೇಕು; ಪರರ ಇಂಗಿತವನ್ನು ಅರಿತುಕೊಳ್ಳುವ ಜಾಣ್ಮೆ 
ಯಿ ಯಿಂದ ಕೂಡಿರಬೇಕು; ಕರ್ತವ್ಯದ 'ನಿರಬೇಕು; na ಗುರುಭಕ್ತಿಯುಳ್ಳವನೂ ದೇಶಾಭಿ 
ಮಾನಿಯೂ ತ್ಯಾಗಿಯೂ ಶುಚಿತ್ವವುಳ್ಳೆ ಳ ವನೂ ಸ್ನೇಹಪರನೂ ಆಗಿರಬೇಕು. ಹೀಗಿರುವ ವ್ಯಕ್ತಿಗೆ 
ಸುಸಂಸ್ಕತನೆಂದು "ರೆಯಬಹುದ್ಕು” ಎಂಡ್‌ ಸೂಚಿಸಿ ಎಲ್ಲರಿಗೂ ಅರ್ಥವಾಗುವಂತೆ ಬರೆದಿರುವರು. 
ೇತ್ರಗಳಿಗೂ ಪಾವಿತ್ರ್ಯವನ್ನು 


೨ ಅ) ತಾ ಎ 
ತೊಡುತ್ತದೆ! ಮಾನವನ ಘನತೆ ped ಹೆಚಿ ಸುತ್ತದ; ಅಲಂ 


ವ 
ಗ್‌! 
ಸ ಪ 
ಧರ್ಮಾತ್ಮನನ್ನಾಗಿಯೂ ಮಾಡುತ್ತದೆ. ೇ ತೆರನಾಗಿ ಸುಸಂಸ್ಕೃತ ಸಮಾಜ ಹಾಗೂ ರಾಷ್ಟ್ರ ಘನತೆ 


೧೧೦ ಮಾನವಿಕ ಕರ್ಣಾಟಕ 


ಯನ್ನೂ ಗಾಂಭೀರ್ಯವನ್ನೂ ತೇಜಸ್ಸನ್ನೂ ಧಾರ್ಮಿಕತೆಯನ್ನೂ ಪಡೆಯುತ್ತವೆ,” ಎಂದು ವರ್ಣಿ ' 
ಸಿರುವರು. ಆರನೆಯ ಅಧ್ಯಾಯದಲ್ಲಿ ಸಂಸ್ಕೃ ತಿಯ ವಾಹಕಗಳನ್ನು ಕುರಿತು ಪರಿಶೀಲಿಸಿರುವರು.. 4 
ಕುಟುಂಬದ ಹಿರಿಯರಿಂದ ಕಿರಿಯರಿಗೂ ಇಂದಿನ ಪೀಳಿಗೆಯಿಂದ ಮುಂದಿನ ಪೀಳಿಗೆಗೂ ಪರಿಸ್ಥಿ ತಿಯ : ತ 
ಪ್ರಭಾವದಿಂದ ಅದಕ್ಕೊಳಗಾದ ವ್ಯಕ್ತಿಗಳಿಗೂ ಸಂಸ್ಕೃತಿಗಾಗಿ ಬರುವ ವಿಷಯವನ್ನು ಪರಿಶೀಲಿಸಿರುವರು. . 
ಮತಾಂತರಣದಿಂದ ಒಂದು ಸಂಸ ಸೃತಿಯ ಮೇಲೆ ಇನ್ನೊ ೦ದು ಸಂಸ ತಿ ನಡೆಸಬಹುದಾದ ದಾಳಿಯನ್ನು, : | 
ಇತರ ಪ್ರಭಾವಗಳಿಂದ ಸಂಸ್ಕೃತಿಯ ಮೇಲಾಗುವ "ಪರಿಣಾಮವನ್ನು ಸೂಚಿಸಿರುವರು. ವ್ಯಾಪಾರ | | 
ಮತ್ತು ಸಾರಿಗೆ ಸಂಪರ್ಕಗಳು ಹೇಗೆ ಒಂದು ದೇಶದ ಸಂಸ್ಕೃತಿಯನ್ನು ಅನ್ಮದೇಶಗಳಿಗೆ ಒಯ್ದು ಪ್ರಚಾರ ಸ 
ಮಾಡುವ ವಾಹಕಗಳಾಗಿ ಕೆಲಸಮಾಡುವುವೆಂಬುದನ್ನು ಉಧಾರಣವಾಗಿ ತೋರಿಸಿರುವರು. ಶಿಕ್ಷಣ : 
ಇವೆಲ್ಲಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾದ ಸಂಸ್ಕೃತಿವಾಹಕವೆಂಬುದನ್ನು ಒತ್ತಿ ಹೇಳಿರುವರು. ಏಳನೆಯ . 
ಅಧಾ ಯದಲ್ಲಿ ಪ ಪಾಶ್ವಾತ ಸಂಸ್ಕ ಸೃತಿಯನ್ನೂ ಎಂಟನೆಯ ಅಧ್ಯಾಯದಲ್ಲಿ ಭಾರತೀಯ ಸಂಸ ಕೃತಿಯನ್ನೂ | 
ಸ್ಕೂ ಲವಾಗಿ ಪರಿಚಯ ಮಾಡಿಕೊಟ್ಟೆ ರುವರು. ಭಾರತೀಯ ಸ ಸಂಸ್ಕೃ ತಿಯ ರೂಪರೇಷಗಳನ್ನು ವಜ b 
“ನಮ್ಮ ಜನರ ಧಾರ್ಮಿಕ ಶುದ ಪರಾಕ್ರಮ, ಶಿಕ್ಷ 4 ಣಾಭಿಮಾನ, ಔದಾರ್ಯ, ಸ್ವಾಮಿನಿಷ್ಠೆ, ವೈರಾಗ್ಯ 
ಜೀವನಗಳ ಹಿನ್ನೆಲೆಯಾಗಿವೆ. ನಮ್ಮವರು ಕೈಕೊಳ್ಳುವ ದೇಶಪರ್ಯಟನ, ಮಾಡುವ ತೀರ್ಥಯಾತ್ರೆ, | 
ಆಚರಿಸುವ ಹಬ್ಬಹುಣ್ಣಿಮೆ ಜರುಗಿಸುವ ಜಾತ್ರೆ ಉತ್ಸವಗಳು, ನೆರವೇರಿಸುವ ಮದುವೆ ಮುಂಜಿ 
ಮುಂತಾದವುಗಳ) ನಮ್ಮ, ಸಂಸ್ಕೃತಿಯನ್ನು ಕಾಣುತ್ತೆ ವೆ. ಯುಗಾದಿಯಂದು ಬೇವು ಬೆಲ್ಲ ತಿನ್ನು ' 
ವುದು, ನಾಗಪಂಚಮಿಯಂದು ಮಣ್ಣಿನ ನಾಗಪ್ಪ ನಿಗೆ ಹಾಲೆರೆಯುವುದು, ವಿಜಯ ದಶಮಿಯಂದು 
ಬನ್ನಿ ಮುಡಿಯುವುದು, ಶಿವರಾತ್ರಿಯಂದು ಜಾಗರಣೆ ಮಾಡುವುದು, ಇತ್ಯಾದಿ ಆಚರಣೆಗಳು ನಮ್ಮ - 
ಸಂಸ್ಕ ತಿಯ ದ್ಯೋತಕಗಳಾಗಿವೆ,” ಎಂದು ಹೇಳಿ ಸಂಸ್ಕೃತಿಯ ಬಗ್ಗೆ ಎಲ್ಲರಿಗೂ ತಿಳಿಯುವಂಥ ವಿವರಣೆ 4 
ಡಾ. ಭಾರತೀಯ ಸಂಸ್ಕೃತಿಯ ಜಾಯಮಾನವನ್ನು ಕುರಿತು “ಕಾಲ ಪ್ರವಾಹದಲ್ಲಿ ಪರಕೀಯರ 
ಪರಧರ್ಮೀಯರ ಆಘಾತಗಳನ್ನೂ ವಿಪ್ಲ ವಗಳನ್ನೂ ರಾಜಕೀಯ ಒತ್ತಡವನ್ನೂ ಎದುರಿಸಿತು. ' 
ಆ ಸಂಸ್ಕೃತಿಯ ಒಳ್ಳೆಯದನ್ನು ತೆಗೆದುಕೊಂಡು ತನ್ನಃ ದನ್ನಾಗಿಸಿಕೊಂಡಿತು. ಆದರೆ: ಆ ಪರಕೀಯ 
ಸಂಸ್ಕೃತಿಗಳ ಸೆಳೆವಿಗೆ ಸಿಕ್ಕಿ "ಕೊಚ್ಚಿ ಹೋಗಲಿಲ್ಲ" ಎಂದು ಹೇಳಿರುವರು. ಅದು ಇತರ ವೈಶಿಷ್ಟ್ಯ 
ಗಳಿನಿಸಿದ ಪರಧರ್ಮ ಸಹಿಷ್ಣುತೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದು, ರಾಷ್ಠಿ ಪ್ರೀಯ ಭಾವನೆ 
ಯನ್ನು ಪೋಷಿಸಿದರೂ ಮಾನವೀಯ ಭಾವನೆಯನ್ನು ಶ್ರೇಷ್ಠ ತೆಯನ್ನು ಪುರಸ್ಕ ರಿಸುವುದು, ಸತ್ಯಂ 
ಶಿವಂ ಸುಂದರಂ ಎಂಬ ಮೂರು ಮುಖಗಳೂ ಒಂದೇ ಎಂಬ ನಂಬಿಕೆಯನ್ನು ತಳೆದಿರುವುದು-ಇವೇ 
ಮುಂತಾದವನ್ನು ಹೃದಯಂಗಮವಾಗಿ ಬಿಡಿಸಿದ್ದಾರೆ. ಕೊನೆಯ ಅಧ್ಯಾಯದಲ್ಲಿ ಶಿಕ್ಷಣ ಸಂಸ್ಕೃತಿಗಳ 3 
ಸಮನ್ವಯವನ್ನು ಸಾಧಿಸಿತೋರಿಸಿದ್ದಾರೆ. “ಶಿಕ್ಷಣ, ಸಂಸ್ಕೃತಿ ಒಂದೇ ನಾಣ್ಯದ ಎರಡು ಮುಖಗಳು; ' 
ಶಿಕ್ಷಣವೇ ಸಾಧನೆ; ಸಂಸ್ಕೃತಿಯೇ ಆದರಿಂದ ಆಗುವ ಸಿದ್ಧಿ” ಎಂದು ಸ್ಪಷ್ಟ ಪಡಿಸಿರುವರು. ಒಳ್ಳೆಯ ' 
ಶಿಕ್ಷಣದಿಂದ ಒಳ್ಳೆಯ ಸಂಸ್ಕೃತಿಯು ಸಿದ್ದಿ ತಂ "ವರಿಸಿ ಆ 'ಕಾರ್ಯಸಾಧನೆಗಾಗಿ ನಮ್ಮ ಸ 
ಇಂದಿನ ಶಿಕ ಣದ. ಪುನವ್ಯ ೯ವಸ್ಥೆ ಯ ಬಗ್ಗೆ” ಆಸಕ್ತಿ ಪಡಿಸಿರುವರು. 
ಶಿಕ್ಷಣ ಸ ಸಂಸ್ಕೃತಿಗಳಂಥ ಸಂಕೀರ್ಣ ee. ರ ಬಹು ಸರಳವಾಗಿ, ನೇರವಾಗಿ ಹಾಗೂ ' 
ಪರಿಣಾಮಕಾರಿಯಾಗಿ ವಿವರಣೆಗಳ ಮೂಲಕ ಈ ಪುಟ್ಟ. ಪುಸ್ತಕದಲ್ಲಿ ಪರಿಚಯ ಮಾಡಿಕೊಟ್ಟಿದೆ. ' 
ಅವೆರಡಕ್ಕೂ ಇರುವ ಸಂಬಂಧವನ್ನು ಎಲ್ಲರಿಗೂ ಅರ್ಥವಾಗುವಂತೆ ವಿವರಿಸಿದೆ. ಇಂಥ ಉತ್ತಮ i 
ಕೃತಿಯನ್ನು ರಚಿಸಿದ ಲೇಖಕರು ತುಂಬ ಉಪಕಾರ ಮಾಡಿದ್ದಾರೆ. ಜನತೆಯಲ್ಲಿ ಜ್ಞಾನ ಪ್ರಚಾರವಾಗಿ ' 
ಸುಸಂಸ್ಕೃತ ಜನಾಂಗ ನಿರ್ಮಾಣವಾಗಬೇಕಾದರೆ ಇಂಥ ಉಪಯುಕ್ತ ಕೃತಿಗಳು ಅಗತ್ಯ ವಾಗಿ ಪ್ರಕ ! 
ವಾಗಬೇಕು. 


KN 


—ಡಾ. ಎನ್‌. ಎಸ್‌. ವೀರಪ್ಪ | 


೩ ಎ. ಎಸ್‌. ಧರಣೇಂದ್ರಯ್ಯ 


೪ ಡಾ. ಪಿ. ಗುರುರಾಜ ಭಟ್‌ 
೫ ಡಾ. ಎನ್‌. ಎಸ್‌. ವೀರಪ್ಪ 


೬ ಡಾ. ಬಾ. ರಾ. ಗೋಪಾಲ್‌ 
೭ ಬಿ. ಚನ್ನಕೇಶವ 

೮ ದೇವರ ಕೊಂಡಾರೆಡ್ಡಿ 

೯ ಮಾವಿನಕುಳಿ ಶ್ರೀನಿವಾಸ 

೧೦ ಡಿ. ಎಸ್‌. ಜಯಪ್ಪಗೌಡ 


೧೧ ಎಸ್‌. ಎ. ಹನುಮಂತರುವ್‌ 


೧೨ ಎನ್‌. ಪ್ರಭುಸ್ವಾಮಿ 
೧೩ ವಿ. ಎನ್‌. ಶೇಷಗಿರಿರಾವ್‌ 


೧೪ ಡಾ. ಎ. ಎಸ್‌. ಸ್ಥಿತಾರಾಂ 

೧೫ ಡಾ. ಗೊರೂರು ರಾಮಸ್ವಾಮಿ 
ಅಯ್ಯಂಗಾರ್‌ 

೧೬ ಪ. ಗಂಗಾಧರ್‌ 


ಈ ಸಂಚಿಕೆಯ ಲೇಖನಗಾರರು 


ಮಾನಸಗಂಗೋತ್ರಿಯ ಕನ್ನಡ ಅಧ್ಯಯನ ಸಸಸ್ಥೆ ಸ್ಲಯಲ್ಲಿ 
ಜಾನಪದ ವಸ್ತುಸಂಗ್ರಹಾಲಯದ ಕ್ಕೂರೇಟರ್‌ 

ಮಾನಸಗಂಗೋತ್ರಿಯ ಮನಶ್ಶಾಸ್ತ್ರ ವಿಭಾಗ 'ಮುಖ್ಯರು 
ಮತ್ತು ಪ್ರಾಧ್ಯಾಪಕರು 

ಅಧ್ಯಾಪಕರು, ಮನಶ್ಶಾಸ್ತ್ರ ವಿಭಾಗ, ಕರ್ನಾಟಕ ವಿಶ್ವ 
ವಿದ್ಯಾಲಯ, ಧಾರವಾಡ ೫೮೦೦೦೩ 

ಪ್ರಿನ್ಸಿಪಾಲ್‌, ಮಿಲಾಗ್ರೀಸ್‌ ಕಾಲೇಜು, ಕಲ್ಯಾಣಪುರ (ದ.ಕ.) 

ಮೈಸೂರಿನ ಶಿಕ್ಷಣ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರು, 
ಕನ್ನಡ ವಿಶ್ವಕೋಶದ ಜೀವಶಾಸ್ತ್ರ ವಿಭಾಗದ ಗೌರವ 
ಸಂಪಾದಕರು 

ಶಾಸನತಜ್ಞನರು, ಎಪಿಗ್ರಾಫಿಯ ಕರ್ನಾಟಿಕ, ಕನ್ನಡ 

ಅಧ್ಯಯನ ಸಂಸ್ಥೆ , ಮಾನಸಗಂಗೋತ್ರಿ 

ಸಂಸ್ಕೃತ ಅಧ್ಯಾಪಕರು, ವಿಶ್ವವಿದ್ಯಾ ನಿಲಯ ಸಂಜೆ ಕಾಲೇಜು, 
ಮೈಸ ಸೂರು 

ಅಧ್ಯಾಪಕರು, ಸರ್ಕಾರಿ ಜ್ಯೂನಿಯರ್‌ ಕಾಲೇಜು, ` 
ಗುಂಡ್ಲುಪೆ:ಟೆ (ಮೈಸೂರು ಜಿಲ್ಲೆ) 

ಮಾನಸಗಂಗೋತ್ರಿಯ ಸಮಾಜಶಾಸ್ತ್ರ ವಿಭಾಗದಲ್ಲಿ 
ಸ್ನಾತಕೋತ್ತರ ವಿದ್ಯುರ್ಥಿ 

ಸಹಾಯಕ ಸಂಶೋಧಕರು, ಕನ್ನಡ ಅಧ್ಯಯನ ಸಂಸ್ಥೆ. 
ಮಾನಸಗಂಗೋತ್ರಿ 

ಮನಶ್ಶಾಸ್ತ್ರ ಪ್ರಾಧ್ಯಾಪಕರು. ಕರ್ನಾಟಕ ಆರ್ಟ್ಸ್‌ ಕಾಲೇಜು 
ಧಾರವಾಡ 

ಅಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ. ಮಾನಸಗಂಗೋತ್ರಿ 

ತತ್ತ್ವಶಾಸ್ತ್ರ ಅಧ್ಯಾಪಕರು. ಮಹಾರಾಜ ಕಾಲೇಜು, 
ಮ್ಳ ಸೂರು 

ಅಧ್ಯಾ ಪಕರು, ಶಿಕ್ಷಣ ವಿಭಾಗ, ಮಾನಸಗಂಗೋತ್ರಿ 

ಕರ್ನಾಟಕದ ಸುಪ್ರಸಿದ್ದ ಲೇಖಕರು, ಗೊರೂರು (ಹಾಸನ 
ಜಿಲ್ಲೆ) 

ಸಹಾಯಕ ಸಂಶೋಧಕರು, ಪ್ರಾಚೀನ ಇತಿಹಾಸ ಮತ್ತು 


ಪುರಾತತ್ವ ವಿಭಾಗ, ಮಾನಸಗಂಗೋತ್ರಿ 


ಮೈಸೂರು ವಿಶ್ವವಿದ್ಯಾನಿಲಯದ ಕ್ರೈಮಾಸಿಕಗಳು 


ಹ ಮಾನವಿಕ ಕರ್ಣಾಟಕ 
ರೆ ಪ್ರಬುದ್ಧ ಕರ್ಣಾಟಕ 


ರೆ ನಿಜ್ಞಾನ ಕರ್ಕಾಟಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ೨... ನಾಲ್ಕು ರೂಪಾಯಿ 
ಇತರರಿಗೆ ೨... ಆರು ರೂಪಾಯಿ 
ಸಂಸ್ಥೆಗಳಿಗೆ ೨... ಉಂಟು ರೂಪಾಯಿ 


(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ಡೈರೆಕ್ಟರ್‌ 
"ಪ್ರುಸಾ ರಾಂಗ? 
ಮಾನಸ ಗಂಗೋತ್ರಿ, ಮೈಸೂರು-೫೭೦೦೧೨ 


A 


// 


